ಪಬುದ ಕರ್ಣಾಟಕ 
ಸ್ರ ಸಾ 


ಸಂಪುಟಿ ೪೩- ಸಂಚಿಕೆ ೩ 





ಆಶ್ವಯುಜ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 57 \ 


೧೯೬೧ 


ಗ ೯ ೯ 8 ೪೪೬ ಅ) 


೧೦. 


೧೧. 


೧೨. 


೧, 


೧೫, 
೧೬, 
೧೭. 


೧೮. 


೧೯. 


ವಿಷಯೆ 


ನಿಷಯೆಸೂಚಿಕೆ 


ಲೇಖಕರು : ಶ್ರೀಯುತರಾದ 


ಬರಿ ಕುನೆಂಪು ಅಥವಾ ಹೆಸರಿಲ್ಲದ ತಂಪು (ಕನಿತೆ)-- ಕುವೆಂಪು 
ಅಸ್ಷಯ ವಸ್ತ್ರ (ಪ್ರಬಂಧ) ಜಿ. ಎಸ್‌. ಶಿವರುದ್ರಪ್ಪ 


ಗಾಥಾಸಪ್ತ ಶತಿಯಿಂದ (ಶನಿತೆ)- ಎಸ್‌. ವಿ. ಪರಮೇಶ್ವರಭಟ 


ಛೆ 


ದರ್ಪಣಾಲೋಕನ (ಪ್ರಬಂಧ) ಕೆ. ಕುಶಾಲಪ್ಪ ಗೌಡ 
« ಗೀತಾಂಜಲಿ'ಯಿಂದ (ಕವಿತೆ). -ಗುಡ್ಮಿ ಚಂದ್ರಶೇಖರ ಐತಾಳ 
ಮನೆಗಳ ಹೆಸರುಗಳು (ಪ್ರಬಂಧ)--ಎಂ. ರಾಮರಾವ್‌ 
ಒರಿಯಾ ಸಾಹಿತ್ಯಚರಿತ್ರೆ (ಪ್ರಬಂಧ) ಎನ್‌. ಅನಂತರಂಗಾಚಾರ್‌ 
ಬೀದಿಯ ನಲ್ಲಿ (ಕವಿತೆ) ಸಿ. ಸಿ ಕೆ. 
ಅದೃಷ್ಟ (ಕಥೆ)--ಅನು : ಸಿ. ಪಿ. ಕೆ. 

ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ (ಕಪಿತೆ)- -ಮೈವೆಂಸೀ ರಾಘವ 
6 ಪಚಕ ದ ಪ್ರಪಂಚ ಪರ್ಯಟನ (ಪ್ರಬಂಧ) 


ಅನು 


: ಎಸ್‌. ಎಂ, ನೃಷಭೇಂದ್ರಸ್ವಾಮಿ 


ಆಶ್ಚ ಮ ಚೂಡಾಮಣಿ (ಪ್ರಬಂಧ)--ಯನ್‌. ಆರ್‌, ಸುಬ್ಬಣ್ಣ 
ಪ್ರಾಚೀನ ಕನಿಸೂಕ್ತಿ--" ಸೂಕ್ತಿ ಸುಧಾವರ್ಣನ ದಿಂದ 


ಕಾವ್ಯಾನಂದರ ದೃಸ್ಟಿ ಹಿ ಮತ್ತು ಕಾವ್ಯ ಸೃಷ್ಟಿ 


ಕಾನ್ಯಾನಲೋಕನ 


ಮಿರ್ಜಿ ಅಣ್ಣಾರಾಯ ದ 


ಕಮ್ಮಟದ ಡಿಗಳು ಚಕ್ಕಣಂ ೨ಬ. ಏ. ನೆಂಕಟಾಚಲಶಾಸ್ತ್ರಿ ೯ 


ವಸ್ತುಕೋಶ 
ಸಂಪಾದಕೀಯ 


ಸಾದರ ಸ್ವೀಕಾರ 


೪೨ 
ಲ್ನ 
ಜಪ್ಲಿ 
೭೪ 
೭೫ 


೮೨ 


೮೫ 


* * ೧೦೧ 


* ೨ _ ೧೧೬ 


೧೧೭ 
೧೩೭ 
«೧೫೧ 


* ೧೫೭ 





ಪಬುದ ಕರ್ಣಾಟಕ 
ಸ ಷರ: 





ಪ್ಲನ ಸಂವತ್ಸರ: ೧೯ ಆಶ್ವಯುಜ ಸಂಚಿಕೆ 


ಬರಿ ಕುವೆಂಪು 
ಅಥವಾ 
ಹೆಸರಿಲ್ಲದ ತಂಪು 3 


ದೂರ ದೂರ ದೂರ 
ಮನುಜರಿಂದ ದೂರ 
ಕಾಡು ಮಲೆಯ ನೆತ್ತಿಗೇರ 
ಬಾರ, ಮನವೆ, ಬಾರ! 


ಕರುಬರಿರುವ ಊರ 
ತೊಕೆದು ದೂರ ದೂರ 
ಕಾಡೊಳ್ಳಿತು ಬಾರ, 
ಓ ಮನವೆ, ಬಾರ! 


ಉಲಿವ ಪಕ್ಷಿ ಸಂಗ; 
ಕುೀಂಕರಿಸುವ ಭೃಂಗ; 
ಅಧಿಕಾರದ ಕಾಟ 
ಸೋಂಕದಮೃತದೂಟ! ... ದೂರ... 


ಫೆ 
ಅಕ್ಷಯ ವಸ್ತ್ರ 
(ಕಳೆದ ಸಂಚಿಕೆಯಿಂದ ಮುಂದುವರಿದುಡು) 


ತ್ತಿ 


ತೆಲುಗು ಕನಿ ನನ್ನಯ್ಯನ ಕಾಲದಿಂದ ಈಚೆಗೆ, ತಮಿಳು ಹಾಗೂ ಕನ್ನಡ 
ಭಾರತದಲ್ಲಿ ಕಂಡುಬರುವ, ವಸ್ತ್ರಾಪಹರಣ ಪ್ರಸಂಗದಲ್ಲಿ ಶ್ರೀ ಕೃಷ್ಣನು ಪಾಂಚಾಲಿಗೆ 
ಅಕ್ಷಯವಸ್ತ್ರವನ್ನು ಕರುಣಿಸಿದ ವಿಷಯ, ಬೇಕಿ ಬೇರೆಯ. ರೂಪಗಳನ್ನು 
ತಾಳಿಕೊಂಡು ಯಾನಾಗ ಮೂಲ ಭಾರತವನ್ನು ಸೇರಿಕೊಂಡಿತೋ ಹೇಳಲು 
ಬಾರದು. ತಮಿಳು ಹಾಗೂ ಕನ್ನಡ ಭಾರತದಲ್ಲಿರುವ ಕೃಷ್ಣ ಸ್ತುತಿಯ ಮತ್ತು 
ಅಕ್ಷಯವಸ್ತ್ರದ ಪ್ರಸಂಗ ಮೊದಮೊದಲು ಆಯಾ ಕವಿಗಳ ಸ್ವಂತ ಸೃಷ್ಟಿಯೇ 
ಆಗಿದ್ದು, ಮೂಲ ಭಾರತದ ಪ್ರಕ್ಷೇಪಗಳಿಗೆ ಸ್ಫೂರ್ತಿಯಾಯಿತೋ, ಅಥವಾ 
ಇವಕ್ಕೂ ಮೊದಲೇ ಮೂಲಭಾರತದಲ್ಲಿ ಪ್ರಕ್ರಿಪ್ತವಾದ ಭಾಗಗಳಿಂದ ಈ ಕವಿಗಳು 
ಪ್ರಭಾವಿತರಾದರೋ, ಇಲ್ಲವೆ ಈ ಎಲ್ಲದಕ್ಕೂ ಆಕರವಾದ, ಸಹೈದಯ ಸೃಷ್ಟಿಯಾದ 
ಹಲವು ಕತೆಗಳೇನಾದರೂ ಹುಟ್ಟಿಕೊಂಡು ತಮ್ಮ ಪ್ರಭಾವವನ್ನು ಬೀರಿದುವೋ 
ಹೇಳುವುದು ಕಷ್ಟ, ಆದರೆ ಈ ಪ್ರಕ್ಷಿಸ್ತಗಳನ್ನು ನಿವಾರಿಸಿ, ವಸ್ತ್ರಾಪಹರಣ 
ಪ್ರಸಂಗದ ಮೂಲಪಾಠ ವಾಸ್ತವವಾಗಿ ಇಷ್ಟೇ ಇರಬಹುದೆಂದು ಪರಿಷ್ಕರಿಸಿ 
ಪ್ರಕಟಿಸಿರುವ ಭಾಂಡಾರ್ಕರ್‌ ಪ್ರಾಚ್ಯ ಸಂಶೋಧನ ಸಂಸ್ಥೆಯ ಪಾಠ ಹೀಗಿದೆ: 


ತತೋ ದುಃಶಾಸನೋ ರಾಜನ್‌ ದ್ರೌಪದ್ಯಾ ವಸನಂ ಬಲಾತ್‌ 


ಸಭಾಮಧ್ಯೇ ಸಮಾಕ್ಷಿಸ್ಕ ವ್ಯಪಕ್ರಷ್ಟುಂ ಪ್ರಚಕ್ರಮೇ ೨-೬೧-೪೦ 
ಆಕೃಷ್ಯಮಾಣೇ ವಸನೇ ದ್ರೌಪದ್ಯಾಸ್ತು ವಿಶಾಂ ಪತೇ 
ತದ್ರೂಸಮಪರಂ ವಸ್ತ್ರಂ ಪ್ರಾದುರಾಸೀತ್‌ ಅನೇಕಶಃ ೨-೬೧-೪೧ 


* ತತೋ ಹಲಹಲಾಶಬ್ದ ಸ್ತತ್ರಾಸೀತ್‌ ಘೋರನಿಸ್ವನಃ 
ತದದ್ಭುತತನುಂ ಲೋಕೇ ವೀಕ್ಷ್ಯ ಸರ್ವ ಮಹೀಕ್ಷಿತಾಮ್‌ ೨-೬೧-೪೨ 


“ ಅನಂತರ ದುಶ್ಶಾಸನನು ಸಭಾಮಧ್ಯಕ್ಕೆ ದ್ರೌಸದಿಯನ್ನೆ ಳೆತಂದು ಬಲಾತ್ಕಾರ 
ವಾಗಿ ಅವಳ ಸೀರೆಯನ್ನು ಸೆಳೆಯಲು ಪ್ರಾರಂಭಿಸಿದನು. ಹಾಗೆ ಅವಳ ವಸ್ತ್ರವನ್ನು 
ಅವನು ಸೆಳೆದಂತೆಲ್ಲಾ ಅಜೀ ಪ್ರಕಾರವಾದ ವಸ್ತ್ರಗಳು ಅನೇಕಾನೇಕವಾಗಿ ಬಂದುವು. 
ಆಗ "ಅದ್ಭುತತಮ' ವಾದ ಆ ದೃಶ್ಯವನ್ನು ನೋಡಿ ಸರ್ವಮಹೀಪಾಲರಲ್ಲಿ 
ಕೋಲಾಹಲ ಉಂಟಾಯಿತು.'' 

ಇಷ್ಟೊಂದು ಸಂಕ್ಷಿಸ್ತವಾಗಿ, ಸಶಕ್ತವಾಗಿ ಈ " ಅದ್ಭುತತಮ >ವಾದ 
ಪ್ರಸಂಗ ಚಿತ್ರಿತವಾಗಿದೆ. ಆದರೆ ದ್ರೌಸದಿಯ ವಸ್ತ್ರ ಹೀಗೆ ಅಕ್ಷಯವಾದ ಅದ್ಭುತಕ್ಕೆ 


೪ ಪ್ರಬುದ್ಧ ಕರ್ಣಾಟಕ 


ದೈವೀಕಾರಣವೊಂದನ್ನು ಸ್ಥಾಪಿಸುವ ಸಲುವಾಗಿ, ದ್ರೌಪದಿ ಶ್ರೀ ಕೃಷ್ಣನನ್ನು 
ಕುರಿತು ಪ್ರಾರ್ಥಿಸಿದಂತೆಯೂ ಆತ ಅವಳಿಗೆ ಅಕ್ಷಯವಸ್ತ್ರದಿಂದ ಕೃಪೆಮಾಡಿ 
ದಂತೆಯೂ, ಎಷ್ಟೋ ಪ್ರಕ್ಷೇಪ ಪಾಠಗಳು ದೊರೆತಿವೆ. ಸಂಶೋಧನ ಸಮಿತಿಯವರು 
ಆ ಪಾಠಾಂತರಗಳನ್ನೆಲ್ಲಾ ಅಡಿಟಸಫ್ಪಣಿಯಾಗಿ ಕೊಟ್ಟಿದ್ದಾರೆ. ಬಹುಮಟ್ಟಿಗೆ 
ದಕ್ಷಿಣದ ಪ್ರತಿಗಳಿಂದ ದೊರಕಿರುವ ಈ ಪ್ರಕ್ಷೇನ ಭಾಗಗಳು, ವಸ್ತುವಿನಲ್ಲಿ 
ಏಕರೂಪತೆಯನ್ನು ಹೊಂದಿದ್ದರೂ, ನಿರೂಪಣೆಯಲ್ಲಿ ಬೇರೆ ಬೇರೆಯಾಗಿರುವುದರಿಂದ, 
ಒಂದರಂತೆ ಮತ್ತೊಂದು ಇಲ್ಲದಿರುವುದರಿಂದ ಇವು ಬೇಕೆ ಬೇಕೆಯ ಕಾಲದಲ್ಲಿ 
ಬೇಕಿ ಜೇರೆಯವರುಗಳಿಂದ ರಚಿತವಾಗಿ ಪ್ರಕ್ಷಿಪ್ತವಾದುವು. ಎನ್ನುವ ವಿಷಯ 
ಖಚಿತವಾಗುತ್ತದೆ. ಈ ಒಂದು ಪ್ರಸಂಗವನ್ನು ಕುರಿತು ಪ್ರಕ್ಷೇಸಕಾರರ ಬುದ್ಧಿ 
ಇ? ವೈವಿಧ್ಯಮಯವಾಗಿ ಕೆಲಸಮಾಡಿದೆ ಎನ್ನುವುದು ತುಂಬ ಸ್ವಾರಸ್ಯವಾದ 
ನಿಜಾರ. 


ಈ ಪ್ರಕ್ಷೇನಗಳಲ್ಲಿ ಪ್ರಧಾನವಾದ ಅಂಶ, ಕೃಷ್ಣನನ್ನು ಕುರಿತು ದ್ರೌಪದಿ 
ಮಾಡಿದ ಪ್ರಾರ್ಥನೆ. ಅವುಗಳೂ ಕೂಡ ಒಂದರಂತೆ ಮತ್ತೊಂದಿಲ್ಲ... ಯಾವಾಗ 
ದುಶ್ಯಾಸನ ದ್ರೌಪದಿಯ ಸೀರೆಗೆ ಕೈಹಾಕಿ ಸೆಳೆಯಲು ಮೊದಲುಮಾಡಿದನೋ, 
ಆಗಲೇ ಆ ಸುಸಂದರ್ಭದಲ್ಲೇ ಪ್ರಕ್ಷೇಪಕಾರರಿಗೆ ದ್ರೌಪದಿಯ ಬಾಯಿಂದ ಶ್ರೀಕೃಷ್ಣನ 
ಪ್ರಾರ್ಥನೆಯನ್ನು ಮಾಡಿಸಲು ಅವಕಾಶ ದೊರೆತಂತಾಯಿತು. ಯಾವಾಗ “ ತತೋ 
ದುಃಶಾಸನೋ ರಾಜನ್‌ ದ್ರೌಸದ್ಯಾವಸನಂ ಬಲಾತ್‌ | ಸಭಾಮಧ್ಯೇ ಸಮಾಕ್ಷಿನ್ಯ 
ವ್ಯಪಕ್ರಷ್ಟುಂ ಪ್ರಚಕ್ರಮೇ ''--ಎಂಬ ಮಾತು ಮುಗಿಯಿತೋ, ಅಲ್ಲಿಯೇ 
ಪ್ರಕ್ಷೇಪಕಾರರಿಂದ ದ್ರೌಪದಿಯ ಪ್ರಾರ್ಥನೆ ಮೊದಲಾಯಿತು 


ಆಕೃಷ್ಯಮಾಣೇ ನಸನೇ ದ್ರೌಪದ್ಯಾಚಿಂತಿತೋ ಹರಿಃ 


ಎಂಬ ಫೀಠಿಕೆಯೊಂದಿಗೆ-- 


೫೪೩ : ಗೋವಿಂದ ದ್ವಾರಕಾವಾಸಿನ” ಕೃಷ್ಣ ಗೋಪೀ ಜನಪ್ರಿಯ 
ಕೌರವೈಃ ಪರಿಭೂತಾಂ ಮಾಂ ಕಿಂನ ಜಾನಾಸಿ ಕೇಶವ 
ಹೇ ನಾಥ ಹೇ ರಮಾನಾಥ ವ್ರಜನಾಥಾರ್ತಿನಾಶನ 
ಕೌರವಾರ್ಣವ ಮಗ್ನಾಂ ಮಾಂ ಉದ್ಭರಸ್ವ ಜನಾರ್ದನ 
ಕೃಷ್ಣ ಕೃಷ್ಣ ಮಹಾಯೋಗಿನ್‌ ವಿಶ್ವಾತ್ಮನ್‌ ವಿಶ್ವಭಾವನ 
ಪ್ರಪನ್ನಾಂ ಪಾಹಿ ಗೋವಿಂದ ಕುರುಮಧ್ಯೆ 6ನಸೀದತೀಮ್‌ 
ಇತ್ಯನು ಸ್ಮೃತ್ಯ ಕೃಷ್ಣಂ ಸಾ ಹರಿಂ ತ್ರಿಭುವನೇಶ್ವರಂ 
ಪ್ರಾರುದತ್‌ ದುಃಖಿತಾ ರಾಜನ್‌ ನುಖಮಾಚ್ಛಾದ್ಯ ಭಾಮಿನೀ 


ಹೀಗೆಂದು ದುಃಖಿತೆಯಾದ ದ್ರೌಪದಿಯ ಪ್ರಾರ್ಥನೆ ಹರಿದಿದೆ. ಇಂತಹ ಹಲವು 


ಅಕ್ಷಯ ವಸ್ತ್ರ ೫ 


ಪ್ರಾರ್ಥನೆಯ ಪಾಠಗಳ ಪಲ್ಲವಿ ಬೇಕೆ ಬೇರೆಯ ಸ್ವರಗಳಿಂದ ಇದೇ ಆಗಿದೆ.3 
ಯಾವಾಗ ಮುಖವನ್ನು ಮುಚ್ಚಿಕೊಂಡು ಭಾಮಿನಿ ಹೀಗೆ ಪ್ರಾರ್ಥಿಸಿದಳೋ ಆಗ 
೫೪೩: ಯಾಜ್ಞ ಸೇನ್ಯಾ ವಚಃ ಶ್ರುತ್ವಾ ಕೃಷ್ಣೋ ಗಹ್ವರಿತೋೊಭವತ್‌ 

ತ್ಯಕ್ತ್ವಾ ಶಯ್ಯಾಸನಂ ಪದ್ಭಾ $೦ ಕೃಪಾಲುಃ ಕೃಪಯಾಭ್ಯಗಾತ್‌ 

ಲ ಯಾಜ್ಞ ಸೇನಿಯ ಈ ಮಾತನ್ನು ಕೇಳಿ ಕೃಷ್ಣನು ಕಳವಳಗೊಂಡವನಾಗಿ 
ಶಯ್ಯಾಸನವನ್ನು ಬಿಟ್ಟು ಎದ್ದು ಕೃಪಾಲುವು ದಯಮಾಡಿಸಿದನು.” ಎಂದರೆ 
ಕೃಷ್ಣ ದ್ವಾರಕಾವತಿಯಲ್ಲಿ, ಮಲಗಿದ್ದವನೆದ್ದು, ದ್ರೌಪದಿಯಿದ್ದಲ್ಲಿಗೆ ನಡೆದು 
ಕೊಂಡು ಬರುವ ಕೃಸೆಮಾಡಿದನು. ಈ ಪಾಠದ ಪ್ರಕಾರ, ಕೃಷ್ಣನು ಕೌರವನ 
ಸಭೆಗೇ ಬಂದು ಅಲ್ಲಿ ಕೃಸೆಮಾಡಿದನೋ, ದ್ವಾರಕೆಯಲ್ಲಿದ್ದೇ ಕೃಪೆಮಾಡಿದನೋ K 


1 ಇನ್ನು ಹಲವು ಪಾಠಗಳು ಹೀಗಿವೆ : 


೫೪೫ : ಸಾ ತತ್ಕಾಲೇ ತು ಗೋವಿಂದೇ ವಿನಿವೇಶಿತ ಮಾನಸಾ 
ತ್ರಾಹಿ ಮಾಂ ಕೃಷ್ಣ ಕೃಷ್ಣೆ (ತಿ ದುಃಖಾದೇತದುದಾಹೃತಮ್‌ 
29 


[ಆ ಕಾಲದಲ್ಲಿ ದ್ರೌಪದಿಯು ಗೋವಿಂದನಲ್ಲಿರಿಸಲ್ಪಟ್ಟ ಮನಸ್ಸುಳ್ಳನಳಾಗಿ ಕೃಷ್ಣ, ಕೃಷ್ಣ 
ಕಾಪಾಡು ಎಂದು ಹೇಳಿದಳು.] 


೫೪೬: ತ್ವಯಾ ಸಿಂಹೇನ ನಾಥೇನ ರಕ್ಷಮಾಣಾನುನಾಥವತ್‌ 
ಚಕರ್ಷ ವಸನಂ ಪಾಪಃ ಕುರುಣಾಂ ಸನ್ನಿಧೌ, ಮಮ 


[ಸಿಂಹೆಸದೈಶನಾದ ನಾಥನಾದ ನಿನ್ನಿಂದ. ರಕ್ಷಿಸಲ್ಪಡತಕ್ಕನಳಾದ ನನ್ನ ವಸ್ತ್ರವನ್ನು ಈ 
ಪಾಪಿಯು ಕುರುಗಳ ಸನ್ನಿಧಿಯಲ್ಲಿ ಸೆಳೆದನು]. 


೫೪೭: ಆಕೃಷ್ಯಮಾಣೇ ವಸನೇ ವಿಲಲಾಪ ಸುದುಃಖಿತ 
ಗೋವಿಂದೇತಿ ಸಮಾಭಾಷ ಕೃಷ್ಣೇತಿಚ ಪುನಃ ಪುನಃ 
ಶಂಖ ಚಕ್ರ ಗದಾಪಾಣೇ ದ್ವಾರಕಾನಿಲಯಾಚ್ಯುತ 
ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಾಮ್‌ 


[ವಸನವನ್ನೆಳೆಯಲ್ಪಟ್ಟಿ ಆ ದ್ರೌಪದಿಯು ಸುದುಃಖಿತಳಾಗಿ ಶಂಖಚಕ್ರ ಗದಾಪಾಣಿಯೇ, 
ಗೋವಿಂದ, ಇತ್ಯಾದಿಯಾಗಿ ಪುನಃ ಪುನಃ ತನ್ನನ್ನು ಕಾಪಾಡಬೇಕೆಂದು ಪ್ರಾರ್ಥಿಸಿದಳು.] 


೫೪೯: ಮನಸಾ ಚಿಂತಯಾಮಾಸ ದೇವಂ ನಾರಾಯಣಂ ಪ್ರಭುಂ 
ಅಪತ್ವೃಭಯದಂ ಕೃಷ್ಣಂ ಲೋಕಾನಾಂ ಪ್ರಪಿತಾನುಹಂ 
[ಆಪತ್ತಿನಲ್ಲಿ ಅಭಯವನ್ನು ನೀಡುವಂಥಾ ಲೋಕಕ್ಕೇ ಪ್ರಪಿತಾಮಹನಾದೆ ನಾರಾಯಣ 
ನನ್ನು ಮನಸ್ಸಿನಲ್ಲಿ ಚಿಂತಿಸಿದಳು.] 


೫೫೦ : ಹಾ ಕೃಷ್ಣ ದ್ವಾರಕಾವಾಸಿನ್‌ ಕ್ವಾಸಿ ಯಾದವನಂದನ 
ಇಮಾಂ ಅವಸ್ಥಾಂ ಸಂಪ್ರಾಪ್ತಾಮನಾಥಾಂ ಕಿಮುಪೇಕ್ಷ್ಯಸೇ 


[ಹಾ ಕೃಷ್ಣ ದ್ವಾರಕಾವಾಸಿ, ಯದುನಂದನ ಎಲ್ಲಿರುವೆ. ನನಗೆ ಇಂಥಾ ಅನಸ್ಥೆ ಪ್ರಾಪ್ತ 
ವಾಯಿತು, ಏಕೆ ಉಪೇಕ್ಷಿಸುನೆ?] 


೬ ಪ್ರಬುದ್ಧ ಕರ್ಣಾಟಕ 


ತಿಳಿಯದು... ಒಂದು ವೇಳೆ ಬಂದರೂ ಅದೃಶ್ಯನಾಗಿ ಬಂದ ಎಂದು ಊಹಿಸ 
ಬಹುದು. “ ಗಹ್ವರಿತೋ ಅಭವತ್‌” ಎಂದಕೆ “ ಅದೃಶ್ಯನಾಗಿ” ಎಂದೂ ಅರ್ಥ 
ವಾಗುತ್ತದೆ; ಕಳವಳಗೊಂಡವನಾಗಿ ಎಂದೂ ಅರ್ಥವಾಗುತ್ತದೆ. ಶ್ರೀಕೃಷ್ಣನು 
ಕೃಷೆಮಾಡಿದ ವಿಷಯವನ್ನು ಪ್ರಸ್ತಾಪಿಸುವ ಮತ್ತೊಂದು ಪಾಠದಲ್ಲಿ 


೫೪೪: ಕೃಷ್ಣಂ ಚ ಜಿಷ್ಣುಂ ಚ ಹರಿಂ ನರಂ ಚ 
ತ್ರಾಣಾಯ ವಿಕ್ರೋಶತಿ ಯಾಜ್ಞಸೇನೀ 
ತತಸ್ತು ಧರ್ಮೊೋಂತರಿತೋ. ಮಹಾತ್ಮಾ 
ಸಮಾನೃಣೋತ್ತಾಂ ವಿವಿಧ ವಸ್ತ್ರ ಪೂಗಃ 


“ ಹೇ ಕೃಷ್ಣ, ಹೇ ಜಿಷ್ಣು, ಹೇ ಹರಿ, ಹೇ ನರ, ಕಾಪಾಡಿ ಎಂದು ದ್ರೌಪದಿಯು 
ಕೂಗಿಕೊಳ್ಳಲಾಗಿ, ಧರ್ಮಜೀವತೆಯಾದ ಆ ಮಹಾತ್ಮನು [ಕೃಷ್ಣನು] ಅದೃಶ್ಯ 
ನಾಗಿದ್ದು ಕೊಂಡು ವಿವಿಧ ವಸ್ತ್ರ ಸಮೂಹಗಳಿಂದ ದ್ರೌಪದಿಯನ್ನು ಮುಚ್ಚಿದನು? 
ಎನ್ನುವಲ್ಲಿ ಶ್ರೀಕೃಷ್ಣನು ಅದೃಶ್ಯನಾಗಿದ್ದುಕೊಂಡೇ ಕೃಸೆಮಾಡಿದನು. ಎಂಬ 
ವಿಷಯ ಸ್ಪಷ್ಟವಾಗಿದೆ. 


ವಿಷಯ ಇಲ್ಲಿಗೇ ನಿಲ್ಲಲಿಲ್ಲ; ಅದರಲ್ಲೂ ಪ್ರಶ್ನೆ-ಉಪಶ್ರಶ್ನೈಗಳನ್ನೆ ತ್ರಿ ಕೊಂಡು, 
ಉತ್ತರದ ಮೂಲಕ ರಂಜಿಸಲು ಹೊರಟದಾಕಿ ಪ್ರಕ್ಷೇಪಕಾರರು. ದ್ರೌಪದಿ 


1 ವಸ್ತಾಪಹರಣ ಪ್ರಸಂಗದಲ್ಲಿ, ದ್ರೌಪದಿಯ ಪ್ರಾರ್ಥನೆಯ ಹಾಗೂ ಕೃಷ್ಣನು ಕೃಪೆ 
ಮಾಡಿದ ಪ್ರತ್ತೇಸ ಭಾಗಗಳಿಗೂ, ಕನ್ನಡ ಭಾರತದಲ್ಲಿ ಈ ವಿಷಯನನ್ನು ಕುರಿತ ಭಾಗಗಳಿಗೂ 
ಯಾನ ಸಂಬಂಧವೂ ಇಲ್ಲದಿರುವುದು ಬಹು ಸ್ವಾರಸ್ಕವಾದ ಸಂಗತಿ. “ ಕೃಷ್ಣನು ದ್ವಾರಕೆಯಲ್ಲಿ 
ಮಲಗಿದ್ದನು, ದ್ರೌಪದಿಯ ಕರೆಯನ್ನಾಲಿಸಿ ಕಳವಳದಿಂದ ದಯಮಾಡಿಸಿ ಕೃಪೆಮಾಡಿದನು 
ಎಂದು ಸಂಸ್ಕ ತ ಭಾರತದ ಪ್ರಕ್ಷೇಪಗಳು ಹೇಳಿದರೆ, “ ಕೃಷ್ಣನು ರುಕ್ಮಿಣಿ ಸತ್ಯಭಾಮೆಯ 
ಕೊಂದಿಗೆ ಲೆತ್ತವಾಡುತ್ತಿದ್ದನೆಂದೂ, ದ್ರೌಪದಿಯ ಹುಯ್ಯಲನ್ನು ಕೇಳಿ, ಕುಳಿತಲ್ಲಿಂದಲೇ ಸೀರೆ 
ಆಕ್ಷ್ಸಯವಾಗಲೆಂದನೆಂದೂ?. ಕುಮಾರವ್ಯಾಸನು ಹೇಳುತ್ತಾನೆ. ಈ ಎರಡೂ ಒಂದ 
ಕ್ಕೊಂದಕ್ಕೆ ಸಂಬಂಧವಿಲ್ಲದ ಪ್ರತ್ಯೇಕ ಕಥನಗಳು. ಬಹುಶಃ ಈ ಭಾಗ ಕುಮಾರವ್ಯಾಸನ ಸ್ವಂತ 
ಸೃಷ್ಟಿಯೇ ಇರಬೇಕೆನ್ನಲು ಅಡ್ಡಿ ಯಿಲ್ಲ. ಆದರೆ, ಮೂಲಭಾರತದ ಮತ್ತೊಂದು ಪಾಠದಲ್ಲಿ 
4 ಧರ್ಮರೂಸಿಯಾದ ಆ ಮಹಾತ್ಮನಾದ ಕೃಷ್ಣನು, ಅದೃಶ್ಯನಾಗಿದ್ದುಕೊಂಡು ದ್ರೌಪದಿ 
ಯನ್ನು ವಿವಿಧ ವಸ್ತ್ರಗಳಿಂದ ಮುಚ್ಚಿ ದನು[೫೪೪] > ಎಂಬ ಮಾತು, * ನೀಲಮೇಘಶ್ಕಾಮನು 
ದ್ರೌಪದಿಯ ಮನಸ್ಸಿನಲ್ಲೇ ಕಾಣಿಸಿಕೊಂಡು, ಇತರರಿಗೆ ಅದೃಶ್ಯನಾಗಿ ಕರುಣೆ ಮಾಡಿದನು? 
ಎನ್ನುವ ವಿಲ್ಲಿ ಪುತ್ತೂರ್‌ ಅವರ ಭಾರತದ ಪಾಠದೊಂದಿಗೆ ಬಹುಮಟ್ಟಿಗೆ ಹೊಂದಿಕೊಳ್ಳುವುದು, 
ಗಮನಿಸಬೇಕಾದ ಸಂಗತಿ. ವಿಲ್ಲಿಪುತ್ತೂರ್‌ ಅವರಲ್ಲಿ, ಕೃಷ್ಣನು ಅದೃಶ್ಯನಾಗಿದ್ದುದು 
ಉಳಿದವರ ಪಾಲಿಗೆ; ದ್ರೌಪದಿಯ ಪಾಲಿಗಲ್ಲ ಎಂಬ ವಿವರಣೆಯಿದೆ. ಮೂಲಭಾರತದ 
ಪ್ರಕ್ಷಿಪ್ತ ಪಾಠದಿಂದ, ವಿಲ್ಲಿಪುತ್ತೂರ್‌ ಅವರ ಪಾಠ ಪ್ರಭಾನಿತವಾಯಿತೋ, ಅಥವಾ 
ವಿಲ್ಲಿಪುತ್ತೂರ್‌' ಅವರ ಪಾಠದಿಂದ, ಮೂಲದ ಪಾಠಗಳ ಮೇಲೆ ಪ್ರಭಾನ ಬಿತ್ತೋ ಸಾಧಿಸುವುದು 
ಕಷ್ಟ. ನಾರಣಪ್ಪನಲ್ಲಿ ಬರುವ ಕೃಷ್ಣಸ್ತುತಿಯೂ, ಹಾಗೂ ಕೃಷ್ಣನ ಕೃಪೆಯ ಪ್ರಸಂಗವೂ, 
ನಾರಣಪ್ಪನದೇ ಸ್ವಂತ ಸೃಷ್ಟಿ--ಎನ್ನಿಸುತ್ತದೆ. ( 


ಅಕ್ಷಯ ವಸ್ತ್ರ `: ೭ 


ಕೃಷ್ಣನನ್ನೇ ಏಕೆ ಸ್ಮರಿಸಿರಬಹುದು ಎಂಬ ಪ್ರಶ್ನೆ ಯಾರೋ ಒಬ್ಬರಲ್ಲಿ ಎದ್ದಂತೆ 
ತೋರುತ್ತದೆ. ಸರಿ, ಉತ್ತರವೂ ಸಿದ್ಧವಾಯಿತು, ದ್ರೌಪದಿಯ ಬಾಯಲ್ಲೇ: ಟಾ 


೫೪೮ : ಜ್ಞಾತಂ ಮಯಾ ವಸಿಷ್ಮೇನ ಪುರಾಗೀತಂ ಮಹಾತ್ಮನಾ 
ಮುಹತ್ಯಾಪದಿ ಸಂಪ್ರಾಪ್ತೇ ಸ್ಮರ್ತವ್ಯೋ ಭಗವಾನ್‌ ಹರಿಃ 


«" ಮಹದಾಸತ್ಕಾಲದಲ್ಲಿ ಭಗವಾನ್‌ ಹರಿಯನ್ನು ಸ್ಮರಿಸತಕ್ಕದ್ದು ಎಂದು ಹಿಂದಿ 
ಮಹಾತ್ಮರಾದ ವಸಿಷ್ಠರು ಹೇಳಿದ್ದು ಸ್ಮರಣೆಗೆ ಬಂದಿತು ''_.-ದ್ರೌಪದಿ ಹೀಗೆಂದು 
ಕೊಂಡು ಕೃ ಷ್ದ ನನನ್ನು ಸ ಸ್ಮರಿಸಿದಳೆಂದು ಪ್ರಕ್ಷೇಪಕಾರರ ಭಾವನೆ ಇರಬೇಕು! 
ಹಾಗಿದ್ದರೆ ಇದೆಷ್ಟು ಕೃತಕ | ನನ್ನ ವುದು ಮೇಲುಕೋಟಕ್ಕೇ ಕಾಣಿಸಿಕೊಳ್ಳು ತ್ತದೆ. 
ಅಷ್ಟೇ ಅಲ್ಲ ಮೂಲಭಾರತದಲ್ಲಿ, ದುಶ್ಯಾಸನ ಸೆಳೆದಂತೆಲ್ಲಾ, ಅದೇ ಪ್ರ ಮ 
ಅನೇಕ ವಸ್ತ್ರಗಳು ಕಾಣಿಸಿಕೊಂಡವು [ತದ್ರೂಪಮಪರಂ ನಸ್ತ್ರ ೦ ಪ್ರಾದುರಾಸಿತ್‌ 
ಅನೇಕಶಃ] ಎಂಬ ಸಂಗತಿಯನ್ನು, ಇನ್ನೂ ರಂಜಿಸಲು ತೊಡಗಿ. ' " ಅನೇಕಶಃ' 
ಎಂದರೆ ಎಸ್ಟಿ ರಬಹುದು ಎಂದು ಲೆಕ್ಕ ಹಾಕಿ-- 


೫೫೨: ಅಷ್ಟೋತ್ತರ ಶತಂ ಯಾವದ್ವಸನಂ ಪ್ರಚಕರ್ಷ ಹ 


" ನೂರಾ ಎಂಟು ವಸ್ತನಗಳತನಕವೂ [ದುಶ್ಶಾಸನನು] ಬಟ್ಟಿಯನ್ನು ಸೆಳೆದನು!’ 
-ಇಎನ್ನುತ್ತದೆ ಒಂದು ಪಾಠ. ಇದು ಕೆಲಸವಿಲ್ಲದ ಅಲಸಬುದ್ಧಿಯ: ಕಾಗುಣಿತ! 
ದುಶ್ಯಾಸನ ಎಳೆದದ್ದು ನೂರಾ ಎಂಟು ಸೀಕಿಗಳು--ಎಂದುಕೊಂಡು ತೃಪ್ತಿ ಪಟ್ಟು 
ಕೊಂಡು ಈ ಬುದ್ಧಿ, ಈ ನೂರಾ ಎಂಟು ಬಟ್ಟಿ ಗಳೂ ಒಂದೇ ಹಯಾ ತ್ರಾ ಕಿ 
ಮೂಲ ಭಾರತದ ವಿ ಸುಮ್ಮನೆ ಒಂದೇ ಬಗಯ ಇನ್ನೊಂದು ವಸ್ತ್ರ [ತದ್ರೂಪ 
ಮಸರಂ ವಸ್ತ್ರ] ಎಂದುಬಿಟ್ಟ; ಆದರೆ ಭಗವಾನ್‌ ಕೃಷ್ಣನ ಮಹಿನೆಗೆ, ಆ 
ಬಟ್ಟಿ ಗಳನ್ನು ವಿಧಿಧ ವರ್ಣರಂಜಿತವನ್ನಾಗಿಸುವುದು” "'ಅಸಾಧ್ಯವೇ--ಎಂಬ 
ಯೋಚನೆಯಲ್ಲಿ. 
೫೫೩: ನಾನಾರಾಗವಿರಾಗಾಣಿ ವಸನಾನ್ಯಥ ನೈಪ್ರಭೊ 
'ಪ್ರಾದುರ್ಭವಂತಿ ಶತಶೋ ಧರ್ಮಸ್ಯ dE 


"ಬಳಿಕ ಹೇ ಜನಮೇಜಯನೇ, ನಾನಾವರ್ಣಗಳಿಂದ ಕೂಡಿದ ನೂರಾರು ವಸನ 
ಗಳುಂಬಾಗುತ್ತವೆ---ಅದೂ ಧರ್ಮದ ಪರಿಪಾಲನೆಗಾಗಿ 13. -ಎಂಬ ವಿವರಣೆಯನ್ನು 
ನೀಡಿದೆ. ಹೀಗಾಗಿ ಇಲ್ಲಿ ದ್ರೌಪದಿಯ ಸೀರೆಗಳ ಸ ಸಂಖ್ಯೆಯೂ ಏರಿದೆ; ಬಣ್ಣವೂ 
ಏರಿದೆ! ಒಟ್ಟಿ ನಲ್ಲಿ ವಸ್ತ್ರ ಅಕ್ಷಯವಾದ " ಅದ್ಭುತ 'ವನ್ನು, ರಮ್ಯವನ್ನಾಗಿಸಲು, 


1% ಅನೇಕ ವರ್ಣಗಳುಳ್ಳ ಸಾವಿರಾರು ಹೊಸ ವಸ್ತ್ರಗಳು ಬೆಳೆದುವು” ಎಂಬ ಮಾತು 
ವಿಲ್ಲಿಪುತ್ತೂರ್‌ ಅವರ ತಮಿಳು ಭಾರತದ ಈ ಸಂದರ್ಭದ ಭಾಗದಲ್ಲಿ. ಬಂದಿರುವುದೂ 
” ಗಮನಾರ್ಹವಾಗಿದೆ. . 


ಲಿ ಪ್ರಬುದ್ಧ ಕರ್ಣಾಟಕ 


ದೈವೀಕೃಪೆಯ ಹಿನ್ಲೆಲೆಯೊಂದನ್ನು ಒದಗಿಸಲು ನಮ್ಮ ಪ್ರಕ್ಷಿಪ್ತ ಕಾರರು ನಡೆಸಿರುವ 
ಪ್ರಯೋಗಗಳು ಎಸ್ಟೊಂದಿವೆ ! 

ಇಂಥದೊಂದು ಪ್ರಾರ್ಥನೆ ದ್ರೌಪದಿಯ ಬಾಯಿಂದ ಬಂದಿತೆಂದು ಸಾಧಿಸಲು 
ಪ್ರಕ್ಷೇಪಕಾರರಿಗೆ ಅಲ್ಲಲ್ಲಿ ಸಾಕಷ್ಟು ಅವಕಾಶಗಳೂ ಒದಗಿವೆ; ಅದರ ಜೊತೆಗೆ 
ಅವರ ಆತುರವೂ ಎದ್ದು ಕಾಣುತ್ತದೆ. ವಸ್ತ್ರಾಪಹರಣಕ್ಕಿಂತ ಹಿಂದೆಯೇ ಬರುವ 
ಕೇಶಾಪಕರ್ಷಣದ ಪ್ರಸಂಗದಲ್ಲಿಯೇ ಇದನ್ನು ಗುರುತಿಸಬಹುದು. ಕೃಷ್ಣೆಯ 
ಕೃಷ್ಣ ಕೇಶವನ್ನು ಹಿಡಿಜಿಳೆದು ದುಶ್ಶಾಸನನು ಸಭೆಗೆ ತರುವ ಸಂದರ್ಭದಲ್ಲಿ ದ್ರೌಪದಿ 
ಅವನನ್ನು ಕುರಿತು “ ನಾನು ರಜಸ್ವಲೆ, ಏಕವಸ್ರೆ, ನನ್ನನ್ನು ಹೀಗೆ ಸಭೆಗೆ 
ಎಳೆದೊಯ್ಯುವುದು ಸಲ್ಲದೋ ಅನಾರ್ಯ ?--ಎನ್ನುತ್ತಾಳೆ. ಅದಕ್ಕೆ ಉತ್ತರ 
ವಾಗಿ ಆತ... 


ಕೃಷ್ಣಂ ಚ ಜಿಷ್ಣುಂ ಚ ಹರಿಂ ನರಂ ಚ 
ತ್ರಾಣಾಯ ವಿಕ್ರೋಶ ನಯಾಮಿ ಹಿ ತ್ವಾಮ್‌ [೨-೬೦-೨೬ರ ಉತ್ತರಾರ್ಧ] 


" ಕೃಷ್ಣ, ಜಿಷ್ಣು, ಹರಿ ನರ ನೀವೆಲ್ಲಾ ಬಂದು ಕಾಪಾಡಿ ಎಂದು ನೀನು 
ಅರಚಿಕೋ ನಾನು ನಿನ್ನನ್ನು ಬಿಡುವುದಿಲ್ಲ' ಎನ್ನುತ್ತಾನೆ. ದುಶ್ಯಾಸನ ಕೊಟ್ಟ ಈ 
ಒಂದು ಸೂಚನೆಯೇ ಸಾಕು ನಮ್ಮ ಪ್ರಕ್ಷೇಪಕಾರರಿಗೆ! ದ್ರೌಪದಿಯ ಬಾಯಿಂದ 
ಕೃಷ್ಣಸ್ತುತಿಯನ್ನು ಮಾಡಿಸಲು ನಾನು ಮುಂದೆ ತಾನು ಮುಂದೆ ಎಂದು ಬಂದಿ 
ದ್ದಾರೆ. ಇದರ ಜೊತೆಗೆ ಮುಂಜಿ, ದ್ರೌಸದಿಯೇ ಉದ್ಯೋಗಪರ್ವದಲ್ಲಿ 
ಶ್ರೀಕೃಷ್ಣನು ಕೌರವನ ಕಡೆಗೆ ಸಂಧಾನಕ್ಕಾಗಿ ಹೊರಟ ಸಮಯದಲ್ಲಿ, ತನಗೆ ಹಿಂದೆ 
ಕೌರವರಿಂದಾದ ಪರಾಭವಗಳನ್ನು ನೆನೆಯುತ್ತಾ, ಹಿಂದೆ ಆಪತ್ಕಾಲದಲ್ಲಿ 

ನಿರಾಮರ್ಷೇಷ್ಟ ಚೇಷ್ಟೇಷು ಪ್ರೇಕ್ಷಮಾಣೇಷು ಪಾಂಡುಷು 

ತ್ರಾಹಿ ಮಾಮಿತಿಗೋನಿಂದ ಮನಸಾ ಕಾಂಕ್ಷಿತೋಸಸ್ಮಿ ಮೇ 


ಯತ್ರ ಮಾಂ ಭಗವಾನ್‌ರಾಜಾ ಶ್ವಶುರೋ ವಾಕ್ಯಮಬ್ರವೀತ್‌ 
ವರಂ ವೃಣೀಷ್ವ ಪಾಂಚಾಲೀ ವರಾರ್ಹಸಿ ಮತಾಸ್ಥಿಮೇ 


ಉಡ್ಗೋಗ ಪರ್ವ: ೫-೮೦-೨೬, ೨೭ 
[ ಫಿ 


“ ಪಾಂಡವರು ಇದನ್ನೆಲ್ಲಾ ನೋಡುತ್ತಾ ಶಾಂತರಾಗಿ ನಿಶ್ಚೇಷ್ಟರಾಗಿ ಕುಳಿತಿರುವಾಗ 
ನಾನು " ಗೋವಿಂದಾ ನನ್ನನ್ನು ಕಾಪಾಡು ಎಂದು ನಾನು ಮನಸ್ಸಿನಲ್ಲಿಯೇ 
ಪ್ರಾರ್ಥಿಸಿದೆ. ಆಗ ಮಹಾತ್ಮನಾದ ನನ್ನ ಮಾವನಾದ ಧೃತರಾಷ್ಟ್ರನು ನನ್ನನ್ನು 
ಏನು ವರಬೇಕೋ ಕೇಳಿಕೋ ಎಂದನು --ಎನ್ನುತ್ತಾಳೆ. ಈ ಸಂದರ್ಭದಲ್ಲಿ 
ದ್ರೌಸದಿ ತಾನು ಹಿಂದೆ ಗೋವಿಂದನನ್ನು ಆ ವಸ್ತ್ರಾಪಹರಣ ಕಾಲದಲ್ಲಿ ಪ್ರಾರ್ಥಿಸಿ 
ದ್ಹುಂಟು ಎಂದು ಹೇಳಿದ ಮಾತಷ್ಟೇ ಸಾಕು, ಪ್ರಕ್ಷೇಪಕಾರರಿಗೆ ಸಾಕಷ್ಟು ಸ್ಫೂರ್ತಿ 
ಯನ್ನು ನೀಡಿರಬೇಕು. ಆದರೆ ತೀರ ಆತುರದ ಪ್ರವೃತ್ತಿಯ ಪ್ರಕ್ಷೇಪಕಾರನೊಬ್ಬ 


NC 





ಆಕ್ಷಯ ನಸ್ತ್ರ ೯ 


ಈ ಸಂದರ್ಭವನ್ನು ಬಿಟ್ಟರೆ ಮತ್ತೆ ಅವಕಾಶ ಸಿಗದು ಎಂಬಂತೆ, ಕೇಶಾಪಕರ್ಷಣೆಯ 
ಪ್ರಸಂಗದಲ್ಲಿ ಯಾವಾಗ ದುಶ್ಶಾಸನನು “ ಕೃಷ್ಣ, ಹರಿ, ಜಿಷ್ಣು, ನರ--ಬಂದು 
ಕಾಪಾಡಿ ಎಂದು ನೀನು ಅರಚಿಕೋ, ನಾನು ನಿನ್ನನ್ನು ಬಿಡುವುದಿಲ್ಲ” 
ಎಂದನೋ, ಆ ಕೂಡಲೇ ದ್ರೌಪದಿಯ ಬಾಯಲ್ಲಿ 


೫೩೫ : ಗೋವಿಂದ ದ್ವಾರಕಾವಾಸ ಕೃಷ್ಣ ಗೋಪೀಜನಪ್ರಿಯ 
ಕುರುಭಿಃ ಪರಿಭೂತಾಂ ಮಾಂ ೬೦ ನ ಜಾನಾಸಿ ಕೇಶವ 
ಮಹಿಷೀ ಪಾಂಡು ಪುತ್ರಾಣಾಂ ಅಜಮೀಡಕುಲೇ ನಧೂಃ 
ಸಾಹಂ ಕೇಶಗ್ರಹಂ ಪ್ರಾಪ್ತಾ ತ್ವಯಿ ಜೀವತಿ ಕೇಶವ 


ಹೀಗೆಂದು ಪ್ರಾರ್ಥನೆ ಹೊಮ್ಮಿತೆಂದು ತನ್ನ ಕೈಚಳಕವನ್ನು ಸೇರಿಸಿದ್ದಾನೆ. ಇದೇ 
ಪದ್ಯವೇ ಮುಂದೆ ವಸ್ತ್ರಾಪಹರಣದ ಸಂದರ್ಭದ ಮೊದಲಲ್ಲೇ ಮತ್ತೆ [೫೪೨] 
ಪುನರಾವೃತ್ತಿಗೊಂಡಿದೆ. ಈ ಪದ್ಯದಲ್ಲಿ "ಸಾಹಂ ಕೇಶಗ್ರಹಂ ಪ್ರಾಪ್ತಾ ತ್ವಯಿ 
ಜೀವತಿಕೇಶವ ಎನ್ನುವ ಇಡೀ ವಾಕ್ಯವೇ, 


ಸಾಹಂ ಕೇಶಗ್ರಹಂ ಪ್ರಾಪ್ತಾ ಸರಿಕ್ಲಿಷ್ಟಾ ಸಭಾಂ ಗತಾ 
- ಪಶ್ಯತಾಂ ಪಾಂಡು ಪುತ್ರಾಣಾಂ ತ್ವಯಿ ಜೀವತಿ ಕೇಶವ 
ಎ [ಉದ್ಯೋಗ ಪರ್ವ: ೫-೮೦-೨೪] 


ಎಂದು ಉದ್ಯೋಗ ಪರ್ವದಲ್ಲಿ ದ್ರೌಪದಿ ಕೃಷ್ಣನನ್ನು ಕುರಿತು ಹೇಳಿದ ಶ್ಲೋಕದ 
ಮೊದಲ ಪಾದದ ಪೂರ್ವಾರ್ಥವನ್ನೂ,. ಎರಡನೇ ಪಾದದ ಉತ್ತರಾರ್ಧವನ್ನೂ 
ಪೋಣಿಸಿ ಮಾಡಿದುದು ಎಂದು ಸ್ಪಷ್ಟವಾಗುತ್ತದೆ. ಅಷ್ಟೇ ಅಲ್ಲ, ಹಿಂದೆ 
ಉದಾಹರಿಸಿದ 


ಜ್ಞ ಕೃಷ್ಣಂ ಚ ಜಿಸ್ಲುಂ ಚ ಹರಿಂ ನರಂಚ 
ತ್ರಾಣಾಯ ವಿಕ್ರೋಶ ನಯಾಮಿ ಹಿ ತ್ವಾಮ್‌ 
[ಸಭಾ.೨-೬೦-೨೬] 


ಎಂಬ ಪದ್ಯದ ಸಾಮಗ್ರಿಯನ್ನೈೆ ಬಳಸಿಕೊಂಡು 


೫೪೪ : ಕೃಷ್ಣಂ ಚ ಜಿಷ್ಣುಂ ಚ ಹರಿಂ ನರಂಚ 
ತ್ರಾಣಾಯ ನಿಕ್ರೋಶತಿ ಯಾಜ್ಞ ಸೇನೀ 
ತತಸ್ತು ಧರ್ಮೊೋ€ಂತರಿತೋ ಮಹಾತ್ಮಾ 
ಸಮಾನೃಣೋತ್ತಾಂ ವಿವಿಧ ವಸ್ತ್ರಪೂಗಃ 


ಎಂದು ವಸ್ತ್ರಾಪಹರಣ ಪ್ರ ಸಂಗದಲ್ಲಿ [೨-೬೧-೪೦ರ ನಂತರ] ಕೃಷ್ಣ ದ್ರೌಪದಿಗೆ 
ವಸ್ತ್ರದಾನ ಮಾಡಿದ ರೀತಿಯನ್ನು ಪ್ರಕ್ಷೇಪಕಾರರು ವರ್ಣಿಸಿದ್ದಾರೆ. ಅಂತೆಯೇ 
ಪ್ರಕ್ಷೇಪ ಭಾಗವೆಂದು ಹಿಂದೆ ಹೇಳಲಾದ ಕೃಷ್ಣಸ್ತು ತಿಯೊಂದರಲ್ಲಿ [೫೪೩] ಬರುವ 


೧೦ ಪ್ರಬುದ್ಧ ಕರ್ಣಾಟಕ 
ತ ಛು 


" ಕೌರವಾರ್ಣವ ಮಗ್ನಾಂ ಮಾಂ ಉದ್ದರಸ್ವ ಜನಾರ್ದನ'--ಎಂಬ ಈ ಮಾತಿನ 
ಲ್ಲಿರುವ ಸಮುದ್ರದ ರೂಪಕ ವಾಸ್ತವವಾಗಿ ಮುಂದೆ ಬರುವ ಶ್ಲೋಕವೊಂದರಿಂದ 
ಪ್ರೇರಿತವಾದಂತೆ ತೋರುತ್ತದೆ. ' ಡ್ರೌಸದಿ ಧೃತರಾಷ್ಟ್ರನಿಂದ ವರವನ್ನು ಪಡೆದು 
ಪಾಂಡವರನ್ನು ದಾಸ್ಯದಿಂದ ವಿಮೋಚನೆಗೊಳಿಸಿದಾಗ, ಕರ್ಣನು--- 


ಅಪ್ಲ ವೇ$ಂಭಸಿ ಮಗ್ಸಾನಾನಸ್‌ ಅಪ್ರತಿಸ್ಕೇ ನಿಮಜ್ಜತಾನ್‌ 
ಪಾಂಚಾಲೀ ಪಾಂಡುಪುತ್ರಾಣಾಮ್‌ ನೌರೇಷಾ ಪಾರಗಾಭವತ್‌ [ಸಭಾ. 3-೬೪-೩] 


« ದಾಟಲಾಗದ ಕಡಲಿನಲ್ಲಿ ಮುಳುಗಿದವರಂತೆ, ಅಪ್ರತಿ್ಠೆಯಲ್ಲಿ ಮುಳುಗಿಹೋದ 
ಪಾಂಡುಪುತ್ರರನ್ನು ದ್ರೌಪದಿ ನೌಕೆಯಂತೆ ಪಾರುಗಾಣಿಸಿದಳು'--ಎನ್ನುತ್ತಾನೆ. 
ವಾಸ್ತವವಾಗಿ ಇಲ್ಲಿ ಬಂದಿರುವ ಸಮುದ್ರ ರೂಪಕವೇ ಹಿಂದೆ ಪ್ರಕ್ಷೇಪದಲ್ಲಿ 
" ಕೌರವಾರ್ಣವ 'ದಲ್ಲಿ ಪಾಂಡವರೂ ದ್ರೌಪದಿಯೂ ಮುಳುಗಿದ ಪರಿಯನ್ನು 
ಹೇಳುವ ರೀತಿಯಾಗಿದೆ. ಒಟ್ಟಿನಲ್ಲಿ ಈ ಪ್ರಶ್ಷೇಪಗಳು ಹೇಗೆ ಎಷ್ಟರ ಮಟ್ಟಿಗೆ ಮೂಲ 
ಭಾರತದ ಭಾಷಾಸಾಮಗ್ರಿಯನ್ನೆೇ ಬಹುಮಟ್ಟಿಗೆ ಬಳಸಿಕೊಂಡು, ಆಯಾ ಕಥಾ 
ಸಂದರ್ಭಗಳಿಗೆ ಹೊಂದಿಕೊಳ್ಳುವಂತೆ ರಚಿತವಾಗಿ, ಕತೆಯೊಂದಿಗೆ ತಮ್ಮ ಎಳೆಗಳನ್ನು 
ಸೇರಿಸಿ ಜಿರೆಯಲು ಪ್ರಯತ್ನಿಸುತ್ತವೆ ಎಂಬುದು ಗಮನಾರ್ಹವಾದ ಸಂಗತಿ. 
ಎಷ್ಟೋ ಸಲ. " ಈ ಪ್ರಕ್ಷಿಸ್ತಗಳನ್ನು ವಾಸ್ತವವಾಗಿ ಪ್ರಕ್ಷಿಪ್ತಗಳೆಂದು ಸಾಧಿಸಿ 
ತೋರಿಸುವುದೂ ಕಷ್ಟ. ಮಹಾಕಾವ್ಯದ ಛಂದಸ್ಸು ಅನುಕರಣಸಾಧ್ಯವಾದದ್ದ 
ರಿಂದಲೋ, ಇಲ್ಲಿನ ವ್ಯಾಕರಣ ಹೇಗೆಂದರೆ ಹಾಗೆ ಒಗ್ಗಿ ಕೊಳ್ಳುವುದರಿಂದಲೂ, 
ಇಲ್ಲಿನ ಶೈಲಿ ಸುಲಭವಾಗಿ ವರ್ಗೀಕರಿಸಲು ಸಾಧ್ಯವಲ್ಲದುದಾಗಿರುವುದರಿಂದಲೂ, 
ಇಂಥ ಪ್ರಕ್ಷೇಪ ಭಾಗಗಳನ್ನು ಬಹು ಚತುರತೆಯಿಂದಲೂ, ಯುಕ್ತಿಯಿಂದಲೂ 
ಮಾಡಿ ಸೇರಿಸಿರುವುದುಂಟು.?' 1 ನಮ್ಮ ದೇಶದ ಯಾವ ಮಹಾಕೃತಿಗಳಿಗೂ, 
ಈ ಅವಶ್ಯಕರ್ಮ ಅಥವಾ ಸಂಸ್ಕಾರ ತಪ್ಪಿದ್ದಲ್ಲ. ಹಾಗೆ: ಮಹಾಭಾರತದಲ್ಲೂ 
ಆಗಿದೆ. ಮಹಾಭಾರತದ ತುಂಬ ಇಂಥ ಎಷ್ಟೋ .ಪ್ರಕ್ಷೇಪಗಳಿವೆ. « ಹಾಗೆಂದ 
ಮಾತ್ರಕ್ಕೆ ಅದು ಆ ಪ್ರಕ್ಷೇಪಗಳನ್ನು ಅಲ್ಲಗಳೆಯುವ ಅಥವಾ ಖಂಡಿಸುವ ಮಾತಲ್ಲ. 
ಪ್ರಕ್ಷೇಪಗಳ ಈ ಪರಂಪರೆ ನಮ್ಮಲ್ಲಿ ಕ್ರಮಾನುಗತವಾದುದೂ, ಅನಿವಾರ್ಯವಾದುದೂ, 
ವಿಶಾಲಾರ್ಥದಲ್ಲಿ ನೋಡಿದರೆ ನ್ಯಾಯವಾದುದೂ ಆಗಿದೆ. ಮಹಾಕಾವ್ಯವೊಂದು 
ಯಾವುದೇ ಪ್ರಗತಿಪರವಾದ ಜನ ಜೀವನದ ಪ್ರಾಣಶಕ್ತಿಯಾಗಿ ಮುಂದುವರಿಯ 
ಬೇಕಾದಕ್ಕೆ ಅದು ಹೀಗೆ ನಿಧಾನವಾಗಿ ವ್ಯತ್ಯಸ್ತ ವಾಗುತ್ತಲೇ ಇರಬೇಕು. ಕೃತಿ 
ಯೊಂದರಲ್ಲಿ ಈ ಬಗೆಯ ಹಲವು ಭಾಗ ನಷ್ಟವಾಗುವ, ಹಲವು ಭಾಗ ಪುಷ್ಪ 


1 Sukthankar memorial Edition: Edited by P.K. ೮066, ` 
Vol-J, Critical studies in Mahabharatha. V. 5. Sukthankar: 
Prolegomena, page 126, 127, 128. 


ಅಕ್ಷಯ ವಸ್ತ್ರ ೧೧ 


ವಾಗುವ ಕ್ರಿಯೆ ನಡೆಯುತ್ತಿರುವುದು, ಆ ಪುಸ್ತಕ ಕೇವಲ ಧೂಳಿಡಿದ ಕಪಾಟನಲ್ಲಿ 
ಕೊಳೆಯುವ ಪುಸ್ತಕವಲ್ಲ, ಅದು ಜೀವನಕ್ಕೆ ಸದಾ ಸ್ಫೂರ್ತಿದಾಯಕವೂ ಮಾರ್ಗ 
ದರ್ಶಕವೂ ಆದ ಕೃತಿ--ಎನ್ನುವುದರ ಬಹಿರಂಗ ಸೂಚನೆ ಮಾತ್ರ. ಬಹುಶಃ ಇವು 
ಮಹಾಭಾರತವನ್ನು, ಇತರ ಎಷ್ಟೋ ಸಹೋದರ ಕೃತಿಗಳಂತೆ ವಿಸ್ಮೃತಿಯ 
ಕಗ್ಗವಿಯಲ್ಲಿ ಬಿದ್ದುಹೋಗದಂತೆ, ತಡೆದು ಬದುಕಿಸಿರುವ ಸ್ಪರ್ಶಗಳೆನ್ನ ಬೇಕು.''3 


A 

ದ್ರೌಸದೀ ವಸ್ತ್ರಾಪಹರಣ ಸಂದರ್ಭದಲ್ಲಿ, ಶ್ರೀ ಕೃಷ್ಣನ ಕೃಪೆ ಅಕ್ಷಯ 
ವಶ್ರ್ರವನ್ನು ಕರುಣಿಸಿದ ಈ ಪ್ರಸಂಗ, ವಾಸ್ತವವಾಗಿ ಪ್ರಕ್ಷೇಪಕಾರರ ಕೈವಾಡ 
ಎನ್ನುವುದನ್ನು ಆಯಾ ಪ್ರಕ್ಷೇಪಗಳೇ ಬಿಚ್ಚಿ ತೋರಿಸುತ್ತವೆ. ಇದರ ಜೊತೆಗೆ 
ಮಹಾಭಾರತದಲ್ಲಿ ಬೇಕೆ ಬೇಕೆಯ ಕಡೆಗಳಲ್ಲಿ ಈ ಪ್ರಸಂಗವನ್ನು ಹೆಸರಿಸುವ ಹಲವು 
ಸಂದರ್ಭಗಳೂ, ಕೃಷ್ಣನ ಕೃಪೆಯ ಬಗೆಗೆ, ಅದು ಕೇವಲ ಪ್ರಕ್ಷಿಸ್ತವೆಂಬ ವಿಷಯ 
ವನ್ನೆ ದೃಢಪಡಿಸುತ್ತವೆ. ಉದಾಹರಣೆಗೆ ಅರಣ್ಯಪರ್ವದ ಈ ಪ್ರಸಂಗವೇ ಸಾಕ್ಷಿ: 
ಯಾವಾಗ ಪಾಂಡವರು ಅನುದ್ಯೂತದಲ್ಲಿ ಸೋತು, ತಮ್ಮ ರಾಜ್ಯ ಕೋಶಗಳನ್ನು 
ಕೌರವರಿಗೆ ತೆತ್ತು, ಹನ್ನೆರಡುವರ್ಷ ವನವಾಸದ ಹಾಗೂ ಒಂದು ವರ್ಷ ಅಜ್ಞಾತ 
ವಾಸದ ನಿಯಮವನ್ನು ಒಪ್ಪಿ ಕೊಂಡು ಅರಣ್ಯವನ್ನು ಪ್ರವೇಶಿಸಿದ ಮೊದಲ 
ದಿನಗಳಲ್ಲಿಯೇ, ಕೃಷ್ಣನು ಕಾಡುಪಾಲಾದ ಪಾಂಡವರ ದುರವಸ್ಥೆಯ ಸುದ್ದಿಯನ್ನು 
ಕೇಳಿ, ಅವರಿದ್ದಲ್ಲಿಗೆ ಬಂದು ಅವರ ಪಾಡಿಗಾಗಿ ವಿಷಾದಿಸುತ್ತಾನೆ. ಆಗ ದ್ರೌಸದಿ 
ತನಗೆ ತುಂಬಿದ ಸಭೆಯಲ್ಲಿ, ರಜಸ್ವಲೆಯೂ ವಏಕವಸ್ರೆಯೂ. ಆದ ತನ್ನನ್ನು 
ದುಶ್ಯಾಸನನು ಎಳೆದಾಡಿದ ಸರಿಯನ್ನು ಕೃಷ್ಣನ ಮುಂಜಿ ತೋಡಿಕೊಳ್ಳುತ್ತಾಳೆ.2 
ಆದರೆ ಆ ಸಂದರ್ಭದಲ್ಲಿ ತನ್ನ ಮಾನ ಹೇಗೆ ರಕ್ಷಿತವಾಯಿತು? ತನ್ನ ಸೀರೆ ಅಕ್ಷಯ 
ವಾಗಿ ಅದ್ಭುತವೊಂದು ನಡೆದು ತನ್ನ ಮಾನ ಉಳಿಯಿತೆಂದಾಗಲಿ, ಶ್ರೀ ಕೃಷ್ಣನ 
ಕೃಪೆ ತನಗೆ ಒದಗಿತೆಂದಾಗಲಿ ಹೇಳುವುದೇ ಇಲ್ಲ! ಒಂದು ವೇಳೆ ಕೃಷ್ಣನ 
ಕೃಪೆಯಿಂದ ಅವಳಿಗೆ ಅಕ್ಷಯವಸ್ತ್ರ ಪ್ರಾಪ್ತಿಯಾಗಿದ್ದಲ್ಲಿ, ಇಲ್ಲಿ ದ್ರೌಪದಿ 
ಕೃಷ್ಣನನ್ನು ಕಂಡ ಒಡನೆಯೇ ತನ್ನ ಮಾನಸಂರಕ್ಷಣೆಮಾಡಿದ ಈ ಮಹಾನುಭಾವರಿಗೆ 
ತನ್ನ ಕೃತಜ್ಞತೆಗಳನ್ನು ಸಮರ್ಪಿಸದೆ ಇರುತ್ತಿದ್ದಳೆ? ಅಂಥದೊಂದು ದುರ್ಫಟನೆ 


1 ಅಲ್ಲೇ. 
2 ಸ್ತ್ರೀ ಧರ್ಮಿಣೀ ನೇಪಮಾನಾ ರುಧಿರೇಣ ಸಮುಕ್ಷಿತಾ 
ಏಕವಸ್ತ್ರಾ ವಿಕೃಷ್ಟಾಸ್ಮಿ ದುಃಖಿತಾ ಕುರು ಸಂಸದಿ 
ರಾಜಮಥ್ಯೈೇ ಸಭಾಯಾಂತು ರಜಸಾಭಿಸಮೀರಿತಾನಶ್‌ 
ದೃಷ್ಟಾಚ ಮಾಂ ಧಾರ್ತರಾಷ್ಟ್ರಾಃ ಪ್ರಹಸನ್‌ ಪಾಪ ಚೇತಸಃ 
ದಾಸೀಭಾನೇನ ಭೋಕ್ತುಂ ಮಾಮೀಷುಸ್ತೇ ಮಧುಸೂದನ 
ಜೀವತ್ಸು ಪಾಂಡುಪುತ್ರೇಷು ಪಾಂಚಾಲೇಷ್ವಥ ನೃಷ್ಟಿಸು 
[ಅರಣ್ಯ ಸರ್ವ ; I, 4-04-೫೪, ೫೫, ೫೬.] 


೧೨ ಪ್ರಬುದ್ಧ ಕರ್ಣಾಟಕ 
[7] 


ನಡೆದ ಹೊಸತರಲ್ಲೇ, ಕೃಷ್ಣನನ್ನು ಕಂಡಾಗ ದ್ರೌಪದಿ ಇಂಥ ಒಂದು ಉಪಕಾರ 
ಸ್ಮರಣೆಯ ಮಾತನ್ನು ಹೇಳದೆ ಬಿಟ್ಟಳೆಂದರೆ, ಮಹಾಕವಿಯೊಬ್ಬ ಮನುಷ್ಯ ಸಹಜ 
ವಾದ, ಬಹು ಮುಖ್ಯವಾದ ನಡವಳಿಕೆಯೊಂದನ್ನು ಬೇಕೆಂದೇ ಕೈಬಿಟ್ಟಂತೆ 
ತೋರುವುದಲ್ಲವೆ? ಆದರೆ ಪರಿಸ್ಥಿತಿ ಅದಲ್ಲವೆಂಬುದು, ದ್ರೌಪದಿಯ ಅಳಲನ್ನು 
ಕೇಳಿ ವ್ಯಥೆಗೊಂಡ ಕೃ ಕೃಷ್ಣನು ಹೇಳುವ ಮಾತಿನಲ್ಲೇ ಸ್ಪಷ್ಟ ಮನೆ. ಕೃಷ್ಣನು ಆಗ 
ಧರ್ಮರಾಯನನ್ನು ರ " ಮಹಾರಾಜ, ಆ ಕಾಲದಲ್ಲಿ ನಾನು ದ್ವಾ ರಕೆಯ 
ಲ್ಲಿದ್ದಿದ್ದರೆ ನನ್ನನ್ನು ಕರೆಯದಿದ್ದರೂ ಜೂಜು ನಡೆಯುವ ಸ್ಥಳಕ್ಕೆ ಬಂದು, 'ಅದನ್ನು 
ತಪ್ಪಿಸುತ್ತಿದ್ದೆ.... ಆದರೆ ಏನು ಮಾಡುವುದು? ಆಗಲೇ ನಾನು ಶಾಲ್ವನ 
ಊರಾದ ಸೌಭನಗರವನ್ನು ನಾಶಪಡಿಸಲು ಹೋಗಿದ್ದೆ 1 ಎನ್ನುತ್ತಾನೆ. ಇತ್ತ 
ಪಾಂಡವರು ಸೋತು, ದ್ರೌಪದಿಯ ವಸ್ತ್ರಾಪಹರಣ "ನಡೆದ ಕಾಲಕ್ಕೆ ಕೃಷ್ಣನು 
ದ್ವಾರಕೆಯಲ್ಲಿ ತಾನು 6 ಇಲ್ಲವೆಂದು, pt ಬಗ್ಗೆ ತನಗೇನೂ ತಿ೪ದರಲಿಲ್ಲವೆದು 
ಕೃಷ್ಣನೇ ಬಾಯಿ ಬಿಟ್ಟು ಹೇಳಿದ ಮೇಲೆ, ನಮ್ಮ 'ಪ್ರಕ್ಷೇಪಕಾರರು ವರ್ಣಿಸುವಂತೆ 
“ ಕೃಷ್ಣನು ದ್ರೌಪದಿಯ ಕರೆಯನ್ನು ಕೇಳಿ ಕಳವಳಗೊಂಡು ಶಯ್ಯಾಸನದಿಂದ 
ಎದ್ದು ದ್ರೌಪದಿಯ ಮಾನರಕ್ಷಣೆಗೆ ದಯಮಾಡಿಸಿದನು?--ಎಂಬ ಮಾತೇ 
ನಿಲ್ಲುವುದಿಲ್ಲ! ಮತ್ತೊಮ್ಮೆ ಉದ್ಯೋಗಪರ್ವದಲ್ಲಿ ಸಂಧಾನಕ್ಕೆ ಹೊರಟ ಕೃಷ್ಣನನ್ನು 
ಕುರಿತು, ಹಿಂದಿನ ಪರಾಭವಗಳನ್ನು ನೆನೆಯುತ್ತಾ, ಕೌರವರ ಸಭೆಯಲ್ಲಿ ದುಶ್ಯಾಸನನ 
ವರ್ತನೆಯನ್ನು ಕಂಡೂ ಪಾಂಡವರು ಸುಮ್ಮನಿದ್ದಾಗ ""ಗೋವಿಂದಾ ನನ್ನನ್ನು 
ಕಾಪಾಡು '' ಎಂದು ತಾನು ಮನಸ್ಸಿನಲ್ಲೇ ಪ್ರಾರ್ಥಿಸಿದುದಾಗಿ ಹೇಳುತ್ತಾಳೆ.? 
ಆದರೆ ಅಲ್ಲಿಯೂ ಕೃಷ್ಣನ ಕೃಪೆಯಿಂದ ವಸ್ತ್ರ ಅಕ್ಷಯವಾಗಿ ಮಾನ ಉಳಿದ 
ಸಮಾಚಾರವನ್ನು ಹೇಳದೆ "" ಭಗವಾನ್‌ ರಾಜ” ನಾದ ಧೃತರಾಷ್ಟ್ರ ನಿಂದ ತಾವು 
ದಾಸ್ಯನಿಮೋಚನೆ ಪಡೆದುದನ್ನೇ ಹೇಳುತ್ತಾಳೆ. ಹೀಗೆ ಎಲ್ಲೆಲ್ಲಿ ಈ ಪ್ರಸಂಗದ 
ವಿಷಯ ಬರುವುದೋ ಅಲ್ಲೆಲ್ಲಾ, ಡ್ರೌಸದಿಯಿಂದ ಹಾಗೂ ಕೃಷ್ಣ ನಿಂದ 
ಈ ಬಗ್ಗೆ ಸರವಾದ ಅಥವಾ ಸಮೆರ್ಫನಿಳಿಯವಾದ ಯಾವ ಒಂದು ಮಾತೂ 
ಬಾರದಿರುವುದು ಈ ವಿಷಯದಲ್ಲಿ ನಮ್ಮ ನಿರ್ಧಾರವನ್ನೇ ಖಚಿತಗೊಳಿಸುತ್ತದೆ. 


1 ಶಾಲ್ವಸ್ಯ ನಗರಂ ಸೌಭಂ ಗತೋಹಂ ಭರತರ್ಷಭ 
ವಿನಿಹಂತುಂ ನರಶ್ರೇಷ್ಠ ತತ್ರ ಮೇ ಶೃಣು ಕಾರಣವರ್‌ [ಅರಣ್ಯಪರ್ವ: ೩-೧೫-೩.] 
[ಹಾಗೆಯೇ ೩-೧೪ ; ೧ರಿಂದ ೧೭ ನೋಡಿ.] 
೩ ನಿರಾಮರ್ನೇಷ್ಟಚೇಷ್ಟೇಷು ಪ್ರೇಕ್ಷಮಾಣೇಷು ಪಾಂಡುಷು | 
ತ್ರಾಹಿ ಮಾಮಿತಿ ಗೋವಿಂದ ಮನಸಾ ಕಾಂಕ್ರಿತೋಸ್ಮಿಮೇ ॥ 
ಯತ್ರ ಮಾಂ ಭಗವಾನ್‌ರಾಜಾ ಶ್ವಶುರೋ ವಾಕ್ಯಮಬ್ರವೀತ್‌ | 
ಸಸ ವೃ ನತ್ಯ ಪಾಂಚಾಲೀ ವರಾರ್ಹಸಿ ಮತಾ ಮ್ಮ Il 
[ಉದ್ಯೊ €ಗಪರ್ನ್ವ: ೫-೮೦-೨೬ ೨೭] 


ಅಕ್ಷಯ ನಸ್ತ್ರ ೧೩ 


ಇದರ ಜೊತೆಗೆ ನನ್ನಯ್ಯನ ಕಾಲದ ತನಕ, ಎಂದರೆ ಹನ್ನೊಂದನೆಯ ಶತಮಾನದ 
ತನಕ, ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಮಹಾಭಾರತದಿಂದ ವಸ್ತುವನ್ನು 
ತೆಗೆದುಕೊಂಡು ರಚಿತವಾದ ಯಾವ ಕೃತಿಗಳಲ್ಲಿಯೂ ಕೃಷ್ಣನ ಕೃಪೆಯ 
ಪ್ರಸಂಗವೇ ಕಂಡುಬಾರದಿರುವುದು ಸ್ವಾರಸ್ಯವಾದ ಸಂಗತಿ. ಹನ್ನೊಂದನೆಯ 
ಶತಮಾನದ ನಂತರ, ಬಹುಶಃ ಜೈನ ಕವಿಗಳ ಪ್ರಾಬಲ್ಯದ ಕಾಲ ಮುಗಿದನಂತರ, 
ಶೈವ-ವೈಷ್ಣವ ಮತಗಳ ಭಕ್ತಿಯ ಹೊನಲು ಕನ್ನಡ ನಾಡಿನಲ್ಲಿ ತುಂಬಿ ಬಂದ 
ಕಾಲದಲ್ಲಿ, ಕೃಷ್ಣನನ್ನು ಭಗವದವತಾರವೆಂದು ಒಪ್ಪಿ ಕೊಂಡ ಪಂಥದವರು, ಕೃಷ್ಣನ 
ಮಹಿಮೆಯನ್ನು ಸಾರಲು ಇಂಥದೊಂದು ಪ್ರಸಂಗವನ್ನು ಮೂಲಭಾರತದ ಕಥೆಗೆ 
ಹೊಂದಿಕೊಳ್ಳುವಂತೆ ಸೃಷ್ಟಿಸಿ, ಹಂದೆ ಹೇಳಿದಂಥ ಪ್ರಕ್ಷೇಪಗಳ ರಚನೆಗೆ ಪ್ರೇರಣೆ 
ಯನ್ಸಿತ್ರಿರಬಹುದು. ಇಷ್ಟು ಹೊತ್ತಿಗೆ ಶ್ರೀ ಕೃಷ್ಣನನ್ನು ಕುರಿತ ಹಲವು ಭಾವನೆಗಳ 
ಸಮನ್ವಯವೂ ಇದಕ್ಕೆ ಕಾರಣವಾಗಿರಬಹುದು. ಏಕೆಂದರೆ ಮಹಾಭಾರತದಲ್ಲಿ 
ನಾವು ಕಾಣುವ ಕೃಷ್ಣ ಅಂದಿನ ಯುಗದ ಒಬ್ಬ ಪುರುಷಶ್ರೇಷ್ಠ; ಅಂತೆಯೇ 
ಭಾಗವತದಲ್ಲಿ ನಾವು ಕಾಣುವ ಕೃಷ್ಣ ಅವತಾರ ಪುರುಷ. ಮಹಾಭಾರತದ ಪರಮ 
ಪುರುಷನಾದ ಶ್ರೀ ಕೃಷ್ಣನಿಗೂ ಭಾಗವತದ ಗೋಪೀಜನಪ್ರಿಯನಾದ ಪರಮಾತ್ಮ 
ಕೃಷ್ಣನಿಗೂ ಮೊದ ಮೊದಲು ಕೇವಲ ವಂಶ ಸಂಬಂಧವಷ್ಟೇ ಇದ್ದದ್ದು, 
ಕ್ರಮೇಣ ಅಂಶ ಅಂಶದಲ್ಲೂ ಸಂಬಂಧ ಉಂಟೆಂದು ಯಾವಾಗ ಜನ ಮನದಲ್ಲಿ 
ಸ್ಥಾನಿತತಾಯಿತೋ, ಅಂಥ ಒಂದು ಭಾವನೆ! ' ನಾರಣಪ್ಪನ ಕಾಲಕ್ಕಾಗಲೆ 
ಪ್ರಚಲಿತವಾಗಿ, ಕುಮಾರವ್ಯಾಸನ ಕವಿಪ್ರಜ್ಞೆ ಯಲ್ಲೆ ದರ್ಶನಸಿದ್ಧ ವಾದುದರಿಂದ, 


1 ಶ್ರೀಕೃಷ್ಣನ ಐತಿಹಾಸಿಕತೆಯನ್ನು ಕುರಿತು ಶ್ರೀ ಎ. ಡಿ. ಪುಸಲ್ವರ್‌ ಅವರು ಹೇಳಿರುವ 
ಈ ಮಾತುಗಳು ಗಮನಾರ್ಹವಾಗಿವೆ: “ Krishna, therefore, was originally 
a real man as evidenced by the Pre-epic literature and the earliest 
part of the Mahabharata itself.” (p. 56.) 

$6 It cannot, however, be said that the Mahabharata is 
entirely silent as to the early life of Krishna, as there are some 
references to his early life in Gokula.” (P..58.) 

‘,,.. The activities of Krishna before and during the 
Bharata war asrecorded in the Mahabharata, no doubt, represent 
him as a human politician par excellence, though the Mahabharata 
at places attempts to identify him with the god of gods.” (p. 60.) 

ಲ The earliest inscriptional and sculptural data 
indicating the ascription of divinity to Krishna date about second 
century B.C. (p. 65.). 

— Studies in Epics and Puranas of India.—A. D. Pusalkar. 

Chapter V—The Historicity of Krishna. 


೧೪ ಪ್ರಬುದ್ಧ ಕರ್ಣಾಟಕ 


ಕುಮಾರವ್ಯಾಸ ಭಾರತದಲ್ಲಿ ಶ್ರೀಕೃಷ್ಣನ ಪವಾಡ ಸಹಜವಾಗಿ, ರಮ್ಯವಾಗಿ, 
ತಾನೇ ತಾನಾಗಿ ಮನವನ್ನು ಸೂರೆಗೊಳ್ಳುತ್ತ ಡೆ. 


೫ 

ದ್ರೌಸದೀ ವಸ್ತ್ರಾಪಹರಣದ ಪ್ರಸಂಗ ಬಹು ಸೂಕ್ಷ್ಮವಾದ ಹಾಗೂ 
ಅತ್ಯಂತ ತೊಡಕಾದ ಪ್ರಸಂಗ. ಎಂತಲೇ ಅದನ್ನು ಕುರಿತು ಸಾಕಷ್ಟು ಊಹಾ 
ಪೋಹಗಳೂ ಚರ್ಚೆಗಳೂ ನಡೆದಂತೆ. ತೋರುತ್ತದೆ. ಪ್ರಕ್ಷೇಪಕಾರರಿಂದ ಹಿಡಿದು 
ನಿಮರ್ಶಕರ ತನಕ ಈ ಪ್ರಸಂಗಕ್ಕೆ ವಿವರಣೆಗಳನ್ನೊ ದಗಿಸುವ ಪ್ರಯತ್ನ ನಡೆದಂತೆ 
ತೋರುತ್ತದೆ. ಇತಿಹಾಸ ಪುರಾಣಗಳು ವೇದಾರ್ಥಗಳನ್ನು ಪ್ರತಿಮಾರೂಪದಲ್ಲಿ 
ಪ್ರಸಾರಮಾಡಲು ನಿರ್ಮಿತನಾದ ಸಾಧನಗಳು ಎಂದು ಭಾವಿಸುವ ವಿದ್ವಾಂಸ 
ರೊಬ್ಬರು, ದ್ರೌಪದೀ ವಸ್ತ್ರಾಪಹರಣ ಪ್ರಸಂಗದ ಪ್ರೇರಣೆ ಖುಗ್ವೇದದ ಹತ್ತನೆಯ 
ಮಂಡಲದ ಮೂರನೇ ಅಧ್ಯಾಯದ ೩೩ ನೇ ಸೂಕ್ತದಲ್ಲಿದೆ ಎನ್ನುತ್ತಾರೆ. ಹಾಗೆಯೇ 
ಪಂಚ ಪಾಂಡವರನ್ನು ಪಂಚ ಗ್ರಹಗಳಿಗೆ ಹೋಲಿಸಿ “ ಪಂಚಗ್ರಹಗಳು ಸೂರ್ಯ 
ಕಿರಣದಿಂದಲೇ ಪ್ರಕಾಶಿಸುತ್ತಾ ಸರ್ವದಾ ಸುತ್ತುತ್ತಿರುವರು. ಅವಕೈದು ಜನಗಳಿಗೂ 
ಸೂರ್ಯಕಿರಣ ರೂಪವಾದ ದ್ರೌಪದಿಯೊಬ್ಬಳೇ ಪತ್ನೀರೂಪಳಾಗಿರುವಳು. ಈ ಪಂಚ 
ಗ್ರಹಗಳಿಗೆ ಸಂಚ ಜಿನಾಃ ಪಂಚಕ್ಸಿತಯಃ ಪಂಚವಿಪ್ರಾಃ ಪಂಚ ಖುತ್ವಿಜಃ- 
ಎಂಬುದಾಗಿ ಅನೇಕ ನಾಮಗಳು ವೇದದಲ್ಲಿರುವುವು. ಗ್ರಹೆಗಳಿಗೆ ಕಿರಣವೇ 
ವಸ್ರ್ರವೆಂತಲೂ, ಕಿರಣಹಾನಿಯೇ ನಗ್ಗತೆಯೆಂತಲೂ ವರ್ಣಿಸಲ್ಪಡುವುದು. 
ಖಗೋಲದಲ್ಲಿ ಗ್ರಹಗಳು ಸರ್ವದಾ ಸುತ್ತುತ್ತಿರುವುದೇ ಅವರು ಮಾಡುತ್ತಿರುವ 
ಜೂಜು. ಈ ಜೂಜಿಗೆ ಆಜಿ ಎಂದು ನಾಮಥೇಯವು. ಗ್ರಹಗಳಲ್ಲಿ ಚಂದ್ರ 
ಸೂರ್ಯರು ಗ್ರಹಣಕ್ಕೆ ಗುರಿಯಾಗುವರು. ಉಳಿದ ಐದು ಗ್ರಹಗಳು ಸೂರ್ಯ ಚಂದ್ರ 
ರಿಂದ ಅಸ್ತರಾಗುವರು. ಗ್ರಹಗಳು ಅಸ್ತರಾದಾಗ ಅವರು ಕಾಂತಿಹೀನರಾಗುವರು. 
ಆ. ಸಮಯದಲ್ಲಿ ಅವರ ಪತ್ನಿಗೆ ನಗ್ಗತೆಯುಂಟಾಯಿತೆಂದು ವೇದದಲ್ಲಿ ವರ್ಣನೆಯು 
ಕಂಡುಬರುವುದು. ಇಂತಹ ನಗ್ಗತೆಯು ಖಗ್ವೇದದ ಹತ್ತನೆಯ ಮಂಡಲದ ೩೩ನೇ 
ಸೂಕ್ತದಲ್ಲಿ ವರ್ಣಿಸಲ್ಪಟ್ಟಿರುವುದು. ಈ ವರ್ಣನೆಯು ದ್ರೌಸದೀ ವಸ್ತ್ರಾನ 
ಹರಣದ ಕತೆಗೆ ಮೂಲವೆಂದು ತೋರುವುದು »3_ಎಂದು ಡಾ| ಶ್ಯಾಮಶಾಸ್ರಿ ಗಳು 
ಹೇಳುತ್ತಾರೆ. ಇಲ್ಲಿ ಯಗ್ವೇದದಲ್ಲಿ ಕಂಡುಬರುವ ಈ ಸೂಕ್ತದಲ್ಲಿ ಕವಷ ಸಂಜ್ಞ 
ನೆನ್ನು ವವನು, ತ್ರಸದಸ್ಸು ನಿ ಪುತ್ರನೂ ಅತಿಶಯವಾಗಿ ದಾನ" ಮಾಡುವವನೂ 
ಆದ ಕುರುಶ್ರವಣನೆಂಬ ರಾಜನಿಂದ ಖುತ್ತಿ ಶ್ರಿಕ್ಟುಗಳಿಗಾಗಿ ಧನವನ್ನು ಯಾಚಿಸುವ 


1 ನೇದರಹಸ್ಯ :  ಪಂಡಿತರಾಜ ವಿದ್ಯಾಲಂಕಾರ ಮಹಾಮಹೋಪಾಧ್ಯಾಯ 


ಡಾ| ಆರ್‌. ಶ್ಯಾಮಶಾಸ್ತ್ರಿಗಳು ; “4 ಜಯಕರ್ನಾಟಕ ಡಿಸೆಂಬರ್‌ ೧೯೪೨. 
[ಸಂಪುಟ ೨೦- -ಸ೦ಚಿಕೆ ೧೨.] 


ಅಕ್ಷಯ ವಸ್ತ್ರ _ ೧೫ 


ಪ್ರಸಂಗ ವರ್ಣಿತವಾಗಿದೆ. ಇಲ್ಲಿ ಬರುವ ಜನಾಃ ದುಶ್ಯಾಸುಃ, ನಗ್ನತೆ, ಕುರುಶ್ರವಣ 
ರಾಜ-ಈ ಶಬ್ದಗಳು ಮಹಾಭಾರತದ ದ್ರೌಪದೀ ವಸ್ತ್ರಾಪಹರಣದ ಕಥಾ. ಸೂಚಕ 
ಗಳಾಗಿರಬಹುದೆಂದು ಲೇಖಕರು ಊಹಿಸಿದ್ದಾರೆ. ಆದರೆ ಈ ಖಗೋಲ ವಿಜ್ಞಾ ನದ 
ವಿವರಣೆಯಿಂದ ವೇದದ ಈ ಖುಳ್ಳಿಗೂ ದ್ರೌಪದೀ ವಸ್ತ್ರಾಸಹರಣಕ್ಕೂ .ಸಂಬಂಧ 
ವಿರುವುದೋ ಇಲ್ಲವೋ. ತಿಳಿಯದಾದರೂ, ಈ ಎರಡಕ್ಕೂ ಇರಬಹುದಾದ ಸಾದೃಶ್ಯ 
ಶ್ರೀಯನ್ನು ಗುರುತಿಸಿದ ಶ್ರೀ ಶಾಸ್ತ್ರಿಗಳ ಕಲ್ಪನೆ ಸುಂದರವಾಗಿದೆಯೆಂದು ಒಪ್ಪ 
ಬಹುದು. ' ಮಹಾಭಾರತ ಸಮಸ್ತಕ್ಕೂ ಒಂದು ಬಗೆಯ ತಾತ್ವಿಕ ವಿವರಣೆಯನ್ನು 
ಕೊಡಲು ಹೊರಟ್ರು ಮಹಾಭಾರತದ ಪ್ರತಿಯೊಂದು ಪಾತ್ರವೂ ಭರತಖಂಡದ 
ಮತಧರ್ಮಗಳ: ಒಂದೊಂದು ತತ್ವಕ್ಕೆ ಪ್ರತಿಮೆ ಎಂದು ಭಾವಿಸಿ ದ್ರೌಪದೀ 
ವಸ್ತ್ರಾಪಹರಣದ ಪ್ರಸಂಗ “ ಯಜ್ಞ ಮತ್ತು ಭಗವದ್ಭಾವನೆ ಯ. ಪ್ರತಿಮೆ 
ಎಂದು ಶ್ರೀ ಎನ್‌. ವಿ. ಥಾಡನಿಯವರು ಸಾಧಿಸಲು ಪ್ರಯತ್ನಪಟ್ಟಿದ್ದಾರೆ. 
ರಾಮಾಯಣಕ್ಕೆ ಒಂದು ಅಧ್ಯಾತ್ಮಿಕ ವಿನರಣೆಯನ್ನು ಕೊಟ್ಟ ಅಧ್ಯಾತ್ಮ 
ರಾಮಾಯಣದಂತೆ, ಇದು ಮಹಾಭಾರತಕ್ಕೂ ಆಧ್ಯಾತ್ಮಿಕ ವಿವರಣೆಯನ್ನು 
ನೀಡುವ ಪ್ರಯತ್ನ. ಈ ಪ್ರಯತ್ನದಿಂದ ತಾತ್ವಿಕಜ್ಞಾ ನಕ್ಕೆ ಏನು ಲಾಭವಾಗಿದೆಯೋ 
ನಮಗೆ ತಿಳಿಯುವುದಿಲ್ಲವಾದರೂ, ಕಾವ್ಯವನ್ನೋದಿ ಆನಂದಿಸುವ ಸಹೃದಯರಿಗೆ 
ಇದು ಕೇವಲ ಚಸುತ್ಯಾರ ಮಾತ್ರವೆಂದು ತೋರದೆ ಇರದು, ಇನ್ನು ಭಕ್ತಿಯ 
ದೃಷ್ಟಿಯಿಂದ ನೋಡುವುದಾದರೆ ವಸ್ತ್ರಾಪಹರಣ ಪ್ರಸಂಗ ಭಕ್ತನ ಶ್ರದ್ಧೆಯ ಕರೆಗೆ 
ಓಗೊಟ್ಟ ಭಗವಂತನ ಲೀಲೆಗಳಲ್ಲೊಂದಾಗಿ ತೋರುತ್ತದೆ. , ಒಟ್ಟಿನಲ್ಲಿ ಈ ಪ್ರಸಂಗ 
ಇಷ್ಟೊಂದು ವಿವಿಧ : ದೃಷ್ಟಿಯ ಜನರ ಗಮನವನ್ನು ಸೆಳೆದಿದೆ ಎನ್ನುವುದು 
ಗಮನಾರ್ಹವಾದ ಸಂಗತಿ. 

ನಿನು ವಿವರಣೆ ಕೊಡಲು ಪ್ರಯತ್ನಿಸಿದರೂ ಈ ಸಂದರ್ಭದಲ್ಲಿ ಕಟುವಾದ 
ಸತ್ಯವೊಂದು ಹೀಗೆ ವಿವರಣೆಗಳ ಮೂಲಕ ಮರೆಮಾಡೆಲ್ಪಟ್ಟಿಜೆಯೇನೋ ಎಂಬ 
ಒಂದು ಶಂಕೆ ಮೂಡುತ್ತದೆ. ' ವಾಸ್ತವವಾಗಿ ದ್ರೌಪದಿಗೆ ವಸ್ತ್ರಾಪಹೆರಣವೆ ಆಗಿರ: 
ಬೇಕು--ಎನ್ನುವುಹೇ ಆ ಶಂಕೆ! ಆದರೆ ಮೂಲಭಾರತ ವಸ್ತ್ರ ಅಕ್ಷಯವಾಯಿ 


1 As the idea of wearing clothes’ is associated with God, 
he who believes in him cannot be " unrobed.’” Again the idea of 
God is born of sacrifice, and, as Draupadi is an ‘embodiment of 
sacrifice, she remembers Krishna, the supreme creator of the 
universe, and cannot be ‘unrobed”.... 

The Mystery of Mahabharatha : N: V. Thadani, 

Vol. IV—Part I, Page 255. 


2 ಈ ಒಂದು ಅಂಶಕ್ಕೆ ನಾನು ಪೂಜ್ಯ ತೀ. ನಂ. ಶ್ರೀ ಅವರಿಗೆ ಯಣಿಯಾಗಿದ್ದೇನೆ. 


ಅ 


೧೬ ಪ್ರಬುದ್ಧ ಕರ್ಣಾಟಕ 


ತೆಂದು ಹೇಳಿ ಅದನ್ನು ಸುಮ್ಮನೆ " ಅದ್ಭುತತಮಂ' ಎಂದು ವ್ಯಾಖ್ಯಾನಿಸುತ್ತದೆ. 
ಆದಕೆ, ಏಕೆ ಭಾಸ್ಕ ಭಟ್ಟನಾರಾಯಣ, ರನ್ನ್ನ--ಈ ಕವಿಗಳು ವಸ್ತ್ರಾಪಹರಣ 
ವಾಯಿತೆಂದು ಒಕ್ಕೊರಲಿನಿಂದ ಹೇಳಿದರೂ, ಕೃಷ್ಣನ ಕೃಷೆಯನ್ನಾ ಗಲೀ, ಅದರಿಂದ 
ವಸ್ತ್ರ ಅಕ್ಷಯವಾದ ವಿಚಾರವನ್ನಾ ಗಲೀ ಹೇಳಲಿಲ್ಲ? ಮೂಲಭಾರತದಲ್ಲೂ ಸಹ 
ಆ ಘಟನೆ ನಡೆದ ಮರುಕ್ಷಣವೇ, ವಸ್ತ್ರ ಅಕ್ಷಯವಾದ ಅದ್ಭುತವನ್ನು ಅದೊಂದು 
ಭಗವತೃಸೆ ಎಂಬಂತಹ ಯಾವ ಮಾತೂ ಕಾಣುವುದಿಲ್ಲ. ಮುಂಡೆ ಮಹಾಭಾರತ 
ದಲ್ಲಿ, ಕವಿಯಾಗಲಿ, ಆತನ ಪಾತ್ರಗಳಾಗಲಿ ವಸ್ತ್ರ ಅಕ್ಷಯವಾದ ಅದ್ಭುತ' ದ 
ಬಗೆಗೆ ಯಾವ ದೈನವೀಕೃಷೆಯ ವಿಷಯವನ್ನೂ ಹೇಳುವುದಿಲ್ಲವಲ್ಲ? ಕೃಷ್ಣನ 
ಕೃನೆಯೊಂದಿಗೆ ಹೊಂದಿಕೊಂಡ " ಅಕ್ಷಯ ವಸ್ತ್ರ'ದ ಅದ್ಭುತ, ಕೃಷ್ಣನ ಕೃಪೆ 
ಯಂತೆಯೇ ಪ್ರಕ್ಷಿಸ್ತವಿರಬಹುದಲ್ಲ? ಕೃಷ್ಣನ ಕೃಪೆ ಪ್ರಕ್ಷಿಸ್ತವೆಂದು ಅದನ್ನು 
ತೆಗೆದುಹಾಕಿದಂತೆ, ವಸ್ತ್ರ ಅಕ್ಷಯವಾದ ವಿಷಯವೂ ಪ್ರಕ್ಷಿಸ್ತವೆಂದು ತೆಗೆದು 
ಹಾಕಿದರೆ, ನಸ್ತ್ರಾಪಹರಣವಾಯಿತೆಂದೇ ಹೇಳಬೇಕಲ್ಲ? ನಮ್ಮ ಮಟ್ಟಿಗೆ ಹೇಳುವು 
ದಾದರೆ ಹಾಗೆ ಆಗಿದ್ದಿರಲೂಬಹುದು. ಆದರೆ ಹಾಗೆಂದು ಚಿತ್ರಿತವಾಗಿದ್ದಿದ್ದರೆ, 
ಭಾರತೀಯ ಸಹೃದಯರ ನೈತಿಕ ದೃಷ್ಟಿ ಸಹಿಸುವುದಾದರೂ ಹೇಗೆ? ಆದ್ದರಿಂದ 
ಅಕ್ಷಯವಸ್ತ್ರದ ಪ್ರಸಂಗ ಬಂದು ದ್ರೌಪದಿಯ ಮಾನವನ್ನು ಉಳಿಸಿತು. ಈ ಭಾಗ 
ಪ್ರ ಕ್ಷೇಪವಲ್ಲವೆಂದೆ. ಪಾಕನಿರ್ಣಯಕಾರರು ಒಪ್ಪಿಕೊಳ್ಳುವಷ್ಟರಮಟ್ಟಗೆ ತನ್ನನ್ನು 
ತಾನು ಬೆಸೆದುಕೊಂಡಿತು. ಕೃಷ್ಣನ ಕೃಪೆಯ ಪ್ರಸಂಗ ಪ್ರಕ್ಷಿಸ್ತವೆಂದರೂ 
ತಡೆದೀತು ; ಆದರೆ ಅಕ್ಷಯವಸ್ತ್ರದ ಪ್ರಸಂಗವೂ ಪ್ರಕ್ಷಿಸ್ತ ನೆಂದರೆ ತಡೆಯಲಾರದು 
ಭಾರತೀಯ ಸಹೃದಯಮತಿ. ಕೃಷ್ಣನ ಕೃಪೆ ಹೋದಕೆ ಹೋಗಲಿ, ಸದ್ಯ 
ದ್ರೌಪದಿಯ ಮಾನ ಹೀಗಾದರೂ ಉಳಿದರೆ ಸಾಕು--ಎನ್ಸ್ಟಿಸಿರಬೇಕು. ಸರಿ; 
ದ್ರೌಸದಿಯ ಮಾನ ಉಳಿಯಿತು ವಸ್ತ್ರ ಅಕ್ಷಯವಾದದ್ದರಿಂದ. ಮಹಾಭಾರತ 
ಅದನ್ನು " ಅದ್ಭುತತಮಂ' ಎಂದು ವ್ಯಾಖ್ಯಾನಿಸಿತು. ಹೀಗಾಗಿ ವಿಮರ್ಶಕರಿಗೆ 
ಎರಡೇ ದಾರಿ: ಇಡೀ ವಸ್ತ್ರಾಪಹರಣ ಪ್ರಸಂಗವೇ ಇರಲಿಲ್ಲ ಎನ್ನಬೇಕು; ಇತ್ತು 
ಎನ್ನುವುದಾದರೆ, ದ್ರೌಪದಿಯ ವಸ್ತ್ರ ಅಕ್ಷಯವಾಯಿತು ಎನ್ನ ಚೇಕು! 
ಆದುದರಿಂದ ಈ ಸಮಸ್ಯೆಯ ಪರಿಶೀಲನೆಗೆ ಮೂರು ಮಾರ್ಗಗಳಿರುವಂತೆ 
ತೋರುತ್ತದೆ : 
೧. ವಸ್ತ್ರಾಪಹರಣ ಪ್ರಸಂಗ ವಾಸ್ತವವಾಗಿ ಇರಲೇ ಇಲ್ಲ; ಅದೇನಿದ್ದರೂ 
ಇತ್ತೀಚಿನವರ ಪ್ರಕ್ಷೇಪ. 
೨. ಅದು ಸಂಪೂರ್ಣ ಪ್ರಕ್ಷೇಪವಲ್ಲ; ಅದು ಮೊದ ಮೊದಲು ಇದ್ದ ರೂಪ 
ಬೇರೆ, ಕ್ರಮೇಣ ಮಾರ್ಪಾಡಾಗಿ ಈಗಿರುವ ರೂಪಕ್ಕೆ ಬಂದಿದೆ. 
೩. ವಸ್ತ್ರಾಪಹರಣ ಪ್ರಸಂಗವನ್ನು ಕವಿ ಚಿತ್ರಿಸಿರುವಂತೆಯೇ ಒಪ್ಪಿ ಕೊಂಡು 
ವಸ್ತುನಿಷ್ಕ ದೃಷ್ಟಿಯಿಂದ ಪರಿಶೀಲಿಸುವುದು. 


ಅಕ್ಷಯ ವಸ್ತ್ರ ೧೭ 


ವಸ್ತ್ರಾಪಹರಣ ಪ್ರಸಂಗವೇ ಪ್ರಕ್ಷಿಪ್ತವೆಂದು ತಳ್ಳಿ ಹಾಕಲು ಆಧಾರವೇ ಇಲ್ಲ. 
ಏಕೆಂದರೆ pet ್ರಾಸಹೆರಣವಾಯಿತೆಂಬ "ವಿಷಯಕ್ಕೆ, ಮಹಾಭಾರತವನ್ನು ಆಧಾರ 
ವನ್ನಾಗಿರಿಸಿ ಹನ ಸಂಸ್ಕೃತ ಹಾಗೂ ಕನ್ನಡ ಕವಿಗಳ ಕೃತಿಗಳಲ್ಲಿ ನಿಕಪ್ರ ಕಾರ 
ವಾಗಿ ಸಾಕಷ್ಟು ಸಾಕ್ಷ್ಯವಿದೆ. ಭಂಡಾರ್ಕರ್‌ ಸಂಶೋಧನ ಸಮಿತಿಯನರು 
ಪರಿಷ್ಕರಿಸಿ ಪ್ರಕಟಿಸಿರುವ ಭಾರತದಲ್ಲಿ ಇದು ಮೂಲ ಪಾಠನೇ ಇರಬೇಕೆಂದು 
ಅಂಗೀಕೃತವಾಗಿದೆ. ಈ ಕಾರಣದಿಂದ ವಸ್ತ್ರಾಪಹರಣ ಪ್ರಸಂಗವೇ ಇಡಿಯಾಗಿ 
ಪ್ರಕ್ಷಿಸ್ತವೆಂದು ಒಪ್ಪ ಲಾಗುವುದಿಲ್ಲ. 
ಎರಡನೆಯ ಗ್ಯ ಈ ಪ್ರಸಂಗ ಮೊದಲು ಇದ್ದ ರೂಪ ಬೇರೆ, ಅದರಲ್ಲಿ 
ಕಾಲ ಕಾಲಕ್ಕೆ NN ಈಗ ಹೀಗಿರುವ ರೂಪಕ್ಕೆ ಬಂದಿದೆ ಎನ್ನುವುದು. 
ಶ್ರೀಯುತ ಕೆ. ವೆಂಕಟಾಚಲಂ ಐಯ್ಯರ್‌ ಅವರು ಈ ಬಗ್ಗೆ ಹೇಳುತ್ತಾ 
"" ಫಾಂಡವರು ತಮ್ಮ ಉತ್ತರೀಯಗಳನ್ನು ತೆಗೆಜೆಸೆದಾಗ, ಕೌರವನ ಪರವಾಗಿ 
ದುಶ್ಯಾಸನ ದ್ರೌಸದಿಯ ಅವಕುಂಠನವನ್ನು ಕಿತ್ತೆ ಸೆದಿರಬಹುದು. ಹೀಗೆಂದು 
ಮೊದ ಮೊದಲ 'ಮಹಾಭಾರತದ ಪ್ರ ಸ್ರತಿಗಳಲ್ಲಿದ್ದುದು ಬರಬರುತ್ತಾ ವಸ್ತ್ರಾಪಹರಣದ 
ಪ್ರಸಂಗವಾಗಿ, ಅನಂತರ ಅದು ಅಕ್ಷಯವಾದ ಕತೆಯಾಗಿ, ಅದಾದಮೇಲೆ ಕೃಷ್ಣನ 
ಪವಾಡವಾಗಿ ಮಾರ್ಪಟ್ಟಿರಬಹುದು''3 ಎನ್ನುತ್ತಾರೆ. ಇದಕ್ಕೆ ಸಮರ್ಥನೆಯಾಗಿ 
ಅವರು, "" ದುಶ್ಶಾಸನನು ದೌಪದಿಯನ್ನು ಸಭೆಗೆ ಎಳೆದುತಂದನೆನ್ನುವ ವಿಚಾರವೇ 
ಸಂಶಯಾಸ್ಸದವಾಗಿದೆ, ಅಂತೆಯೇ ಮುಂದೆ, ಅವಳು ಏಕವಸ್ತ್ರೆಯಾಗಿದ್ದಳು, 
ಅದಕ್ಕೆ ಚು ಆಕೆ ರಜಸ್ವಲೆಯಾಗಿದ್ದಳು--ಎಂಬ ಅಂಶ, ಆಕೆಯ. ಅವಕುಂಕನ 
ವನ್ನು ಸೆಳೆಯಲಿಲ್ಲ, ಸಿಳಿದದ್ದು ಉಟ್ಟ ಏಕವಸ್ತ್ರವನ್ನೇಎಂಬ ವಿಷಯವನ್ನು 
ಸ್ಥಾಪಿಸಲು ಬಂದು ಸೇರಿಕೊಂಡ ಭಾಗ3 ಎನ್ನುತ್ತಾರೆ. ಆದರೆ ದ್ರೌನದಿ 
ಉಟ್ಟಿದ್ದು ಏಕವಸ್ತ್ರವನ್ನೇ, ಆಕೆ ಅಂದು ರಜಸ ಕ್ವಲೆಯಾಗಿದ್ದಳು-ಎಂಬ ವಿಷಯ 
ಮಹಾಭಾರತದಲ್ಲಿ ಹೆಲವು ಸಲ ಬರುತ್ತದೆ. ಅಂತೆಯೇ ಪಂಪ ನಾರಣಪ್ಪ 
ಇವರಲ್ಲಿಯೂ ಈ ವಿಷಯಕ್ಕೆ ಸಮರ್ಥಕೆ ಇದೆ.8 ಆದರೆ ದ್ರೌನದಿಯನ್ನು 
ದುಶ್ಯಾಸನ ಸಭೆಗೆ ಎಳಿಸಿ ವಿಚಾರದ ಬಗೆಗೆ ಶ್ರೀ ಐಯ್ಯರ್‌ ಆಮು 
ವ್ಯಕ್ತಪಡಿಸಿರುವ ಸಂದೇಹ ಸಕಾರಣವಾಗಿದೆ. ಏಕೆಂದರೆ Ne EE ಈ 





3 Notes of a study of the preliminary chapters of The 
Mahabhirata—K. Venkatachallam Iyer : p. 182-183; 184. 


3, ತೆಲುಗು ಭಾರತದಲ್ಲಿ ಮಾತ್ರ ದ್ರೌಪದಿ ರಜಸ್ವಲೆಯಾಗಿದ್ದಳೆಂಬ ವಿಷಯವಿಲ್ಲ, 
“ ಏಕವಸ್ತೆಯು ಅಧೋನೀನಿಯು » ಎಂದಿದೆ. ಮಹಾಭಾರತ ಸಂಪಾದಕ ಪರಿಣತರು 
* ಅಥೋನೀಪಿ? ಎಂಬುದು ರಜಸ್ವಲೆಯಾಗಿದ್ದಳೆಂಬ ವಿಷಯವನ್ನು ಸೂಚಿಸುತ್ತದೆ ಎನ್ನು 
ತ್ತಾರೆ..-1ಓ, Venkatachallam yj Notes of a study of the prelimi 
nary chapters of The Mahabharata : ಐ. 196. 

2 


೧೮ ಪ್ರಬುದ್ಧ ಕರ್ಣಾಟಕ 
ಛು 


ಪ್ರಸಂಗದಲ್ಲೆ ಎರಡು ಬೇಕೆ ಬೇರೆ ಪಾಠಗಳ ಜೋಡಣೆಯಿರುವಂತೆ ತೋರುತ್ತದೆ. 
ಒಂದರಲ್ಲಿ ಮೊದಲು ಪ್ರಾತಿಕಾಮಿಯನ್ನು ಕೌರವ ದ್ರೌಪದಿಯನ್ನು ಕಕಿತರಲು 
ಕಳುಹಿಸುತ್ತಾನೆ. ಆದರೆ ದ್ರೌಸದಿ ತಾನು ಬರಲೊಪ್ಪದೆ, ಧರ್ಮರಾಯನು 
ತನ್ನನ್ನು ತಾನೆ ಮೊದಲು ಸೋತು ಅನಂತರ ತನ್ನನ್ನು (ದ್ರೌಪದಿಯನ್ನು) 
ಸೋತುದು ಹೇಗೆ ಎಂಬ ಪ್ರಶ್ನೆಯನ್ನು ಹೇಳಿಕಳುಹಿಸುತ್ತಾಳೆ. ಪ್ರಾತಿಕಾಮಿಯ 
ಪ್ರಯತ್ನ್ನ ಮತ್ತೂ ಒಂದು ಸಲ ಸಫಲವಾಗದಿದ್ದಾಗ, ಯುಧಿಷ್ಠಿರನು ದ್ರೌಪದಿಗೆ 
ಸಮ್ಮತನಾದ ದೂತನೊಬ್ಬನನ್ನು ಕಳುಹಿಸಿದನು ; ಆಗ ದ್ರೌಪದಿ ಸಭೆಗೆ ಬಂದಳು 
ಎಂದಿದೆ. ಅದಾದನಂತರ, ಮತ್ತೆ ದುರ್ಯೋಧನ ಪ್ರಾತಿಕಾಮಿಯನ್ನು ಕುರಿತು 
"ದ್ರೌಪದಿಯನ್ನು ಎಳೆದುತಂದು ನಿಲ್ಲಿಸು” ಎಂದು ಹೇಳಿದ ಹಾಗೂ [೨-೬೦-೧೬], 
ಆ ಕಾರ್ಯಕ್ಕೆ ಪ್ರಾತಿಕಾಮಿ ಹಿಂಜರಿದಾಗ ದುರ್ಯೋಧನ ದ್ರೌಪದಿಯನ್ನೈಳೆದು ತರಲು 
ತಮ್ಮನಿಗೆ ಆಜ್ಞಾಪಿಸಿದ ಹಾಗೂ [೨-೬೦-೧೭], ಅನಂತರ ದುಶ್ಯಾಸನನು 
ಅವಳನ್ನು ಹಿಡಿದು ಎಳೆದುತಂದಂತೆಯೂ ಇನ್ನೊಂದು ಪಾಠವಿದೆ! ಈ ಬಗ್ಗೆ 
ಎಜರ್‌ಟನ್‌ ಅವರು ಹೇಳುತ್ತಾ " ಸ್ಪಷ್ಟವಾಗಿ ಇಲ್ಲಿ ಎರಡು ಪಾಠಗಳಿವೆ.... 
ಬಹುಶಃ ಮೂಲ ಕರವೇ, ನಮಗೆ ದೊರೆತಿರುವ ಎಲ್ಲಾ ಪ್ರತಿಗಳಲ್ಲಿಯೂ 
ದೊರೆಯುವ ಈ ಎರಡು ಭಾಗಗಳನ್ನು ಸೇರಿಸಲು ಪ್ರಯತ್ನಿಸಿದ್ದಾನೆ. ಆದಕೆ ಈ 
ಪ್ರಯತ್ನ ಅಷ್ಟೇನೂ ಯಶಸ್ವಿಯಾಗಿಲ್ಲ''. -ಎನ್ನುತ್ತಾರೆ. ಆದರೆ ಪಂಪ, ನನ್ನಯ್ಯ 
ನಾರಣಪ್ಪ ಇವರಲ್ಲಿ ಈ ಎರಡು ಭಾಗಗಳ ಯಶಸ್ವಿಯಾದ ಸಂಯೋಜನೆ ನಡೆದಿದೆ.3 


೩ ಈ ಭಾಗದ ವಿಷಯ ಭಂಡಾರ್ಕರ್‌ ಪ್ರಾಚ್ಯ ಸಂಶೋಧನಾ ಸಮಿತಿಯನರಿಂದ 
ಪರಿಸ್ಕೃತವಾದ ಭಾರತದಲ್ಲಿ: ೨-೬೦-೧೪ ರಿಂದ ೨-೬೦-೨೩. 


2. ಮಹಾಭಾರತದ ಸಭಾಪರ್ವಕ್ಕೆ ಬರೆದ ಮುನ್ನುಡಿಯಲ್ಲಿ-Franklin Edgerton ; 
Page ೫೫೭೭1-೫೫೫೭11, 


3, " ಅಂತು ದುರ್ಕೋಧನನಜಾತಶತ್ರುನಿನ ಸರ್ವಸ್ವಮೆಲ್ಲನುಂ ಗೆಲ್ಲು ಗೆಲ್ಲ ಕಸವರ 
ಮೆಲ್ಲಂ ಬಂದುದು ಪಾಂಚಾಳರಾಜತನೂಜೆಯೊರ್ವಳ್‌ ಬಂದಳಿಲ್ಲಾಕೆಯಂ ತನ್ನಿಮೆಂದು PN 
ಪ್ರಾತಿಕಾಮಿಯೆಂಬನುಮಂ ತನ್ನ ತಮ್ಮ ದುಶ್ಯಾಸನನುನುಂ ಪೇಟಿಸ್ಟೊಡೆ ಅವಂದಿರಾಗಳೆ 
ಬೀಡಿಂಗೆ ವರಿದು ರಜಸ್ವಲೆಯಾಗಿರ್ದೆಂ ಮುಟ್ಟಿ ಲಾಗಡೆನೆಯುಂ ಒತ್ತಂಬದಿಂದೊಳಗಂ ಪೊಕ್ಕು 
ಪಾಂಚಾಳಿಯಂ ಕಣ್ಣಿಡೆಜಡಿದು ಮುಡಿಯಂ ಸಿಡಿದು ತನ್ಮಧ್ಯದಿಂ ಸುಯೋಧನನ ಸಭಾಮಧ್ಯಕ್ಕೆ 
ತಂದು... [ಸಂಪಭಾರತ: ೭. ವಚನ. ೪, ೫ನೆ ಪದೃದ ನಡುನೆ: ಪು. ೧೭೦] 

ಇಲ್ಲಿ ಮೂಲದಲ್ಲಿ ಬರುವ ಧರ್ಮರಾಯನ ದೂತನನ್ನು ನಿವಾರಿಸಿರುವುದೂ, ಪ್ರಾತಿಕಾಮಿ 
ಹಾಗೂ ದುಶ್ಯಾಸನರಿರ್ವರನ್ನೂ ಕಳುಹಿಸುವುದೂ, ಮೂಲದ ಎರಡು ಪ್ರಸಂಗಗಳ ಯಶಸ್ವಿ 
ಯಾದ ಸಂಯೋಜನೆಯೂ, ಪರಿನರ್ತನೆಯೂ ಆಗಿದೆ. 

--ನನ್ನಯ್ಯನಲ್ಲಿ ಧರ್ಮರಾಯ ದೂತನನ್ನು ಕಳುಹಿಸಿದ ಪ್ರಸಂಗನೇ ಇಲ್ಲ. ಹೀಗಾಗಿ 
ಅಲ್ಲಿ ಸಮಸ್ಯೆಯೇ ಏಳುವುದಿಲ್ಲ. 

—ನಾರಣಪ್ಪನಲ್ಲಿ, ಮೊದಲು ಪ್ರಾತಿಕಾಮಿ ಹೋಗಿ ಬಂದು ದ್ರೌಪದಿಯ ಪ್ರಶ್ನೆಯನ್ನು 


ಅಕ್ಷಯ ವಸ್ತ್ರ ೧೯ 


ಮೂಲಭಾರತದಲ್ಲಂತೂ ಈ ವಿಷಯ ಸಂದೇಹಾಸ್ಸದವಾಗಿದೆ. ಆದರೆ, ದ್ರೌಪದಿ 
ತಾನಾಗಿಯೇ ಬಂದಳೋ, ದಮುಶ್ಯಾಸನನಿಂದ ಎಳೆದು ತರಲ್ಪಟ್ಟಳೋ ಎಂಬ 
ವಿಷಯ ಅವಳ ವಸ್ತ್ರಾಪಹಾರವಾಗಲಿಲ್ಲ ಎಂಬ ವಿಷಯಕ್ಕೇನೂ ಪೋಷಕ 
ವಾಗುವುದಿಲ್ಲ. ಹಾಗೆ ನೋಡಿದಕೆ, ವಸ್ತ್ರಾಪಹಾರವೇ ಆಗಿರಬಹುದು, ಅನಂತರ 
ಅಕ್ಷಯವಸ್ತ್ರದ,ವಿಷಯ ಸೇರಿಕೊಂಡಿರಬಹುದು ; ಅಥವಾ ವಸ್ರಾಸಹೆರಣ ಪ್ರಯತ್ನ 
ಮಾತ್ರವಿದ್ದಿರಬಹುದು,---ಪಂಪಭಾರತದಲ್ಲಿ . ನಿರೂಪಿಸಿರುವಂತೆ ಅಂಥ ಪ್ರಯತ್ನ 
ಅಷ್ಟ ಕ್ಕೇ ನಿಂತಿರಬಹುದು, ಇಲ್ಲವೇ, ವಸ್ತ್ರಾಪಹರಣದಲ್ಲಿ ದ್ರೌಪದಿಯ ಚಾರಿತ್ರದಿಂದ 
ಆ ಪ್ರಯತ್ನ ವಿಫಲವಾಗಿರಬಹುದು. ಒಂದು ಮಹಾಕೃತಿಯಲ್ಲಿ ಹೀಗಿದ್ದಿರ 
ಬಹುದು, ಹೀಗಿದ್ದದ್ದು ಹೀಗಾಗಿರಬಹುದು--ಎಂದು ಒಂದು ಪ್ರಸಂಗದ 
ಬೆಳವಣಿಗೆಯನ್ನು ಊಹಿಸಬಹುಜೀ ಹೊರತು ಅದರ ಮೂಲರೂಪವನ್ನು ಖಚಿತ 
ವಾಗಿ ಯಾರೂ ಹೇಳಲಾರರು, ಆದುದರಿಂದ ಸದ್ಯಕ್ಕೆ, ವಿದ್ವಾಂಸರ ಪರಿಶ್ರಮದಿಂದ, 
ಸರಿಷ್ಕರಣದಿಂದ, ಮೂಲಪಾಠನೆಂದು ಅಂಗೀಕೃತವಾಗಿರುವ ಭಾಗವನ್ನು,: ಅದರ 
ಸೊಗಸನ್ನು ನಾವು ಪರಿಶೀಲಿಸುವುದು ಒಳ್ಳಿತು. 

ಈಗ ಅಂಗೀಕೃತವಾಗಿರುವ ಭಾಗವಷ್ಟನ್ನೆ ನೋಡಿದಕಿ ವಸ್ತ್ರಾಪಹರಣ 
ಪ್ರಸಂಗ ತುಂಬ ಸಂಗ್ರಹವಾಗಿ, ಸಶಕ್ತವಾಗಿ, ಸುಂದರವಾಗಿ ಬಂದಿದೆ. ಕೇವಲ 
ಆರು ಪಂಕ್ತಿಗಳಲ್ಲಿ `ಈ ಪ್ರಸಂಗವನ್ನು ಚಿತ್ರಿಸಿ ಅದರ ಪರಿಣಾಮವಾಗಿ ಭೀಮನ 
ಕೋಪಮಸಗಿದ ಸರಿಯನ್ನೂ, ಅವನ ಪ್ರಚಂಡ ಪ್ರತಿಜ್ಞೆಯನ್ನೂ ಕವಿ ಮುಂಜೆ 
ಚಿತ್ರಿಸಿದ್ದಾನೆ. ಈ ಭಾಗದ ಪ್ರಕಾರ ದುಶ್ಶಾಸನನು ದ್ರೌಪದಿಯನ್ನು ಸಭಾಮಧ್ಯಕ್ಕೆ 
ಎಳೆದು ತಂದು ಅವಳ ಸೀರೆಯನ್ನು ಸೆಳೆಯಲು ಉಪಕ್ರಮಿಸಿದನು; ಆಗ ಅವನು 
ಎಳೆದಂತೆಲ್ಲಾ ಅಡೀ ಪ್ರಕಾರವಾದ ವಸ್ತ್ರಗಳ ಪರಂಪರೆ ಅನೇಕವಾಯಿತು. ಆ 
ಅದ್ಭುತತಮ'ವಾದ ದೃಶ್ಯವನ್ನು ನೋಡಿ ನೆಕೆದ ರಾಜರಲ್ಲಿ ಮಹಾ ಕೋಲಾಹಲ 
ಉಂಟಾಯಿತು. ಈ ಸಂಗತಿಯ ಸತ್ಯ ಇಷ್ಟೆ : ದ್ರೌಸದಿಯ ವಸ್ತ್ರಾಪಹರಣ 
ನಡೆಯಿತು, ಆದಕೆ ಅದು ಸಫಲವಾಗಲಿಲ್ಲ--ಎಂದು ಮಾತ್ರ. ಹಾಗೆ ವಿಫಲ 
ವಾದುದೂ ಒಂದು ಪವಾಡದಂತೆ ಅದ್ಭುತ. ಕನಿ ಆ ಪ್ರಯತ್ನ ವಿಫಲ 
ವಾಯಿತೆನ್ನುವ ಸತ್ಯವನ್ನು ಅಕ್ಷಯವಾಯಿತು -- ಎಂದು ಹೇಳಿದ್ದಾನೆಂದು 
ನಾವು ಭಾವಿಸಬಹುದು; ಅಥವಾ ಮಾನುಷ ಬುದ್ಧಿ ತಿಳಿಯಲಾಗದ, 
ಅಳೆಯಲಾಗದ ಅಂಥ ಒಂದು ಸವಾಡನೆ ನಡೆಯಿತೆಂದು ಭಾವಿಸಲೂ ಹಿಂಜರಿಯ 
ಬೇಕಾಗಿಲ್ಲ. ಏಕೆಂದರೆ ಮಹಾಭಾರತ ಎಷ್ಟೇ ಲೌಕಿಕನಾದರೂ, ಅದೊಂದು 


ಬಿನ್ನನಿಸಿದಾಗ, ಕೌರವ ನೇರವಾಗಿ ದ್ರೌಪದಿಯನ್ನೆ ಳೆದುತರಲು ದುಶ್ಯಾಸನನನ್ನೆ € ಕಳುಹಿಸು 
ತ್ತಾನೆ. ಅನಂತರ ದುಶ್ಯಾಸನ ಎಳೆದು ತರುತ್ತಾನೆ. 


—ಪಿಳ್ಲಿಪುತ್ತೂರ್‌ ಅವರಲ್ಲಿ ಸಂಪೂರ್ಣವಾಗಿ ನಾರಣಪ್ಪನ ಭಾರತದ ಪ್ರಸಂಗವೇ 
ಪುನರುಕ್ತವಾದಂತಿಡೆ. 


೨೦ ಪ್ರಬುದ್ಧ ಕರ್ಣಾಟಕ 


ಅದ್ಭುತವಾದ ಲೋಕವೇ. ಮಹಾಭಾರತದ ತುಂಬ ಇಂಥ ಎಷ್ಟೋ ಅದ್ಭುತಗಳಿವೆ; 
ಅವುಗಳಲ್ಲಿ ಇದೂ ಒಂದು. ಆದರೆ ಪವಾಡವೆಂದರೆ ಏನೋ ಎಂತೋ ಎಂದು 
ಶಂಕಿಸುವ, ಪ್ರತಿಯೊಂದನ್ನೂ ಬುದ್ಧಿಯ ತರ್ಕಕ್ಕೆ ಒನ್ಪಿಗೆಯಾಗುವಂತೆ 
ಹೇಳಬೇಕೆನ್ನುವ ವಿಮರ್ಶನಮತಿ ಒಮ್ಮೊಮ್ಮೆ ಬೇರೆಯ ಲೌಕಿಕ ವಿವರಣೆಯನ್ನು 
ಕೊಡಲು ಯತ್ನ್ನಿಸುವುದೂ ಉಂಟು. ಹೀಗಾಗಿ "" ದುಶ್ಯಾಸನ ವಸ್ತ್ರವನ್ನು 
ಸೆಳೆದಂತೆ, ಸೋತು ಬಿದ್ದಂತೆ ಕತೆಯಿದೆ. ವಸ್ತ್ರ ಅಕ್ಷಯವಾಯಿತು ಎಂದು 
ವಾಕ್ಯ ವಿಜೆ. ಈ ಸಂಗತಿ ನಡೆದದ್ದೇ ಆದರೆ ಇದರ ಅರ್ಥ ಇಷ್ಟೇ ಇರಬೇಕು. 
ಅನನು ಅಜಿಷ್ಟು ಸೆಳೆದರೂ ವಸ್ತ್ರವನ್ನು ತೆಗೆಯಲಾಗಲಿಲ್ಲ. ಏತರಂದಲೋ ನಾವು 

ಹಸಬೇಕಾದದ್ದಿಲ್ಲ. ಊಹಿಸಲೇಬೇಕೆಂದು ಯಾರಾದರೂ ಬಯಸುವುದಾದರೆ, 
ತನ್ನ ಮರ್ಯಾದೆಯ ರಕ್ಷಣೆಗಾಗಿ ದ್ರೌಪದಿ ಅದನ್ನು ಹಿಡಿದಿದ್ದ ಪಟ್ಟು ಅಷ್ಟು 
ಗಟ್ಟ ಯಾಗಿತ್ತು, ಎನ್ನ ಬಹುದು. ೫೬ ಎಂಬ ವಿವರಣೆಯೂ ಹೊಳೆಯುತ್ತದೆ. & 
ವಿವರಣೆಯಲ್ಲಿರುವ ಊಹೆ ಬಹಳ ವಿಚಿತ್ರವಾಗಿದೆ. ದ್ರೌಪದಿಯ ವಸ್ತ್ರ ಅಕ್ಷಯ 
ವಾಯಿತೆಂಬ ಅದ್ಭುತವನ್ನು ಒಪ್ಪಲಾಗದೆ ನಾವು, ಅವಳ ವಸ್ತಾ ್ರಾಪಹರಣ ವಿಫಲ 
ವಾದ ಪ್ರಸಂಗವನ್ನು, ಭೀಮ ಪತ್ನಿಯ ಬಾಹುಬಲದ ಅಳತೆಗೋಲೆಂದು ವಿವರಿಸು 
ವುದು ಅಷ್ಟು ಹಿತವಾಗಿ ತೋರುವುದಿಲ್ಲ. ಮೂಲ ಭಾರತವೇ ಈ ಪ್ರಸಂಗವನ್ನು 
ಕೇವಲ "ೆದ್ಳುತ' ವಲ್ಲ; ಕಾ '_ -ಎನ್ನುತ್ತದೆ. ಹಾಗೆಂದರೆ ಅರ್ಥ 
ವೇನು? "" ಇದರ ಅರ್ಥ ಇಷ್ಟೇ ಇರಬೇಕು. ಅವನು ಅದೆಷ್ಟು ಸೆಳೆದರೂ 
ವಸ್ತ್ರವನ್ನು ತೆಗೆಯಲಾಗಲಿಲ್ಲ.” ಆ ಪ್ರಯತ್ನ REN ಸತ್ಯವನ್ನು 
ಕಾವ್ಯ ಅಕ್ಷಯವಾಯಿತು, ಅದೇ Na pe ವಸ್ತ್ರಗಳು ಬಂದುವು 
ಎನ್ನುತ್ತ ಜಿ. ಹಾಗೆ ವಿಫಲವಾದದ್ದರ ಕಾರಣ "" ದ್ರೌಪದಿ ಹಿಡಿದ ಪಟ್ಟು ಅಷ್ಟು 
ಗಟ್ಟಿಯಾಗಿತ್ತು''-ಎಂದು ದ್ರೌಸದಿಯ ಬಾಹುಬಲಕ್ಕೆ `ಸ ಕೊಡುವುದರ ಡಲು, 
ಹ್‌ ಆದದ್ದು ಅವಳ ಆತ್ಮಶಕ್ತಿಯ ಅಥವಾ ಶೀಲದ ಬಲದಿಂದ ಎಂದು ಭಾವಿಸು 
ವುದು ಹೆಚ್ಚು ಸಮಂಜಸ. ಸ್ಟ ಧರ್ಮನೋ, ಲೋಕವನ್ನು ನಡೆಸುವ 
ಬರ, ಹಾಗೆ ದ್ರೌಪ ಅವಮಾಫಿತಳಾಗುವುದನ್ನು ತಡೆಯಿತು 
ಎನ್ನಬಹುದು. 

ಮೂಲ ಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಪ್ರಯತ್ನ ವಿಫಲ 
ವಾಯಿತೆಂಬ ಸ ಸತ್ಯ, ಯಾವಾಗ ಅಕ್ಷಯವಾಯಿತೆಂಬ ಈ ಪವಾಡದ ಪ್ರತಿಮೆಯಲ್ಲಿ 


12, ಭಾರತತೀರ್ಥ ; ಮಾಸ್ತಿ ವೆಂಕಟೀಶ ಅಯ್ಯಂಗಾರ್‌ ಪುಟ. ೧೯೪. 

3, «Jt js apparently implied (though not stated) that cosmic 
justice automatically, or "" magically” if you like, prevented the 
chaste and: 70016 Draupadi from being stripped in 00010 '' 

Edgerton, Introduction, P.XXIX. 








ಅಕ್ಷಯ ವಸ್ತ್ರ ೨೧ 


ಸೂಚಿತವಾಯಿತೋ, ಅದರಿಂದ ಸಮಾಧಾನಪಡದೈ, ಅದನ್ನು ಹಿಗ್ಗಿಸುವುದರಲ್ಲಿ, 
ಅದಕ್ಕೊಂದು ತರ್ಕಬದ್ಧತೆಯನ್ನು ನೀಡುವುದರಲ್ಲಿ ಪ್ರಕ್ಷೇಪ ಪ್ರಜ್ಞೆ ತೊಡಗಿದಂತೆ 
ಕಾಣುತ್ತದೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆದಂತೆ, ಅದೇ ಬಗೆಯೆ 
ಅನೇಕ ವಸ್ತ್ರಗಳು ಕಾಣಿಸಿಕೊಂಡ ಅದ್ಭುತವನ್ನು ಕುರಿತು, ಪ್ರಕ್ಷೇಪಕಾರರಲ್ಲಿ 
ಸಾಕಷ್ಟು ಕುತೂಹಲ ಮೂಡಿರಬಹುದು. ಸೀರೆಯೇನೋ ಅಕ್ಷಯವಾಯಿತು; 
ಅದು « ಅದ್ಭುತ ತಮ” ಎಂದು ಮಹಾಭಾರತ ಹೇಳಿತು. ಆದರೆ ಈ ಪವಾಡದ 
ಒಂದೆ ಯಾವ ಶಕ್ತಿ ಕೆಲಸಮಾಡಿರಬಹುದು? ದ್ರೌಪದಿಯ ಶೀಲವೆ? ದೈವೀ 
ಕೃಪೆಯೆ? ಈ ಪ್ರಶ್ನೆಗೆ ಮಹಾಭಾರತ ಮೌನವಾಗಿಜಿಯಲ್ಲ? ಈ ಪ್ರಶ್ನೆ ಗಳುದ್ಳವಿಸಿ, 
ಹಾಗೆ ಸೀರೆ ಅಕ್ಷಯವಾದ ಪವಾಡದ ಮಹಿಮೆಯನ್ನು, ಮತಣ್ಯಳಾದ ದ್ರೌಪದಿಯ 
ಚಾರಿತ್ರಕ್ಕೆ ಮಾತ್ರ ಕೊಡಲೊಪ್ಪದೆ, ದೇವರ ಕೃಪೆಗೆ ಸಲ್ಲಿಸಿರುವಂತೆ ತೋರುತ್ತದೆ. 
ಹೀಗಾಗಿ ಪಾಂಡವರ ಪ್ರಾಣನಾದ ಶ್ರೀ ಕೃಷ್ಣನನ್ನು ದ್ರೌನದಿ ನೆನೆದಳೆಂದೂ, 
ಭಗವಾನ್‌ ಕೃಷ್ಣನು ಸೀರೆಯನ್ನು ಅಕ್ಷಯಮಾಡುವ ಕೃಸೆದೋರಿದನೆಂದೂ, 
ಮಹಾಭಾರತದ ಅದ್ಭುತವನ್ನು ರಮ್ಯವನ್ನಾಗಿ ವಿಸ್ತರಿಸಿತು ಪ್ರಕ್ಷೇಪ ಪ್ರಜ್ಞೆ... ಅಲ್ಲಿ 
ಸಭೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆದಾಗ ಅವಳು ಕೃಷ್ಣನನ್ನು ಬಗೆಬಗೆಯಾಗಿ 
ಪ್ರಾರ್ಥಿಸಿದಳು. ಆಗ ಶ್ರೀ ಕೃಷ್ಣನು ಭಕ್ತಳ ವಾಣಿಗೆ ಓಗೊಟ್ಟು ಅವಳಿಗೆ 
ಅಕ್ಷಯವಸ್ತ್ರವನ್ನು ಕರುಣಿಸಿದನು" ಹಿ ಒಂದು ಸಂಗತಿ ಪ್ರಕ್ಷಿಪ್ತ ತಾ ಬಹು 
ಸ್ವಾರಸ ಸ್ಯವಾದ ಹೆಲವು ಅಂಶಗಳು ಇದರಲ್ಲಿವೆ. ಒಂದು ವೇಳೆ ಈ ಪವಾಡದ 
ಮಹಿಮೆಗೆ ಕೇವಲ ದ್ರೌಪದಿಯ ಶೀಲವೆ' ಕಾರಣ ಎಂದು ಪ್ರಕ್ಷೇಪಕಾರರು 
ವಿವರಿಸಿದ್ದ ಪಕ್ಷದಲ್ಲಿ, ಹ ಮಾನವ ಚಾರಿತ್ರದ ಮಹಿಮೆಯಸ್ವನ್ನೆ ಹೇಳರಂತಾಗು 
ತಿತ್ತು. ಹಾಗೆ ಹೇಳಿದ್ದರೆ ಅದೂ ದೊಡ್ಡ ನತ್ತ ಆದರೆ ಅಷ್ಟನ್ನೈ ಹೇಳದೆ 
ವ್ರ ಮಹಿಮೆಗೆ ಕೃಷ್ಣ ನನ್ನು ಏಕೆ ಕಾರಣವಸ್ನ್ಯಾಗಿ ಎಣಿಸಿತು? ಇಡೀ ಪ್ರಸಂಗದ 


1, ಒಂದು ಕಡೆ ಮುಹಾಕನಿಪ್ರಜ್ಞೆ ಕಾವ್ಯವನ್ನು ಕಟ್ಟುತ್ತಿರುವಂತೆಯೇ, ಅದೇ ಕಾನ್ಮ 
ವಸ್ತುವನ್ನು ಕುರಿತು ಆ ಮೊದಲೇ ಪ್ರಕ್ಷೇಪ ಪ್ರಜ್ಞೆ ನಿರ್ಮಿಸಿದ ಹಲವು ಪ್ರಸಂಗಗಳನ್ನು 
ಅಳವಡಿಸಿಕೊಂಡು ಪ್ರಯೋಜನ ಪಡೆಯುತ್ತದೆ. ಇನ್ನು ಹಲವು ನೇಳೆ ಮಹಾಕನಿಯ ಕಾವ್ಯ 
ನಿರ್ಮಾಣವಾದಮೇಲೂ ಈ ಪ ಪ್ರಕ್ಷೇಪ ಪ್ರ ಪ್ರಜ್ಞೆ; ಆವಕಾಶ ಸಿಕ್ಕೆಡೆಯನ್ಲಿ ತನ್ನ ಕೈಚಳಕವನ್ನು 
ಸೇರಿಸುತ್ತದೆ. ಅಲ್ಲಿನ ಶೂನ್ಯವನ್ನು ಜಾನೆ ಸಲ ಭರ್ತಿಮಾಡುವುದುಂಟು ; ಅಲ್ಲಿನ ಸಮಸ್ಯೆ 
ಗಳಿಗೆ ಉತ್ತರಗಳನ್ನು ಸೇರಿಸುವುದಾಂಟು ; ಎಷ್ಟೋ ಸಲ ತನಗಾಗದ ಮತವೊಂದರ ಖಂಡನ 
ಮಂಡನಗಳೂ, ಅಥವಾ ತಾನು ಒಪ್ಪಿಕೊಂಡ ವಾದ, ನೀತಿಬೋಥೆಗಳೂ ಪ್ರಕ್ಷೇಪಕಾರರಿಂದ 
ಮಹಾಕಾವ್ಯದಲ್ಲಿ ಬಂದು ಮನೆಮಾಡಲೂ ಬಹುದು. ಎಷ್ಟೋ ಸಲ ಮೂಲದ ಧ್ವನಿಪೂರ್ಣ 
ಮಾನ ಈ ಪ್ರಕ್ಷೇಪಗಳ ಪೂರಣದಿಂದ ವಾಚ ಸೈ ವಾಗುವುದೂ ಉಂಟು; ಎಲ್ಲೊ ನಿನ್ಮೊಮ್ಮೆ 
ಕನಿ ಕಾಣದ್ದ ನು ಈ ಪ್ರಕ್ಷೇಪಕಾರ ಕಂಡರಿಸಿ ಸೇರಿಸಿ ಸೊಗಸನ್ನು ತರಬಹುದು. ಆಂತೂ 
ಮಹಾಕವಿ ಪ್ರಜ್ಞೆಯ ಜೊತೆಯಲ್ಲಿಯೇ ಈ ಪ್ರಕ್ಷೇಪಪ್ರಜ್ಞೆಯೂ ಸಹಯಾತ್ರಿಯಾಗಿ 
ಹಿಂಬಾಲಿಸಿ ಬಂದು ಸಮಯ ದೊರೆತಾಗ ಮಹಾಕನಿ 4 ೈತಿಯನ್ಲಿ ಮನೆಮಾಡಿ ಕೂತುಬಿಡುತ್ತ ದೆ! 


೨೨ ಪ್ರಬುದ್ಧ ಕರ್ಣಾಟಕ 
ಛಿ 


ಅದ್ಭುತದ ಜವಾಬ್ದಾರಿಯನ್ನು ದ್ರೌಪದಿಯ ಶೀಲದ ಮಹೆತ್ವ ಹೊರಲಾರದು ಎಂಬ 
ಶಂಕೆಯಿಂದ ಪ್ರಕ್ಷೇಸ ಪ್ರ ಜ್ಜ ಆ ಪವಾಡದ ಮಹಿಮೆಯನ್ನು ಕೃಷ್ಣನಿಗೆ ಸಲ್ಲಿಸಿತು 
ಎಂದಲ್ಲ; ಮಾನವ ಶ್ತ ಗಿಂತ ದೈವ ಹಿರಿದಾದುದು ಎಂಬ ಮ ಹೀಗೆ 
ಮಾಡಿತು. ಈ ಮಹಿಮೆಯನ್ನು ಕೃಷ್ಣನಿಗೆ ಸಲ್ಲಿಸುವುದರ ಮೂಲಕ, ಮಾನುಷ್ಯದ 
ಮಹಿಮೆಯ ಬೆಲೆಯನ್ನು ತಗ್ಗಿಸದೆ, ದೈವದ ಮಹಿಮೆಯ ಬೆಲೆಯನ್ನು ಎತ್ತಿ 
ಹಿಡಿದಿದ್ದಾಕೆ ಪ್ರಕ್ಷೇಪಕಾರರು. ಏಕೆಂದರೆ ಭಾರತೀಯರ ಪ್ರಕಾರ ಮನುಷ್ಯತ್ವದ 
ಮಹಿಮೆಗೆ ಜಿಕ ಇರುವುದು ಅದು ಎಷ್ಟರಮಟ್ಟಿಗೆ ತನ್ನನ್ನು ರೈನೀಶಕ್ತಿ ಗೆ ಸಮರ್ಪಿಸಿ 
ಕೊಳ್ಳುವುದೊ, ಮತ್ತು ಆ ಕೃಪೆಯನ್ನು ತನ್ನಿ ಜಿಗೆ ಎಳೆದುಕೊಳು )ವುಜೋ ಆ 
ಶ್ರದ್ಧೆ ಹ ಶಕ್ತಿಯಲ್ಲಿ. ದ್ರೌಪದಿ ಇಂತಹ ಆರ್ತಸ್ಥಿತಿಯಲ್ಲಿ ಕೃಷ್ಣನಿಗೆ ಮೊರೆ 
ಯಿಬ್ಬಾಗ, ಅವಳ ಅಂತರಂಗದ ಆ ಪ್ರಾರ್ಥನೆಯ ಕರೆ ದೂರದ ದ್ವಾರಕೆಯಲ್ಲಿದ್ದ 
ಕೃಷ್ಣನ ಕೃಪೆಯನ್ನು ತನ್ನೆಡೆ ಎಳೆದುಕೊಳ್ಳುವಷ್ಟು ಶಕ್ತವಾಗಿತ್ತೆಂಬುಜೀ ಭಕ್ತಜನ 
ಪ್ರಿಯವಾದ ಸಂಗತಿ. ಈ ವಿಚಾರದಲ್ಲಿ, ಈ ಕಾವ್ಯಗಳಲ್ಲಿ ಕಾಣದ, ಆದರೆ 
ಜನಜನಿತವಾದ ಇನ್ನು ಒಂದು ಅಲಿಖಿತ (1) ಪ್ರಕ್ಷೇಪವನ್ನು ನಾವು ಕೇಳಿದ್ದೇನೆ : 
ದ್ರೌಪದಿ, ದುಶ್ಯಾಸನ ಸೀರೆಯನ್ನು ಸೆಳೆಯುವ ಕಾಲದಲ್ಲಿ ಇತ್ತ ತನ್ನ ಸೀರೆಯ 
ನಿರಿಯನ್ನು ಬಲವಾಗಿ ಹಿಡಿದುಕೊಂಡಳು, ಅತ್ತ ದ್ವಾರಕಾವಾಸಿಯಾದ ಕೃಷ್ಣನನ್ನು 
ಕುರಿತು ಪ್ರಾರ್ಥಿಸಿದಳು. ಎಲ್ಲಿಯತನಕ ಅವಳಲ್ಲಿ ತನ್ನನ್ನು ತಾನು ಕಾಪಾಡಿಕೊಳ್ಳ 
ಬಲ್ಲೆನೆಂಬ ಭಾವನೆ ಇತ್ತೋ, ಮತ್ತು ಅಂತಹ ಒಂದು ಭಾವನೆಯಿಂದ ಸೀರೆಯನ್ನು 
ಬಿಗಿಯಾಗಿ ಹಿಡಿದುಕೊಂಡಳೋ, ಅಲ್ಲಿಯತನಕ ಅಕ್ಷಯವಸ್ರ್ರದ ಕೃಪೆ ಅವಳಿಗೆ 
ಲಭಿಸಲಿಲ್ಲ. ಆದರೆ ಯಾವಾಗ ಅವಳು ತನ್ನನ್ನು ತಾನು ಈಸ ಬಲ್ಲೆ ನೆಂಬ 
ಕಿಂಚಿತ್‌ ಅಹೆಂಕಾರವನ್ನೂ ತೊರೆದು, ಸೀರೆಯ ಸಿರಿಯನ್ನು ಕೈಬಿಟ್ಟು, ಸಂಪೂರ್ಣ 
ಸಮರ್ಪಣಭಾವದಿಂದ ದೇವರಲ್ಲಿ ಮೊರೆಯಿಟ್ಟಳೋ, ಆಗ ಅವಳ ಸೀಕೆ ಕೃಷ್ಣನ 
ಕೃಪೆಯಿಂದ ಅಶ್ತಯವಾಯಿತು.-ಇದು ಈ ಪ್ರಸಂಗವನ್ನು ಕುರಿತು ಪ್ರಕ್ಷೇಪ ಪ್ರಜ್ಞೆ 

ಇನ್ನೂ ಕೆಲಸಮಾಡುತ್ತಿ ರುವ ಪರಿ.3 ಶ ಶ್ರಜ್ಯೆ-ಸಮರ್ಪಣಭಾವಗಳ. ದೃಷ್ಟಿ ಯಿಂದ 
ಈ ಹೊಸ ಕತೆ ತುಂಬ ಅರ್ಥನತ್ತಾ ಗಿಡ.” ಯಾವ ಜೀಶದಲ್ಲಿ ಕಲಾ ಪ್ರಜ್ಞೆ 


ತ್ಮ ಪುರಂದರದಾಸರದೆಂದು ಹೇಳಲಾದ * ದ್ರೌಪದೀ ವಸ್ತ್ರಾಪಹರಣ >ದಲ್ಲಿ, ಸೆಳೆಯು 
ತಿರ್ದನು ಖಳನು ಬೆಳೆಯುತಿರ್ದವು ಸೀರೆ | ಪೊಳೆವ ಪೊಂಬಟ್ಟಿ ನಾನಾ ವಿಚಿತ್ರದ ಬಣ್ಣ! 
ಹೊಳಲು ತುಂಬುವ ತೆರದಿ ಸೆಳೆಸೆಳೆದು ಬಳಲಿ ಇಳೆಯೊಳಗೊರಗಿದ |. ಎಂಬ ಪದ್ಯ ಮುಗಿದ 
ಮೇಲೆ * ಸಿಟ್ಟ ನಲಿ ದ್ರೌಪದಿಯು ಕಣ್ಣೆರೆದು ನೋಡಲಾ | ಜೆಟ್ಟಿ ದಂತೊಟ್ಟ ರ್ದ ವಸ್ತ್ರ ರಾಸಿಗಳೆಲ್ಲ! 
ಸುಟ್ಟಿಗ್ನಿ ಹೆನೆರಸೂಸಿ ನೆಟ್ಟ ನಾರಾಜಗೃ ಹೆ ಥಟ್ಟ ನಾಹುತಿಗೊಂಡಿತು | ಕೊಟ್ಟಕ್ಕಿ ಶಾಪನನು 
ಕುರುಪತಿಗೆ ಕಮಲಮುಖಿ | ಕಟ್ಟಾಳು ಭೀಮಸೇನನ ಗದೆಯು ರಣದಲ್ಲಿ | ಕುಟ್ಟಿ ಬಿಸುಡಲಿ 
ನಿನ್ನ ತೊಡೆಗಳೆರಡನು ಎಂದು ಇಟ್ಟಿ ನುಡಿ ತಪ್ಪಲುಂಟಿ ॥ » ಎಂಬ ಪದ್ಮ ಬರುತ್ತದೆ" 

ಹರಿದಾಸ ಕೀರ್ತನ ತರಂಗಿಣಿ: ಸುಬೋಧ ಎಂ. ರಾಮರಾವ್‌, ದ್ರೌಪದೀ ವಸ್ತ್ರಾಪಹರಣ 
(ಭಾಗ 11, ಪು. ೧೬೪, ಕೀ. ೧೦-೧೧) 


ಅಕ್ಷಯ ವಸ್ತ್ರ ೨೩ 


ಧರ್ಮದಿಂದ ಜಾಗೃತಗೊಂಡಿತೋ, ಎಲ್ಲಿ ಧರ್ಮವೂ ಕಾವ್ಯ ಧರ್ಮವೂ ಬೇಕೆಯಲ್ಲ 
ವೆಂಬ ನಂಬುಗೆ ಬದುಕನ್ನು ತುಂಬಿದೆಯೋ ಅಂಥ ದೇಶದಲ್ಲಿ ಶ್ರೀ ಕೃಷ್ಣನ 
ಕೃಪೆಯಿಂದ ವಸ್ತ್ರ ಅಕ್ಷಯವಾಯಿತೆಂಬ ವಿಚಾರವನ್ನು ಯಾವ ಸಂಕೋಚವೂ 
ಇಲ್ಲದೆ ಓದಿ ಸುಖಿಸುತ್ತೇವೆ. ಅದರಿಂದ ಕಾವ್ಯ ಕೇವಲ ಸತ್ಯ ಮತ್ತು ಸುಂದರ 
ಮಾತ್ರವಾಗದೆ ಶಿನವೂ ಆಯಿತೆಂದು ಭಾವಿಸುತ್ತೇವೆ. ಆದುದರಿಂದಲೇ ನಾರಣಪ್ಪನ 
ಭಾರತದಲ್ಲಿ ಈ ಪ್ರಸಂಗ ಅತ್ಯಂತ ಕಾವ್ಯಮಯವಾಗಿ ಪರಿಣಮಿಸಿದೆ. ಆದರೆ 
ಮೂಲಭಾರತದಲ್ಲಿ ಪ್ರಕ್ಷೇನವೆಂದು ಭಾವಿಸಲಾಗಿರುವ ಕೃಷ್ಣನ ಕೃಷೆಯ ವಿಷಯ 
ವಿಲ್ಲಸೆಯೂ, ವಸ್ತ್ರಾಪಹರಣದ ಪ್ರ ಸಂಗ ಕಾವ್ಯದೃಷ್ಟಿಯಿಂದ ಅತ್ಯಂತ ಸೊಗಸಾಗಿದೆ 
ಎಂದು ಒಪ್ಪಬಹುದು.3 


೬ 

ವಸ್ತ್ರಾಪಹರಣ ಸಂದರ್ಭದಲ್ಲಿ, ವಸ್ತ್ರ ಅಕ್ಷಯವಾಗಿ ದ್ರೌಪದಿಯ ಮಾನ 
ನೇನೋ ಉಳಿಯಿತು ; ನಿಜ. ಆದರೆ ಓದ ಯುಗದ ಸಭ್ಯ ತೆಯ, ಹಾಗೂ ಈ 
ದೃಶ್ಯ ವನ್ನು ಕುಳಿತು ವೀಕ್ರಿಸಿದ, ಇದನ್ನು ಕಾರ ರೂಪಕ್ಕೆ ತಂದವರ ಮಾನ 
ಉಳಿಯಿತೆಂದು ಹೇಳಲಾಗುವುದಿಲ್ಲ. ವಾಸ್ತ ಸಹ ಇದೊಂದು ಅಸಭ್ಯವಾದ 
ಘಟನೆಯೇ. ತಮ್ಮ ವಂಶದ ಕುಲಸ್ತಿ ಸ್ತ್ರೀಯನ್ನು ತುಂಬಿದ ಸಭೆಯಲ್ಲಿ ಹೀಗೆ ನಡಿಸಿ 
ಕೊಂಡದ್ದು ಕಳಂಕಪ್ರಾಯನೇ. ಮೊದಮೊದಲು ದುರ್ಯೋಧನನ ಮನಸ್ಸಿನಲ್ಲಿ 
ಹೀಗೆ ದ್ರೌಪದಿಯ ವಸ್ತ್ರಾಪಹಾರ ಮಾಡುವ ಕಲ್ಪನೆಯೂ ಇರಲಿಲ್ಲ ; ಅವನ ಪಾಲಿಗೆ 
ಅವಳು ಸೋತು ವಶವಾದ ದಾಸಿ. ತನ್ನ ದಾಸಿಯರೊಂದಿಗೆ ಅವಳು ಅರಮಕೆ 
ಯನ್ನು ಗುಡಿಸುವುದು ತನಗೆ ಆನಂದ ಎಂದು ಆತ ಭಾವಿಸುತ್ತಾನೆ? ಆದರೆ, 
ಕರ್ಣ ದುಶ್ಯಾಸನರ ಪಾಲಿಗೆ ಅವಳು, ಗೆದ್ದವರು ಹೇಗೆ ಬೇಕಾದಕೆ ಹಾಗೆ ನಡೆಸಿ 
ಕೊಳ್ಳಬಹುದಾದ ದಾಸಿ; ಕರ್ಣನಿಗೆ ಹಲನರನ್ನು ಉಪಚರಿಸಿದ ಬಂಧಕಿ; 
ಆದ್ದ VE ಅವರಿಬ್ಬರ ಮತದಲ್ಲೂ ಅವಳು ಏಕವಸ್ತ್ರೆಯಾದರೇನು, ವಿವಸ್ತ್ರೈಯಾದ 





1, However edifying from the religious stand point the 
prayer to Krishna and his intervention may be, from the purely 
secular and artistic stand point ;1 believe— most people—at least 
when they get used to it, and if they can detach themselves from 
familiar memories (Which no one quite likes to give up at first) 
—will fiad that original version is finer than any of the “doctored” 


ones. 
Edgerton, Introduction to Sabhaparva, P. XXIX. 


2, ಸಂಮಾರ್ಜತಾಂ ವೇಶ  ಪರೈತು ಶೀಘ್ರ 
ಮಾನಂದೋ ನಃ ಸಹ ದಾಸೀ ಛರಸ್ತ $--೨-೫೯-೧ (ಉತ್ತ ರಾರ್ಧ) 


೨೪ ಪ್ರಬುದ್ಧ ಕರ್ಣಾಟಕ 
ಛು 


ಕೀನು--ಅವಮಾನವಲ್ಲ.* ಅವರ ಮನದಲ್ಲಿ ಬೆಳೆದ " ವಿವಸ್ತ್ರೆಯಾದರೇನು' ಎಂಬ 
ಆಲೋಚನೆ, ಕೌರವನ ಮೌನದ ಸಮ್ಮತಿಯಿಂದ ಪುಟಗೊಂಡು ದುಶ್ಯಾಸನನಿಂದ 
ಕಾರ್ಯರೂಪಕ್ಕಿಳಿದೇಬಿಟ್ಟಿತು. ಇಂಥದೊಂದು ಅಸಭ್ಯಘಟಿನೆ ನಡೆಯುತ್ತಿರುವಾಗ 
ಎಲ್ಲರೂ ಸುಮ್ಮನೆ ಕುಳಿತುಕೊಂಡಿರಲಿಲ್ಲ ; ಆದರೆ ಇದನ್ನು ಯಾರೂ ಮೊದಲಲ್ಲೇ 
ತಡೆಯಲಾಗಲಿಲ್ಲ. ಕೌರವರಲ್ಲಿ ಒಬ್ಬನಾದ ವಿಕರ್ಣನೇ ದ್ರೌಪದಿಯ ಪರವಾಗಿ 
ಮಾತನಾಡಿ " ಈ ತುಂಬಿದ ಸಭೆಯಲ್ಲಿ ಧರ್ಮವನ್ನು ಹೇಳುವವರು ಯಾರೂ 
ಇಲ್ಲವಾಯಿತೇ '೩ ಎಂದು ಕೊರಗುತ್ತಾನೆ. ಪರಿಸ್ಥಿತಿಯೂ ಹಾಗೇ ಇತ್ತು. 
ಧರ್ಮ ಯಾವುದು ಎನ್ನುವುದನ್ನು ಹೇಳಬೇಕಾಗಿದ್ದ ಭೀಷ್ಮ ದ್ರೋಣರಂಥವರೇ 
ತಳಮಳದ ಕಡಲಲ್ಲಿ ಮುಳುಗಿಹೋದರು. "" ತಾಯಿ, ಧರ್ಮದ ಗತಿ ಬಹುಸೂಕ್ಷ್ಮ; 
ಇದನ್ನು ಹೀಗೆ ಎಂದು ನಿರ್ಣಯಿಸಲು ನಾನು ಅಶಕ್ತ ಕ್ರನಾಗಿದ್ದೇನೆ”' ಎಂದು 
ಭೀಷ್ಮರು ದ್ರೌಪದಿಗೆ ಹೇಳುತ್ತಾರೆ.* ಇನ್ನು ತಾವಾಗಿಯೇ ಜೂಜಿಗಿಳಿದು, 
'ಸೋತು ತಲೆ EN ಸಿದ ಪಾಂಡನರು ಮಾಡುವುದೇನು? “ದೌ ್ರಿಪದಿಯನ್ನು ಒಡ್ಡಿ 
ಸೋತು ಅವಳನ್ನು ಈ ಗತಿಗೆ ತಂದ ಅಗ್ರಜನಾದ ಧರ್ಮರಾಯನ ತೋಳುಗಳನ್ನು, 
ಸುಡುತ್ತೇನೆ?' ಎಂದು ಭೀಮನ ಕೋಪದ ಜ್ವಾಲಾಮುಖಿ ಕೆರಳಿತು; ಆದರೇನು, 
ದ್ರೌಪದಿಗೆ ಅವಮಾನವಾಗುವುದು ತಪ್ಪಲಿಲ್ಲ. 

" ಜೂಜಿನಲ್ಲಿ ಸೋತು ದಾಸಿಯಾದವಳನ್ನು ಗೆದ್ದವನು ಹೇಗಾದರೂ ನಡೆಸಿ 
ಕೊಳ್ಳಬಹುದು '-- ಎನ್ನುವುದು ಒಂದು ನಿಯಮವಿರಬಹುದು. ಆದರೆ ದ್ರೌನದಿ 


1, ದುಶ್ಶಾಸನ ಹೇಳಿದ್ದು 
| ರಜಸ್ವಲಾ ವಾ ಭವ ಯಾಜ್ಞಾಸೇಸಿ 1 
ಏಕಾಂಬರಾ ವಾಪ್ಯಥ ವಾ ನಿವಸ್ತ್ರಾ 
ದ್ಯೂತೇ ಜಿತಾ ಚಾಸಿ ಕೃತಾಸಿ ದಾಸಿ 
ದಾಸೀಷು ಕಾಮಶ್ಚ ಯಥೋಪಜೋಷಮ್‌ ೨-೬೦-೨೭. 
ಕರ್ಣ ಹೇಳಿದ್ದು: 
ಏಕೋ ಭರ್ತಾ ಸ್ತ್ರ ಯಾ ದೇನೈರ್ಪಿಹಿತಃ ಕುರುನಂದನ 
ಇಯಂತ್ವ ನೇಕನೆಶಗಾ ಬಂಧಕೀತಿ ವಿನಿಶ್ಚಿತಾ 
ಅಸ್ಯಾಃ ಸಳಾಮಾನಯನಂ ನ ಚಿತ್ರಮಿತಿ ಹೀ ಮತಿ? 
ಏಕಾಂಬರಥರತ್ವ ೦ ವಾಪ್ಯಥ a ವಿವಸ್ಥಾತಾ ೨-೬೧-೩೫, ೩೬. 
ಕರ್ಣ :—ಪಾಂಡವಾನಾಂಚ ಸೊನ್ನ ದೌ ಿಪದ್ಯಾಶ್ಸಾ ಪ್ಯುಪಾಹರ--೨-೬೧-೩೮ೆ. 


2, ೨-೬೧-೧೧ರಿಂದ ೨-೬೧-೨೪ರ ತನಕ : ಸಭಾಪರ್ವದಲ್ಲಿ. 
3, ನ ಧರ್ಮ ಸೌಕ್ಸ್ಟ್ಯಾ ಸ್ತುಭಗೇ ನಿವಕ್ತುಂ 
ಶಕ್ನೋಮಿತೇ ಪ್ರಶ್ನಮಿದಂ ಯಥಾನತ್‌೨- ೬೦-೪೦. 
4, ಅಸ್ಯಾಃ ಕೃತೇ ಮನ್ಯುರಯಂ ತ್ವಯಿ: ರಾಜನ್ಸಿಪಾತ್ಯತೇ 
ಬಾಹೂ ತೇ ಸಂಪ್ರಧಕ್ಷ್ಯಾನಿ ಸಹಾದೇವಾಗ್ನಿ ಮಾನಯ ೨-೬೧-೬. 


'ಅಕ್ಷಯ ವಸ್ತ್ರ ೨೫ 


ಯನ್ನು ಹೀಗೆ ನಡೆಸಿಕೊಂಡದ್ದು ದುಶ್ಯಾಸ ನ ಬುದ್ಧಿಗೆ ಮಾತ್ರ ಸರಿ ತೋರೀತು. 
ದಾಸಿಯರನ್ನು ಕೂಡ ಹೀಗೆ ನಡೆಸಿಕೊಳ್ಳ ಬಾರದು, ಮನುಷ್ಯ ಗೌರವದ 
ಬೆರೆಯನ್ನ ರಿತವರು, ಅದರಲ್ಲೂ ತಮ್ಮ ವಂಶದ ಕುಲಸ್ತ್ರೀಯಾದ, ಆ ಗೆಯಾದ 
ದ್ರೌಪದಿಯನ್ನು ಕೌರವರು ಹೀಗೆ ನಡೆಸಿಕೊಂಡದ್ದು ಸೈಶಾಚಿಕ ಕೀತಿ ಎನ್ನು ವುದರಲ್ಲಿ 
ಸಂಶಯವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಭೀಷ್ಮಾದಿಗಳೂ ವಿವೇಕ ಹೇಳುವ, ಕಡೆಗೆ 
ಪ್ರತಿಭಟಸುವ ಕೆಚ್ಚನ್ನು ತಾಳದೆ ಸುಮ್ಮನೆ ಕೂತರಲ್ಲ? ನಿಜವಾಗಿಯೂ 
ದೊಡ್ಡವರಾದ ಅವರು 'ಪ್ರತಿಭಟಿಸಬೇಕಾಗಿತ್ತು ಎಂದು ನಾವು ಹೇಳಬಹುದು. 
ಆದರೆ ಎಂತಹ ಶಿಷ್ಟ ಶಕ್ತಿಗಳೂ ಇಂಥ ದುಷ್ಟ ಶಕ್ತಿಗಳ ನಿಜೃಂಭಣೆಯಲ್ಲಿ ಸ್ತ ಬೃವಾಗಿ, 
ತನ್ನು ಚ ಆಶ ಶ್ಚರ್ಯವೇನಲ್ಲ. ಗಾಡ ಮಳೆ ಹೊಯ್ಯುತ್ತಿ ರುವಾಗ 
ಹೊನಲು ಉಕ್ಕೇರಿದಾಗ ಯಾವ ಯಂತ್ರ ವಿಜ್ಞಾ ಸ್ಲಾನಿಯೂ ಅಣೆಕಟ್ಟ ಸನ್ನು ನಿರ್ಮಿಸಲು 
ಹೊರಡುವುದಿಲ್ಲ. ಧರ್ಮರಾಯನಂಥ ನಿವೇಕಿಯೇ ಚಾಸಲ್ಯದಿಂದ ಜೂಜಿಗಿಳಿದು, 
ದ್ರೌಸದಿಯನ್ನೊ ಡ್ಡಿ ಸೋತಿರುವಾಗ, ಪಾಂಡವಕೈವರೂ ತಮ್ಮ ಸತಿಯ ಪರಾಭವ 
ವನ್ನು ಕಂಡೂ ಕಿಂಕರ್ತವ್ಯ ಮೂಢರಾಗಿರುವಾಗ, ಹಿರಿಯರಾದ ತಮ್ಮ ಯಾರ 
ಮಾತನ್ನೂ ಕೇಳದೆ ES ತಂದುಕೊಂಡವರಪರವಾಗಿ ಭೀಷ್ಮಾದಿಗಳು . 
ಈಗ ಧರ್ಮಾಧರ್ಮಗಳನ್ನು ನಿರ್ಣಯಿಸಿ ಹೇಳಲಿಲ್ಲವೆಂದು ನಾವು ಆಕ್ಟೇಪಿಸುವುದು 
ಯಾವ ನ್ಯಾಯ॥ ಇದರ ಮೇಲೆ ಭೀಷ್ಮಾದಿಗಳು ಕೌರವನ ಜೋಳದ ಪಾಳಿಗೆ 
ಕಟ್ಟುಬಿದ್ದವರು; ದುರ್ಯೋಧನನ ಪ್ರಜೆಗಳು. : ಹೀಗಾಗಿ ಭೀಷ್ಮಾದಿಗಳು ದ್ರೌಪದಿ 
ಗಾದ ಅವಮಾನವನ್ನು ತಡೆಯಲಾಗದಿದ್ದು ದು ಪೌರುಷಾಭಾವದಿಂದಲ್ಲ,: ವಿಧಿವಶ 
Wy ಆದರಿ ಅಂದಿನ ಹಿರಿಯರು ಮಾನವತ್ವದ ಗೌರವದ 
ದೃಷ್ಟಿಯಿಂದಲಾದರೂ ಹೊಡೆದಾಡಬೇಕಾಗಿತ್ತು ಎನ್ನುವುದು, ಇಷ್ಟು ದೂರ ನಿಂತು, 
ಅಂದಿನ ದೂರ ದ್ವಾಪರಯುಗದ ಪ್ರಸಂಗವನ್ನು, ಇಂದು ಸುನ ನಮ್ಮ 
ದೃಷ್ಟಿಯಲ್ಲಿರಬಹುದಾದ ದೋಷದ ಪರಿಣಾಮವೆನ್ನ ಬಹುದು. ಏಕೆಂದಕೆ ಅಂದಿನ 
ಮೌಲ್ಯಗಳ ದೃಷ್ಟಿಯಿಂದ ಅಂಥದೊಂದು ಸಂದಿಗ್ಭ ಪರಿಸ್ಥಿತಿಯಲ್ಲಿ ಭೀಷ್ಮಾದಿಗಳು 
ತಮಗೆ ತತ್ಕಾಲದಲ್ಲಿ ಸರಿ ಎಂದು ತೋರಿದಂತೆ ನಡೆದುಕೊಂಡರು; ' ದುರ್ಯೋಧ 
ನಾದಿಗಳು ತಮ್ಮ ದುರ್ವರ್ತನೆಯ ದುರಂತ ಫಲವನ್ನು ಅನುಭವಿಸಿ ಹೋದರು.' ಆ 
ಸಂದರ್ಭದಲ್ಲಿ ಕಂಡುಬರುವ ದೊಡ್ಡವರ ನಡವಳಿಕೆಯನ್ನು ಇಂದಿನ ಯುಗದ 
ಸಾಮಾಜಿಕ ಹಾಗೂ ಧಾರ್ಮಿಕ ಮೌಲ್ಯಗಳಿಂದ ಅಳೆದು : ತಪ್ಪು-ಸರಿ'ಗಳ 
ನಿರ್ಣಯವನ್ನು ಕೊಡುವ ಸಾಹಸ ಸಾಧುವಲ್ಲ, ಸಾಧ್ಯವೂ ಅಲ್ಲ. 
ಒಟ್ಟಿ ನಲ್ಲಿ ಇಡೀ ಪ ಪ್ರಸಂಗವನ್ನು ನಾವು ಕಾವ್ಯದ ದೃ ದಸಿ ಯಿಂದ ನೋಡಿದರೆ, 
ದ್ರೌಪದೀ ಹ ್ರಾಸಹೆರಣದ ಸಂದರ್ಭ ಸ ೈಜಿಸಿದ. ರ ಅದ್ಬುತ 
ವಾಗಿವೆ. ಆ ಟ್‌ ಪ್ರಚಂಡ ಶಕ ಗಳ ಸಂಘರ್ಷಣೆಯಂತೆ ತೋರುತ್ತದೆ. 
ಜೂಜಿನ ದಾಳಗಳ ಉರುಳಾಟರಲ್ಲಿ ಎಷ್ಟೊ ಂದು ಜನರ 'ಮಾನ-ಗೌರವಗಳೇ 


೨೬ ಪ್ರಬುದ್ಧ ಕರ್ಣಾಟಕ 
ಇ 


ಉರುಳಿಹೋದವು.! ದುಶ್ಯಾಸನನಿಂದ ಆದ ದ್ರೌಪದಿಯ ಕೇಶಾಸಕರ್ಷಣ; 
ದ್ರೌಪದಿಯ ದೀನಾರ್ತ ಪರಿಸ್ಥಿತಿ; ಸೋತು ತಲೆ ತಗ್ಗಿಸಿದ ಪಾಂಡವರ ತಳಮಳ ; 
ಭೀಮನ ಕೋಪಾಗ್ತಿಯ ಬಿರುಬು; ಭೀಷ್ಮಾದಿಗಳ ಧರ್ಮಸಂಕಟದ ಮಬ್ಬು; 
ವಿದುರ ವಿಕರ್ಣರ ಸಾತ್ವಿಕ ವಾಣಿಯ ಕ್ಷೀಣಕಾಂತಿ; ಕರ್ಣ ಶಕುನಿ ಕೌರವರ 
ಅಟ್ಟಹಾಸದ ಹೊಗೆ; ದ್ರೌಪದಿಯ ಚಾರಿತ್ರದಿಂದ ಆದ ಅಕ್ಷಯವಸ್ತ್ರದ 
ಪವಾಡದಿಂದ ಮೂಡಿದ ಅದ್ದುತದ ಮಿಂಚು; ಕಡೆಗೆ ಭೀಮಾರ್ಜುನರ ಪ್ರಚಂಡ 
ಪ್ರತಿಜ್ಞೆಯ ಮೊಳಗು ;ಎಷ್ಟೊಂದು ಭಾವ ತುಮುಲಗಳ, ಘಟನೆಗಳ ಪರಂಪರೆ 
ಯನ್ನು ಕವಿಪ್ರತಿಭೆ ಇಲ್ಲಿ ಚಿತ್ರಿಸಿದೆ! ಎಷ್ಟು ದೊಡ್ಡಪಟ; ಎಷ್ಟು ವಿವಿಧ ವರ್ಣದ 
ಚಿತ್ರಗಳು! ಇದೊಂದು ದಿವ್ಯಪ್ರತಿಭೆಯ ಶಕ್ತಿಪೂರ್ಣಸೃಷ್ಟಿ ಎನ್ನಲು ಸಭಾಪರ್ವದ 
ಈ ಒಂದು ಪ್ರಸಂಗ ಜ್ವಲಂತ ಸಾಕ್ಷಿಯಾಗಿದೆ. 

—ಜಿ. ಎಸ್‌. ಶಿವರುದ್ರಪ್ಪ 


ಗ್ರಂಥಯಣ 
1. The Mahdbharata— Edited by Sri V. 5. Sukthankar 
Sabhaparvam 01 8 ೩೧೮ 11 
Aranyaparvam Vol. 1 ೩೧6 11 
. Udyogaparvam Vol. I 
. Sukthankar Memorial Edition—P. K. Gode. Vol. 1. 


. Notes of a study of the Preliminary Chapters of The Mahabharata 
—K. Venkatachallam Iyer. 


. The Mystery of Mahabharata—N. V. Thadani, Vol. IV; Part 1. 
. Studies in Epics and Puranas of India— A. D. Pusalker. 

. 31850 Nataka Chakram— Edited by ೮. R. Devadhar. 

. Bharata Katha Manjari—Edited by Mahamahopadhyaya, 

Pandit Sivadatta and Kasinatha Panduranga Parab. 

8. Kiratdrjuneeya— Edited by Prof. S. V. Dixit, M.A. 

9. ಕಿರಾತಾರ್ಜುನೀಯ-- ಅನು; ಡಾ| ಕೆ. ಕೃಷ್ಣ ಮೂರ್ತಿ. 

10. ನೇಣೀಸಂಹಾರನಾಟಕಂ--ಅನು ; ಟ. ಜಯರಾಯಾಚಾರ್ಯ. ' 

11. ಶ್ರೀಮದಾಂಧ್ರಭಾರತಮು-- ಸಂ ; ವಾವಿಳ್ಹ ರಾಮಸ್ವಾಮಿಶಾಸ್ತ್ರಿ ಲು. 

12. ಶ್ರೀ ನಿಲ್ಲಿಪುತ್ತೂರ್‌ ಅನರ್ಗಳ್‌ ಭಾರತಂ 

—ಸಂ: ವಿ. ಎಂ. ಗೋಪಾಲಕೃಷ್ಣಮಾಚಾರ್ಯ. 

13. ಸಂಸ್ಕೃತ ನಾಟಕಗಳು-_ಶ್ರೀ ಎ. ಆರ್‌, ಕೃಷ್ಣಶಾಸ್ತ್ರೀ, 

14, ಹರಿದಾಸ ಕೀರ್ತನ ತರಂಗಿಣಿ--ಭಾಗ ೨. ಸಂ: ಸುಬೋಧ ಎಂ. ರಾಮರಾವ್‌. 

15. ಭಾರತ ತೀರ್ಥ--ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌. 

16. ಜಯಕರ್ನಾಟಕ. ಸಂಪುಟ ೧೨, ಸಂಚಿಕೆ ೨೦, ಡಿಸೆಂಬರ್‌ ೧೯೪೨. 

17. ಪಂಪಭಾರತ 


Ww ಟು 


ANU 





ಅಕ್ಷಯ ವಸ್ತ್ರ ೨೭ 


18. ಕುಮಾರವ್ಯಾಸಭಾರತ ಕುವೆಂಪು ಮತ್ತು ಮಾಸ್ತಿ ವೆಂಕಟೀಶ ಆಯ್ಯ ಗಾರ್‌. 
19. ಗದಾಯುದ್ಧ ೨_ಎಂ. ಎ. ರಾಮಾನುಜ ಐಯಂಗಾರ್‌. 
20. ಸಾಳ ಭಾರತ. (ಮೈಸೂರು ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಕೂ ಟ್‌ನಲ್ಲಿರುವ 
[K. 69] ಹಸ್ತಲಿಖಿತ ಪ್ರತಿ,) 
9]: ಕರ್ಣಪ್ಪಾರೈ ನ ನೇಮಿನಾಥಪುರಾಣಂ. 
22. ಜಿನಭಾರೆೌ -ಬ್ರಹ್ಮ ಣಾಂಕ. 


ಗಾಥಾಸಪ್ತಶತಿಯಿಂದ 


೧ 
ಧನ್ಯರಂಗನೆಯರು ಕನಸಿನೊಳಾದರು 
ಕಂಡಿನಿಯರನಪ್ಪುವವರು , 
ಅವನಿಲ್ಲದಿದ್ದಕೆ ನಿದ್ದೆಯೆ ಬರದೆನೆ 
ಕನಸಿನ ಮಾತು ಮತ್ತೇನೆ? 


೨ 
ವಿರಹೆವು ಗರಗಸದಂತವಳೆದೆಯನು 
ಸರಸರ ಕೊಯ್ಯುತಲಿಹುದು 
ಕಾಡಿಗೆಯೊಡವೆರೆದಾಕೆಯ ಕಂಗಳು 
ಅಳತೆಯ ದಾರದಂತಿಹುದು 


೩ 

ನಿನ್ನ ನಲ್ಲನು ಆತನಲ್ಲದೆ ಹೋದರೆ 
ಹೆಸರನು ಹೇಳಿದರುಂತೆ 

ಮೊಗವೇಕೆ ಹಿಗ್ಗುವುದೆಲೆ ಸಖಿ ತಾವರೆ 
ರವಿ ಕಿರಣಕೆ ಹಿಗ್ಗುವಂತೆ 


೪ 

ಅದರುವ ಎಡಗಣ್ಣೆ ನೀ ಸೂಚಿಪಂದದೆ 
ಬಂದರೆಸ್ಸ್ಟಿನಿಯನು ಭರದೆ 

ನಿನ್ನನೆ ತೆರೆದು ನಾ ನೋಡುವೆನವನನು 
ಸಲೆ ಮುಚ್ಚಿ ಬಲಗಣ್ಣನಿದನು 


—ಎಸ್‌. ಪಿ. ಪರಮೇಶ್ವರಭಟ್ಟ 








ದರ್ಪಣಾಲೋಕನ 


ಕನ್ನಡದಲ್ಲಿ ನಾಗವರ್ಮ ಮತ್ತು ಭಟ್ಟಾ ಕಳಂಕರೆಂಬ. ವೈಯಾಕರಣಿಗಳ 
ಮಧ್ಯೆ ಇರುವ ಕೇಶಿರಾಜನ ಕಾಲವು ಒಂದು ವಿಶಿಷ್ಟತೆಯಿಂದ ಕೂಡಿದೆ. ಅತಿಯಾದ 
ಸಂಸ್ಕೃತ ಪದಗಳನ್ನು ಹದಗೆಟ್ಟು ಬೆರೆಸಿದ ಕವಿಗಳು ಲೋಕದ ಅಪಹಾಸ್ಯಕ್ಕೆ 
ಕಾರಣರಾದ ಕಾಲವದು. " ಸೆಕ್ಕದಮಂ ಸೇಟ್ರೊಡೆ, ನೆರೆ ಸಕ್ಯದಮಂ ಪೇಟ ; 
ಶುದ್ಧ ಕನ್ನಡದೊಳ್‌ ತಂದಿಕ್ಬುವುದೇ ಸೆಕ್ಕದಮುಂ? ತಕ್ಕುದೆ ಬೆರಸಲೈ ಫೃತ 
ಮುಮಂ ತೈಲಮುಮಂ? > ಎಂದು ನಯಸೇನ ಕೆರಳಿ ಕೇಳಿದಕೆ-_" ಸೊಗಯಿಪ 
ಸಕ್ಕದಂ ಬೆರಸಿದಲ್ಲದೆ ಕನ್ನಡದಲ್ಲಿ ಕಬ್ಬಮಂ ಬಗೆಗೊಳೆ ಪೇಳಲಾರರ್‌'---ಎಂಬ 
ನಿರಾಶೆ ಆಂಡಯ್ಯನ ಕಾಲಕ್ಕೆ ಬಲಿತಿತ್ತು. " ಹೆಜ್‌ಗವಿಗಳ ಕಬ್ಬಂಗಳ ಹೊಅಗಳಿ 
ಯಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ--ಬಲ ತಾಅಗ ಬೀಲಾಗವೆತ್ತರ ತತ್ತಅ 
ವೆಕ್ಕಸಕ್ಕಮಸ್ತವ್ಯಸ್ತಂ '-ಎಂದು ಜರೆದ ಹೆರಿಹೆರಕನಿ ದಿಟ್ಟಿ ತನದಿಂದ-ನೋಡುವೊ 
ಡೊಂದಕ್ಕರಮದು ಮಾಡುವೊಡುಚ್ಚರಣೆಗರಿದು ಮೂಯುಂಂ ತೆಅನಂಕೂಡೆ ಕವಿತತಿ 
ವಿಜಾರಿಸಬೇಡದಟಂ ರಳ ಕುಳ ಕ್ಷಳಂಗಳಂ--ಎಂದು ಎಚ್ಚರಿಕೆ ಕೊಟ್ಟು ಮುಂದೆ 
ಸಾಗಿದನು. ಈ "ರಗಳೆಯ ಕವಿಯ' ತೀಕ್ಸ ವಾದ ನುಡಿಯು ಶುದ್ಧ ಶಾಸ್ತ್ರೀಯ 
ದೃಷ್ಟಿಯಿದ್ದು, ಭಾರಂಪರ್ಯದ ಮಮತೆ ಸ್ವಲ್ಪ ಇರುವ ಪಂಡಿತರನೇಕರಿಗೆ 
ನುಂಗಲಾರದ ತುತ್ತಾಗಿರಬೇಕು. ಹೀಗಿರಲು * ಲಕ್ಷಣಾಚಾರ್ಯರ್‌ ಪೇಟಕೆಂದು 
ಬೆಸಸೆ, ಬಗೆಗೆ ಬರ್ಸಂತು ಮನಂಬುಗೆ ಸೇಟ]್ತಿಂ > ಎಂದು ಕೇಶಿರಾಜ ವ್ಯಾಕರಣ 
ರಚನೆಗೆ ಮನಸ್ಸುಮಾಡಿದನು. ಆದರೆ ಭಾಷೆಯಲ್ಲಿ ಅನೇಕ ಪ್ರಭೇದಗಳು ಹೊಸತು 
ಹಳತರ ಮಿಶ್ರವಾಗಿ, "ಅದೋ, ಇದೋ, ' ಎಂದು ಸಂದೇಹವಾಗಿರುವಾಗ-- 
"ಇದು ಹೀಗೆ' ಎಂದು ಹೇಳುವವರಿಲ್ಲದ ಕಾಲದಲ್ಲಿ ಒಂದು ಶಾಸ್ತ್ರ ರಚಿಸುವುದು 
ಸಾಮಾನ್ಯವಲ್ಲ. ಅಂತಹ ಶಾಸ್ತ್ರ ಕಾರನಿಗೆ ತುಂಬ ಹೊಣೆಗಾರಿಕೆಯಿದೆ. " ಎಂಟಿರ್ಜಿ' 
ಯವನಿಗೂ ಅಳುಕು ಸಹಜವಾಗಿದೆ. ಅದಕ್ಕಾಗಿಯೇ, " ವಿದ್ವಾಂಸರ್‌ ಅವಧರಿಸಿ, 
ಮನಃ ಪ್ರೀತಿವೆರಸಿ ತಿರ್ದವುದು? ಎಂದು ಬಿನ್ನವಿಸಿ ಪೂರ್ವದ ಪ್ರಸಿದ್ಧರಾದ ಕವಿ 
ಗಳನ್ನು ತನ್ನೆ ದುರಿಗಿಟ್ಟು ಕೊಂಡು ಕೇಶಿರಾಜ ವ್ಯಾಕರಣ ರಚನೆಗೆ ಕೈ ಹಾಕುತ್ತಾನೆ. 

ತನ್ನ ವ್ಯಾಕರಣ "ಭಾಷೆಗೆ ಭೂಷಣ'ವೆಂದಾಗಲೀ, ಭಾಷೆಯ ನಡತೆಗೆ 
ಶಾಸನವೆಂದಾಗಲೀ ಹೆಸರಲ್ಲಾದರೂ ಈತ ಹೇಳಿಕೊಳ್ಳದೆ, ಕೇವಲ " ಶಬ್ದ-ಮಣಿ 
ದರ್ಷಣ'--ಎಂದು ಕರೆದುದು ಅನ್ವರ್ಥವಾಗಿದೆ. ಪೂರ್ವಕಾಲದ ಸಾಹಿತ್ಯಭಾಷೆ, 
ಆಗಿನ ಸ್ಥಿತ್ಯಂತರಭಾಷೆ, ಎಂಬುದೆಲ್ಲ ಹೇಗಿದೆ, ಅವನ ಕಾಲದ ಶಿಷ್ಟರ ಭಾಷೆಯ 
ಸ್ವರೂಪವೇನೆಂದು ಅವನ ಕೃತಿ ಬಿಂಬಿಸುತ್ತಲ್ಲದೆ, ಯಾವ ವಿಚಾರವನ್ನೇ ಆಗಲಿ, 
ದಂಡಧಾರಿಯಾಗಿ, ಹೀಗೇ ಆಗಬೇಕೆಂದು ಆಜ್ಞಾಸಿಸುವುದಿಲ್ಲ. ತೀರ ಅಗತ್ಯ 
ನೆಂದಾಗ ಒಂದೊಂದು ಸಣ್ಣನುಡಿಯ ಕಿಡಿಯನ್ನು ಸಿಡಿಸುತ್ತಾನೆ. "ಅಟ್ಟ 


೩೦ ಪ್ರಬುದ್ಧ ಕರ್ಣಾಟಕ 


ಯೆಂದು ಪ್ರೀತಿ; ಅದನ್ನು ಅರ್ತಿಯೆಂದು ಪೇಳಲಾಗದು' (೧೨ " ಪೇಟ್ಟುದ 
ಬದ್ಧಂ' ) ಎಂದು ಒಂದೆಡೆ ಹೇಳಿದಕ್ಕೆ " ಸತೃಣಾಭ್ಯವಹಾರಿಗಳ್‌' ಎಂದು ಒಮ್ಮೆ 
ಮಾತ್ರ ಸಿಡುಕುತ್ತಾನೆ. ಅದಕ್ಕಿಂತ ಹೆಚ್ಚಿಲ್ಲ. ಸಂದೇಹಕ್ಕೆಜೆಯಿದ್ದಲ್ಲಿ, "ಇದು 
ಸಂದೇಹ' ಎಂಬುದನ್ನು ಅಂಜದೆ ಹೇಳುತ್ತಾನೆ. ಇಂತಹ ಗುಣದಿಂದ ಇದು 
ವಿವರಣವ್ಯಾಕರಣ ಜಾತಿಗೆ (6650110016 grammar) ಬಹುಮಟ್ಟಿಗೆ, ನೂರಕ್ಕೆ 
ನೂರರಷ್ಟು ಸರಿಯೆಂದರೂ ತಪ್ಪಾಗದು. ಇದು ಹೆಸರಿಂದ ಮಾತ್ರವಲ್ಲ ಕೃತಿ 
ಯಲ್ಲಿಯೂ " ಶಾಸನ? (normative grammar, or prescriptive grammar) 
ಆಗಿಲ್ಲ. ಈ ರೀತಿಯಿಂದ ನೋಡಿದಾಗ ಕೇಶಿರಾಜ, ಒಳ್ಳೆಯ ವೈಜ್ಞಾನಿಕ ವೈಯಾ 
ಕರಣನೆಂದು ಅವನ ಮೇಲೆ ನಮಗಿರುವ ಗೌರವವು ಅಧಿಕವಾಗುತ್ತದೆ. ಆದರೆ 
ಶಾಸ್ತ್ರದೃಷ್ಟಿಯ ಸರಿಪೂರ್ಣತೆಗಾಗಿ, ಅಲ್ಲಲ್ಲಿ ಹಿರಿಯ ವಿದ್ವಾಂಸರು ಅವನನ್ನು ಒರೆಗೆ 
ಹಚ್ಚಿ ನೋಡಿದ್ದಾರೆ. ಹೀಗಿರುತ್ತಾ ಅ ಅ ಕುಳಗಳನ್ನು ಕೇಶರಾಜ ಹೇಳಿದ ಬಗೆಗೆ- 
" ಈ ಅಕ್ಷರಗಳನ್ನು ಬದುಕಿಸುವ ಪ್ರಯತ್ನವನ್ನು ಮಾಡಿದ ದರ್ಪಣಕಾರನೇ, ತನಗೆ 
ತಿಳಿಯದಂತೆ, ತಾನೇ ಇವುಗಳ ಸಮಾಧಿಯನ್ನು ರಚಿಸಿದನೆಂದು ಹೇಳಬಹುದು'* 
ಎಂದು ಹಿರಿಯರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ದೃಷ್ಟಿಯಿಂದ 
ನೋಡಿದಾಗ ಕೇಶಿರಾಜನ ದೃಸ್ಟಿ ಶಾಸಕನ ದೃಷ್ಟಿ ; ವಿಜ್ಞಾನಿಯದಲ್ಲವೆಂದು ತಿಳಿಯ 
ಬೇಕಾಗುತ್ತದೆ" ವ್ಯಾಕರಣದಲ್ಲಿ ಪ್ರಾಸವಿಚಾರದ ಅವಶ್ಯಕತೆಯಿಲ್ಲವೆನ್ಸ್ನಲು ಅಡ್ಡಿ 
ಯಿಲ್ಲ. ಅದರ ಸ್ಥಾನ "ಅಲಂಕಾರ' ಮತ್ತು ಛಂದಸ್ಸಿನಲ್ಲಿ. " ನರ್ಣಾವೃತ್ತಿಗೆ 
ಸಲ್ಪುವು; ಸಂದುಂ ಪ್ರಾಸಜಿಡೆಗೆ ಸಲ್ಲವು'--ಎಂಬ ಅವನ ಮಾತಿನಲ್ಲಿ ವಿಧಿಸುವ 
ನಿಯಮಿಸುವಿಕೆಯ ಅವಧಾರಣೆಯಿರುವಂತೆ ಕಂಡುಬರುವುದಿಲ್ಲ. ಇಲ್ಲಿ ಟ, ೪, 
ಅ-ರ ಗಳೊಳಗೆ ಹೊರ ಆವರಣದ (€ಸೇಗa]) ಕೆಲ ಹೋಲಿಕೆಯಿದೆ. ಅಜೀ 
ಅವುಗಳೊಳಗಿರುವ " ಶಬ್ದ ಸಾಮ್ಯ? (phonetic similarity), ಈ ಕಾರಣದಿಂದ 
ಅವುಗಳ ಪ್ರಯೋಗ ನರ್ಣಾವೃತ್ತಿಯಲ್ಲಿ ನಡೆಯುತ್ತಿತ್ತು--ಎಂದು ಹೇಳಿರುವನೆಂದು 
ತಿಳಿದುಕೊಂಡರೆ ಕೇಶಿರಾಜನು ರಚಿಸುವ " ಸಮಾಧಿಯ ' ಪ್ರಸ್ತಾಪಕ್ಕೆ ಎಡೆಯಿರ 
ದೆಂದು ತೋರುತ್ತದೆ. ಅಲ್ಲದೆ, ಒಂದೇ ಸ್ಥಾನದಲ್ಲಿ ಉತ್ಪನ್ನವಾಗುವ (ಕೇಶಿರಾಜನ 
ಪ್ರಕಾರ) ವರ್ಣಗಳಿವು, ಕೇವಲ " ಬೆಟ್ಟಿತ್ತಾಗಿ' ಉಚ್ಚರಿಸುವುದರಿಂದ ಮಾತ್ರ 
ಭೇದ ತೋರಿಸುವವುಗಳು. ಸ್ಥಾನಮಾತ್ರದಿಂದಲ್ಲದೆ, " ಘೋಷಗುಣ'ದಿಂದಲೂ 
(86507806 quality) ಇವು ಸಮಾನಗುಣವುಳ್ಳವುಗಳಾಗುತ್ತವೆ. ಇದನ್ನು 
ಪ್ರತ್ಯಕ್ಷವೋ ಪರೋಕ್ಷವೋ ಆಗಿ ಮನಗಂಡ, "ಅಲಂಕಾರಸ್ರಿಯ' ಕವಿಗಳು 
ವರ್ಣಾವೃತ್ತಿಯಲ್ಲಿ ಉಪಯೋಗಿಸುತ್ತಿದ್ದುದನ್ನು ಮಾತ್ರ ಹೇಳಿರುವಂತೆ ಕಾಣುತ್ತದೆ. 
ಈ ಪ್ರಯೋಗಕ್ಕೆ ಕೇಶಿರಾಜ ಸಮ್ಮತಿ ಕೊಟ್ಟಿರುವನೇ ಇಲ್ಲವೇ, ಇದು ಸರಿಯೇ 


¥ ಶ್ರೀ ಮ ಪ್ರ| ಪೂಜಾರ್‌--ಕೆಲವು ಕನ್ನಡ ವ್ಯಾಕರಣ ವಿಚಾರಗಳು (ಪು. ೭೮) 


ದರ್ಪಣಾಲೋಕನ ೩೧ 


ತಪ್ಪೇ, ಎಂಬುದು ವ್ಯಾಕರಣಕ್ಕೆ ಹೊರಗಿನದಾಗುತ್ತದೆ. ಆ ದೃಷ್ಟಿಯಿಂದ ನೋಡಿ 
ದರೂ, ಬೆಳೆಯುತ್ತಿರುವ ಭಾಷೆಯಲ್ಲಿ ತಡೆ, ತೊಡರುಗಳನ್ನು ಹಾಕಿ ನಿಲ್ಲಿಸಲು 
ಯಾರಿಂದಲೂ ಸಾಧ್ಯವಿಲ್ಲ. ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೂ, 
ಕರಣದ ಉದ್ದೇಶ-ಆಯಾ ಕಾಲದ ಭಾಷೆಯನ್ನು ತಿಳಿದುಕೊಳ್ಳುವುದಕ್ಕೊಂದು. 
| ಕೈಗನ್ನಡಿಯೆಂದು ತಿಳಿಯಬೇಕೇ ಹೊರತು, ಸಾರ್ವಕಾಲಿಕವಾದ " ಪೀನಲ್‌ 
ಕೋಡ್‌ ' ("Penal Code’): ಅದು ಆಗದೆಂಬುದು ನಿಶ್ಚಯ. " ವ್ಯಾಕರಣದಿಂದೆ 
ಪದಮ್‌ ; ಪದದಿನರ್ಥಮ್‌ '--ಎಂದು ಕೇಶಿರಾಜನೇ ವ್ಯಾಕರಣದ ಉಪಯೋಗ 
ವನ್ನು ಘೋಷಿಸಿದ್ದಾನೆ. 
ಟಕಾರ ಮತ್ತು ರೇಫ ಸಂಯುಕ್ತ ಪ್ರಾಸಕ್ಕೆ ಕೇಶಿರಾಜ ಪೂರ್ವ ಕವಿಗಳ 
ಉದಾಹರಣೆಗಳನ್ನಿತ್ತಿದ್ದಾನೆ : 


(೧) “ ಬಟ್ಟುದು ಬಳ್ಳವಾಡಿ...-ನಂ 
ಬಿರ್ದುದಾರುಹುತಂ.... 
(೨) “ ಚುರ್ಚಿದವೋಲ್‌...-ಕಿ 


ವರ್ಕಳ್ಲೊ ಡೆಯರ........ 
ಸೀ ಬೃರಿಸಿದ ee » 


ಇದು ಚಾರಿತ್ರಿಕಾಂಶವನ್ನು ಒಳಗೊಂಡಿದೆ. ಕೇಶಿರಾಜ, ಪ್ರಾಸಗಳನ್ನು ಹೇಳದೆ 
ಈ ಅಕ್ಷರಗಳ ಪರಸ್ಪರ ಸಾಮ್ಯ--ವಿರೋಧಗಳನ್ನು ಸ್ಪಷ್ಟಪಡಿಸಲು ಹೊರಟಓದ್ದಕೆ 
ಅವನಿಗೆ ಈ ಅಪವಾದ ಬರಲೆಡೆಯಿದ್ದಿಲ್ಲ. ಆದಕ್ರಿ " ಅಟನಾಗದನುಚ್ಚರಿಸಲ್ಫಾಗ ೆ 
ಎಂಬುದನ್ನು ಗಮನಿಸಬೇಕು.  "ಇರ್ದ ತೆರದಿನಂತದು ಶುದ್ಧಂ '--ಎಂದು 
ಎಚ್ಚರಿಸಿದುದನ್ನೂ ಕಣ್ಣಿಟ್ಟು ನೋಡಬೇಕು. ಈ " ವರ್ಣ ಸಂಕರಕೆ' ಬಹಳ 
ಹಿಂದಿನಿಂದಲೇ ನಡೆಯುತ್ತ ಬಂದಿಜಿಎನ್ನು ವುದು, ಶಾಸನಗಳ ಚಾರಿತ್ರಿಕ, ಅಥವಾ 
ಸಾಮಯಿಕ ವ್ಯಾಕರಣದಿಂದ ತಿಳಿದುಬರುತ್ತದೆ... ಈ ಪ್ರಭಾವವು ಕೇಶಿರಾಜನ 
ಕಾಲಕ್ಳು ಸಹ ಇದ್ದು, ಸ್ವಲ್ಪ ಸಂಪ್ರದಾಯ ಬದ್ಧ ಹಿರಿ--ಕಿರಿ " ಲಕ್ಷಣಾ 
ಚಾರ್ಯರ್‌ '--ರೇಫ ಸಂಯುಕ್ತವನ್ನು ಅಟನಾಗಿ ಉಚ್ಛರಿಸುತ್ತಿದ್ದುದನ್ನು 
ಕೇಶಿರಾಜ ಕೇಳಿದ್ದನಾದುದರಿಂದ- ಈ ಮಾತನ್ನು ಹೇಳಿದ್ದಾನೆ. ಇದರಿಂದ, 





* A grammar of the oldest Kanarese Inscriptions, 
A. N. Narasimhaia, (Page 90). 
eltu > ertu > ettu 
galde > garde > gadde. 060. 


ಪಿತ ಪ್ರಬುದ್ಧ ಕರ್ಣಾಟಕ 


" ಹೊನ್ನನ, ಹಂಪನ... ' ಮೊದಲಾದವರ ಗ್ರಂಥಗಳಲ್ಲದೆ, ಆ ಕಾಲದಲ್ಲಿ, ಜನರ 
ಬಾಯಲ್ಲಾ ಡುತ್ತಿ ದ್ದ ಕನ್ನಡವನ್ನು (Spoken Kannada) ಕೂಡ ಗಮನಿಸಿ 
ಕೊಂಡಿದ್ದಾನೆ-ಎಂದು ನೋಡಿದಾಗ, ಅವನ ವ್ಯಾಕರಣದ ರಚನೆಯ ಸಾಮಗ್ರಿ 
ಬಹಳ ವಿಶಾಲವಾಗಿತ್ತೆಂದು ಸುಸ್ಪಷ್ಟವಾಗಿ ತಿಳಿಯುತ್ತದೆ. ಕಾವ್ಯದ ಕೋಟಿಯ 
ಕಿಂಡಿಯೊಳಗಿಂದ ಇಣಿಕಿ, ವ್ಯಾವಹಾರಿಕ ಬಯಲಿನ ಕಡೆ ನಿಟ್ಟಿಸಿದ್ದನೆಂಬುದು 
ನಿಸ್ಸಂದೇಹ. " ಚುರ್ಚಿದ--ಕಿಮುಲ್ಚದ' ಎಂಬ ಪದಗಳಲ್ಲಿ " ಚುರ್ಚಿದ' 
ಎಂಬುದನ್ನು " ಚುಲ್ಟಿದ' ಎಂದು ಮಾಡಲು ಪೂರ್ವದಲ್ಲಿ ಆ ತರಹ ಪ್ರಯೋಗ 
ವಾಗಲಿ ಅದರಿಂದ ನಿಷ್ಪನ್ನವಾಯ್ತೆಂದು ಸಾಧಿಸಲಾಗಲೀ  ಎಡೆಯಿಲ್ಲದುದ 
ರಿಂದಲೇ " ಅಟನಾಗದನುಚ್ಚರಿಸಲ್ಯಾಗ'--ಎಂದು ಅವನು ಹೇಳಬೇಕಾಯ್ತು. 
" ಅಟಿ ' ಎಂಬುದು " ಅರ್ತಿ 'ಯಾದಾಗ ಕೂಡ ಅವನು ಅದರ ಬದಲುವಿಕೆಗೆ 
ಒಪ್ಪಿಗೆ ಕೊಡದೆ ಇದ್ದುದು ಈ ಕಾರಣದಿಂದಲೇ. " ಅರ್ತಿ? ಎಂಬ ಪದವು ಒಂದು 
ಮರವನ್ನು ಸೂಚಿಸುತ್ತದೆ. ಒಂದು ಪದವು " ಶಬ್ದ 'ದಲ್ಲಿ (Phonetically) ಒಂದೇ 
ಆಗಿದ್ದು, ಎರಡು ಅಥವಾ ಹೆಚ್ಚು ಅರ್ಥವನ್ನು ಕೊಡುವುದು ಹೊಸತೇನಲ್ಲ 
ವಾದರೂ, ಅದರಿಂದ ಸಂದೇಹಾಸ್ಸದ ಗಲಭೆಗಳು ಸಾಕಷ್ಟಾಗಿವೆಯೆಂದು ಮನ 
ಗಂಡಕ್ತಿ ಕೇಶಿರಾಜ ಹೇಳಿದ ಮಾತನ್ನು ಮನಗಾಣಬಹುದು. ಈ " ಶುದ್ಧಗೆ 
ಗಳು ಒಂದರೊಡನೊಂದು ವಿಲೀನವಾಗುವ ಕ್ರಿಯೆಯಿಂದ (Phonemic merger) 
ಅನೇಕ ಪದಗಳು ನಮ್ಮ ಭಾಷೆಯಿಂದ ಕಣ್ಮರೆಯಾಗಿವೆ. ಒಂದು ವೇಳೆ, ವರ್ಣಾ 
ವೃತ್ತಿಯ ಮತ್ತು ಪ್ರಾಸದ ಮಾತೆತ್ತಿದುದು ಕೇಶಿರಾಜನಲ್ಲಿ ಹುದುಗಿರುವ ಕವಿಯ 
ಗುಣವಲ್ಲದೆ, ವ್ಯಾಕರಣ ಶಾಸ್ತ್ರ ದೃಷ್ಟಿಯಿಂದ, ಅನಗತ್ಯವೆಂದು ತಳ್ಳಿದರೂ ತಳ್ಳ 
ಬಹುದು, ಆದರೆ, ಪ್ರಾಸಾದಿಗಳ ವಿಚಾರಕ್ಕಿಂತ, ಅವುಗಳಲ್ಲಿರುವ " ಶಬ್ದಸಾಮ್ಯ ್ರ 
ವನ್ನು (7800600 similarity) ಗಣಿಸಿದಾಗ, ಬರಿದೆ ಅವುಗಳನ್ನು ತಳ್ಳಿ ಬಿಡಲು 
ಸಾಧ್ಯವಿಲ್ಲ. ; | 

ಅವನಿಂದ ಮೊದಲಿನ ನಾಗವರ್ಮ, ಮತ್ತಿನ ಭಟ್ಟಾಕಳಂಕರು ಹೇಳಿದುದ 
ಕ್ಕಿಂತ ಭಿನ್ನರೀತಿಯ" ಶಬ್ದನಿಚಾರ'ವನ್ನು @Phonology) ಕೇಶಿರಾಜ ಹೇಳಿದ್ದಾನೆ 
ಎಂಬುದನ್ನು ಗಮನಿಸಬೇಕು. ಅವರಿಬ್ಬರೂ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ 
ಬರೆದವರು. ನಾಗವರ್ಮನ ಕನ್ನಡದ ಕ ಶಬ್ದ ಸ್ಮೃತಿ > ಯೆಂಬ ಕೃತಿ ತೀರ ಸಂಕ್ಷಿಪ್ತ 
ವಾಗಿದೆ. ಇಲ್ಲಿಯೂ, ಕನ್ನಡತನದ ಕೆಚ್ಚು ಮೆರೆಯುತ್ತಿದ್ದ ಕಾಲದಲ್ಲಿದ್ದ ಕೇಶಿ 
ರಾಜನಿಗೆ ಈ “ ಅಭಿಮಾನ ' ವನ್ನು ಬಿಡಲಾಗದೆ, ಕನ್ನಡದ ದೃಷ್ಟಿಯಿಂದಲೇ, 
" ಶಬ್ದನಿಚಾರ' ಬರೆದುದು ಶ್ಲಾಘನೀಯವೇ ಸರಿ. 

ಕೇಶಿರಾಜ ಕೊಟ್ಟ ಸಂಸ್ಕೃತ ಮತ್ತು ಕನ್ನಡಕ್ಕೆ ಸಾಮಾನ್ಯವಾಗಿರುವ 
ವರ್ಣಗಳನ್ನು ಈ ಕೆಳಗಿನಂತೆ ಕೊಡಬಹುದು: 








ದರ್ಪಣಾಲೋಕನ ೩೩ 


ಸ್ವರಗಳು (Wowels):— 


ಆದಿ (Front) ಮಧ್ಯ (Central) ಅಂತ (Back) 
ಉನ್ನತ (High) ಇ ಈ ಉ ಊ 
ಮಧ್ಯ (Mid.) ಎಏ ಒ ಹಿ 
” ನಿಮ್ಮ್ಮ (Low) ಅಆ RE 
ಇ ಇ 
ಐ ಔ 


ವ್ಯಂಜನಗಳು (೮0೦75008005) :-- 


ಅನಾದಿತ (10101685) ಸಫ ತಥ ಬಠ ಚಛ ಕಖ 
ಸ್ಪರ್ಶ ವರ್ಣಕಗಳು. 
(Stop Cons.) ನಾದಿತ (Voiced) ಬಭ ದಧ ಡಢ ಜರು ಗಘ 


ನಾಸಿಕಗಳು (718815) “ಉಮ ನ ಣ ೪ ಜ 


ಸ್ಪರ್ಶರಹಿತ ಘೋಷಕಗಳು 
(81101081055 ವ ಯ 

೦8008715) 
ಆಕೆಂಪಿತಗಳು 
(Trillsy ಚ 
ಪಾರ್ಶ್ವಗಾಮಿಗಳು ಲ ಳ ಟು 
(Laterals) (೪) 
ಅನಾದಿತ ಘರ್ಷಕಗಳು 


(1101001685 Fricatives) 


ರಲಿ 


ಬ ಸಷ ಶಸ್ತ್ರ : ಹಃ 


ಇಷ್ಟಾದ ಮೇಲೆ ಕನ್ನಡದ ದೃಷ್ಟಿಯಿಂದಲೇ ಶುದ್ಧಗೆಗಳನ್ನು ವಿಭಾಗಿಸುತ್ತಾನೆ. 
"ಶ್ರಷ್ಠ ಖು, ಖೂ ಇ, ಇ Xp ೨೧) ವಿಸರ್ಗ ಮತ್ತು ಕ್ಷಳಗಳನ್ನು ಕಳೆದು ಐದು 
ದೇಶೀಯ ಅಕ್ಷರಗಳನ್ನು ಸೇರಿಸಿದ್ದಾನೆ. ಆದರೆ, ಕನ್ನಡಕ್ಕೆ ಸಹಜವಲ್ಲದ ಮಹಾ 
ಪ್ರಾಣಗಳನ್ನು "ಒಳವು ಮಹಾಪ್ರಾಣಂಗಳ್‌, ನಿಜದಿಂ ಕನ್ನಡದೊಳ್‌ ' ಎಂದು 
ಹೇಳಿ ಉಳಿಸಿಕೊಂಡುದರಿಂದ ಮೊತ್ತಮೊದಲಿಗೆ ಕನ್ನಡಕ್ಕೆ ಕನ್ನಡದ್ದೇ ಆದ 
| ಶಬ್ದವಿಚಾರ' ವನ್ನು (Phonology) ಹೇಳಲು ಯತ್ನಿಸಿದನೆಂದು ಅವನ ಮೇಲೆ 
ಒತ್ತರಿಸಿ ಬರುವ ಗೌರವಕ್ಕೆ ತಡೆ ಹಿಡಿಯುವಂತೆ ಮಾಡುತ್ತದೆ. ಸಂಖ್ಯಾನುಕರಣ 
ಶಬ್ದಗಳು ಕೇವಲ ಅಲ್ಪ, ಅನಗತ್ಯ ; ಇದನ್ನು ಎಣಿಸದೆ ಮಾಡಿದ ಕೇಶಿರಾಜನ 
ತೀರ್ಮಾನ ಅಕ್ಷಮ್ಯವಾಗಿದೆ. ಆದರೆ, ಆಧುನಿಕರಾದ ನಮ್ಮ ಮಾತಿನಲ್ಲಿ--ಅಂಧ, 
ಇಂಥ, ಎಂಥ, (* ಎಂಥಾ ಚೆಲುವನಮ್ಮಯ್ಯಾ..--ರಾಮ....?) ಎಂಬ ಮಹಾ 
ಪ್ರಾಣಗಳು ಪ್ರಯೋಗವಾಗುತ್ತಿವೆ; "ಷ'ಕಾರದ ಪ್ರಯೋಗ, "ಅಷ್ಟು', "ಇಷ್ಟು? 
ಎಂಬ ದೇಶೀಯ ಪದಗಳಲ್ಲಿ ಬರುತ್ತವೆ. ಕೇಶಿರಾಜನಂತೆ ಈಗಿನ ಕನ್ನಡಕ್ಕೆ 

3 K 


ಬ (ಟಾ ಸು ಯಾ ಹಂಗು ಇಂ 0 


೩೪ ಪ್ರಬುದ್ಧ, ಕರ್ಣಾಟಕ 


ವ್ಯಾಕರಣ ಬರೆಯುವವನು ಏನು ಮಾಡಬೇಕು? ಎಂಬ ಪ್ರಶ್ನೆಯನ್ನು ಕೇಳಿ 
ಕೊಂಡರೆ, ಕೇಶಿರಾಜನು ತೊಡಕಿಗೆ ಸಿಕ್ಕಿದುದು ಅರ್ಥವಾಗುತ್ತದೆ. ನಾಗವರ್ಮ 
ನಿರ್ದಿಷ್ಟ ಸಂಖೆ ಸಯನ್ನು ಹೇಳದ್ದರಿಂದ ಅವನಿಗೆ ಈ ಉರುಳು ಬೀಳಲಿಲ್ಲ. ಮುಂದಿನ 
ಭಟ್ಟಾಕಳಂಕನು ಮೊದಲೇ ತುಂಬಿರುವ ವರ್ಣಮಾಲೆಯನ್ನು ಮತ್ತಷ್ಟು ನಿಬಿಡ 
ಗೊಳಿಸುತ್ತಾೆ. ಕನ್ನಡಕ್ಕೆ ಮಾತ್ರವೆಂದು ಕೇಶಿರಾಜ ಕೊಟ್ಟ ಶುದ ಗಳನ್ನು 
ಈ ರೀತಿ ಪ್ರತಿನಿಧಿಸಬಹುದು. 


ಸ್ವರಗಳು (Wowels):— 


ಇ ಈ ಉ ಊ 
ಎಏಐ ಒಹಿ ಔ 
ಆಆ ಸ್ವರಗಳು-೧೨ 
ವ್ಯಂಜನಗಳು (Consonants): — 
ಪತಟಚಕ 
ಬದಡಜಗ A 
ಫಥಕಠಳಛಖ 
ಭಧಢರುಫಘ 
“೦೫ ಮನಣಳುಜ ವರ್ಗ-೨೫.,-೧೨೬ 
5. ಗ ಯ 
ರಲಿ ಅವರ್ಗ ೯ 
ಲ ಳಟಿ ಮಾಸಾ 
ಸ ಹ ಒಟ್ಟು ೨ ೪೭ 


ಟಿ 


ಮಹಾಪ್ರಾಣಾಕ್ಷರಗಳನ್ನು ಉಳಿಸಿಕೊಂಡ ಕೇಶಿರಾಜ ಹೆಚ್ಚು ಬಳಕೆಯಲ್ಲಿದ 
"ಶೆ ಮತ್ತು "ಷ'ಗಳನ್ನು ಉಳಿಸಿಕೊಳ್ಳ ಬಹುದಾಗಿತ್ತು. ಆದಕ್ಕೆ ಮಧ್ಯಕಾಲೀನ 
ಕನ್ನಡ ಗ್ರಂಥಗಳಿಲ್ಲಿ ಬಹುಮಟ್ಟಿಗೆ ತದ್ಭವ ಪದಗಳೇ ಹೆಚ್ಚು ಬರುತ್ತಿದ್ದುದರಿಂದ್ದ 
ಈ "ಶ' ಮತ್ತು "ಷ'ಕಾರಗಳ ಬಳಕೆ ಕಡಿಮೆಯಾಗಿತ್ತು ಎಂಬುದರಿಂದ ಕನ್ನಡದ 
ಶುದ್ಧಗೆಯ ಪಟ್ಟ ಯಿಂದ (Phonemic chart) ಇವುಗಳನ್ನು ತೆಗೆದು ಹಾಕಿರಬೇಕು. 


ಶಿಥಿಲ ದ್ವಿತ್ವಗಳು ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳು 


ಕೇಶಿರಾಜನ ವ್ಯಾಕರಣದಲ್ಲಿ ೫೨, ೫೩ ಮತ್ತು ೫೪ನೇ ಸೂತ್ರಗಳಲ್ಲಿ ಶಿಥಿಲ 
ದ್ವಿತ್ವವನ್ನು ಕುರಿತು ಹಳದಿ. ಅಟ್ರ ಕುಳ SS ಪದಗಳು 
ಪೂರ್ವಾಕ್ಷರವು ಶ್ರೆಸ್ವವಾಗಿರುವಾಗ, ಮುಂದೆ, ಗ್ರ ದ, ವ, ಜಕಾರಗಳಿರುವಾಗ 
ಆಗುವ ಸಂಯೋಗವನ್ನು ಶಿಥಿಲನೆಂದು ಕರೆಯಲಾಗಿದೆ. ಇದರೆ ಪರಿಮಾಣ 
(duration) ಏಕಮಾತ್ರೆಯೆಂದು ಹೇಳಲಾಗಿದೆ... ಪೂರ್ವ ಕವಿಗಳ ಕೃತಿಗಳಲ್ಲೆಲ್ಲ 
ಈ ಶಿಥಿಲದ್ವಿತ್ವ ತ್ತ ಕಂಡುಬರುತ್ತದೆ. ಅಟ ಕುಳ ಕೇಫಾಂತಗಳಲ್ಲಡೆ "ಲಾಂತ ಪದ? 


ದರ್ಪಣಾಲೋಕನ ೩೫ 


ಗಳಲ್ಲಿಯೂ ಮೇಲಿನ ಪ್ರಸರಣದಲ್ಲಿ (6160100000) "ಶಿಥಿಲತೆ' ಇರುವುದು ರನ್ನ 
`ಕನಿಯ * ಗದಾಯುದ್ಧ? ಕಾವ್ಯದಲ್ಲಿದೆ. ಇವಲ್ಲದೆ ಸ್ವಾಭಾವಿಕವಾಗಿ " ಶಿಥಿಲತೆ' 
ಯಿರುವ ಕೆಲವು ಪದಗಳನ್ನು ಕೊಟ್ಟಿದೆ. ಉದಾ :--ಬರ್ದಿಲ, ಗರ್ದುಗು, ಎರ್ದೆ, 
ಅದಿರ್ಮುತ್ತೆ ಮುಂತಾದುವು. ಇನ್ನು ಸಂಧಿಯಾಗುವೆಡೆಗಳಲ್ಲಿ ಶ್ರುತಿಕಟುತೆಯನ್ನು 
ಕುರಿತು ಹೇಳುತ್ತಾ " ಸರೇಫಮಿದಿರಾಗೆ, ಶಿಥಿಲಮೆಂದನುಕರಿಪರ್‌' ಎಂದು ಹೇಳ 
ಲಾಗಿದೆ !!...-ಹಳೆಯ ಶಿಲಾಲಿಸಿಗಳಿಲ್ಲಿ " ಶಾಸನಕಾರನು' ವಿಧಿಸಿದಂತೊ ವ್ಯಂಜನ 
ದ್ವಿರ್ಭಾವವೇ ಕಂಡುಬರುತ್ತದೆಯಂತೆ; ಇದು' ಸಂಸ್ಕೃತಾನುಸರಣವಿರಬಹುದು ?* 
ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 

ನಮ್ಮ ಈಗಿನ ಉಚ್ಚಾರಣೆಯನ್ನು ಗಮನಿಸಿದರೆ ಆದಿಸ್ಥಾನದ (initial 
position) ಸ್ಪರ್ಶವರ್ಣಗಳು (stop ೦೦೫5೦0೩8) ಕಠಿಣವಾಗಿಯೂ, ಸ್ವರಗಳ 
ಮಧ್ಯೆ, ಸ್ವಲ್ಪ ಹಗುರವಾಗಿಯೂ, ಇರುತ್ತವೆ. ಪ್ರಯೋಗಾರ್ಥವಾಗಿ ಈ ಕೆಳಗಿನ 
ಪದಗಳನ್ನು ಸಹಜವಾಗಿ ಉಚ್ಚರಿಸಿದರೆ, ಇದು ಮಂದಟ್ಟಾಗುತ್ತದೆ. 


ಉದಾ: 
ಪರ ತನು ಟಿವ ಚಲ ಕಲ 
ಅಪರ ಆತನು ವಟ ಆಚಲ ಸಕಲ 
ಬಲಿ ದಯೆ ಡಗೆ ಜಲ ಗುರು 


ಅಬಲ ಸದಯ ಅಡಗು ಸುಜಲ ಉಗುರು 


ಆದಿಸ್ಥಾನದಲ್ಲಿ, ಆಯಾ ವರ್ಣಗಳ ಸ್ಫೋಟನಕ್ಕೆ (explosion) ಮಧ್ಯಸ್ಥಾನದಲ್ಲಿ 
ಯವುಗಳಿಗಿಂತ ಹೆಚ್ಚುಕಾಲ ಬೇಕಾಗುತ್ತಜೆ. ಆದರೆ ದೀರ್ಫ್ಥಸ್ವರಗಳ ನಂತರ 
ಬರುವ ಸ್ಪರ್ಶವರ್ಣಗಳು, ಆದಿಸ್ಥಾನದಲ್ಲಿಯವುಗಳಷ್ಟೇ, (initial stops) ಅಥವಾ 
ಅತಿ ಸಮಾಪವಾದ ಕಾಲಪ್ರಮಾಣದಲ್ಲಿ ಸ್ಫೋಟಿನ(p!ಂsion)ವಾಗುತ್ತ ವೆ. 
ಉದಾ: "ಆಗ, ಈಗ, ಹಾಗೆ, ಹೇಗೈ "ಹಾಕು, ಸಾಕು, ಬೇಕು? ಎಂಬಂತ 
ಹೆವುಗಳನ್ನು ಗಮನಿಸಬೇಕು. ತಮಿಳು ಭಾಷೆಯಲ್ಲಿ ಇಷ್ಟು ಮಾತ್ರವಲ್ಲದೆ, ದೀರ್ಫ 
ಸ್ವರಗಳ ನಂತರ ದ್ವಿತ್ವಗಳು ಕೂಡ ಬರುತ್ತವೆ. ಮಲೆಯಾಳದಲ್ಲಿಯೂ ಹೀಗೆಯೇ 
ಇದೆ. ಉದಾ :--ಪಾಕ್ಕ್‌; ತೋಟ್ಟಂ; ಅಪ್ಪಂ; ಇತ್ಯಾದಿ----ಸ್ವರಗಳ ಮಧ್ಯೆ ಬರುವ 
ಪ್ರಸ್ವಸ್ಪರ್ಶ ವರ್ಣಗಳು, ಆದಿಯಲ್ಲಿ ಅನಾದಿತ (1೦1061685) ವಾದವುಗಳು, ಅರ್ಥ, 
ಅಥವಾ, ಅಲ್ಪ ಸ್ಪರ್ಶಕಗಳಾಗಿಯೂ (11100168) ಅನುನಾಸಿಕಗಳ ನಂತರ 
ಪೂರ್ಣಸ್ಫರ್ಶಕ ನಾದಿತಗಳಾಗಿ (701006 58009) ಸ್ಫುರಿಸುತ್ತವೆ. ಕನ್ನಡದಲ್ಲಿಯೂ, 
ತೆಲುಗಿನಲ್ಲಿಯೂ, ದೀರ್ಫ್ಥಸ್ವರಗಳನಂತರ ದ್ವಿತ್ವ ಬರುವುದೇ ಇಲ್ಲ. ಹ್ರಸ್ವ ಸ್ವರದ 
ಮಧ್ಯದ ವರ್ಣಗಳ ಸ್ಫೋಟನೆ ಶೀಘ್ರಗತಿಯದಾಗಿರುವುದು. ತಮಿಳಿನ ಉಚ್ಚಾರಣೆ 


* ಕೆಲವು ಕನ್ನಡ ವ್ಯಾಕರಣ ವಿಚಾರಗಳು, ಪುಟ ೧೬-೧೭. 





೩೬ ಪ್ರಬುದ್ಧ ಕರ್ಣಾಟಕ 


ಯನ್ನೂ ಇವನ್ನೂ ಹೋಲಿಸಿ ನೋಡಿದಾಗ ನಮಗೆ ಪರಸ್ಪರ ಸೂಕ್ಷ್ಮ ಸಂಬಂಧದ 
ಅರಿವಾಗುತ್ತದೆ. A 
ಪ್ರಾಚೀನ ದ್ರಾನಿಡದಲ್ಲಿದ್ದ (Proto— Dravidian) ಅನಾದಿತ ವರ್ಣಗಳು 
(Voiceless Consonants) ಕ್ರಮೇಣ ನಾದಿತವಾಗುತ್ತ (Voiced Consonants) 
ಬಂದುವೆಂದು ತಿಳಿಯುತ್ತದೆ.* ಈ ರೀತಿಯ ಪರಿವರ್ತನೆಗೆ ಕಾರಣ, ಉಚ್ಚಾರಣಾ 
ಸೌಲಭ್ಯದ, ಕುರಿತು ಜನರು ಹೆಚ್ಚು ಗಮನಕೊಟ್ಟುಜಿಂದೇ ತೋರುತ್ತದೆ. ಇಂತಹ 
ಸೌಲಭ್ಯಾಕಾಂಕ್ಷೆ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚಿಗಾಗುತ್ತ ಬಂದುದರಿಂದಲೇ ಆಶ ಳ 
ಜಾ ರ; ಪಾ ಹ ಮುಂತಾದ ಬದಲಾವಣೆಗಳು ಆಗುತ್ತ ಬಂದಿವೆ. ಕಾಲ 
ಕಾಲಕ್ಕೆ ಸರಿಯಾಗಿ ಅವುಗಳಿಗೆ ಗ್ರಾಂಥಿಕ ಮನ್ನಣೆಯೂ ದೊರೆತಿದೆ. ಕೇಶಿರಾಜನೇ, 
"ಪ-'ವು "ಹ-' ವಾಗುತ್ತ ಕೆಲವೆಡೆಗಳಲ್ಲಿ ತೋರುವುದು---"ಇದು ದೇಶಿಯೊಳ್‌ 
ಜೆಲ್ವು' ಎಂದು ಮೆಚ್ಚಿಗೆ ಸೂಚಿಸಿದ್ದಾನೆ. (ಇಂತಹ ಕಡೆ ತಮಿಳು ಕನ್ನಡಕ್ಕಿಂತ 
ಹೆಚ್ಚು ಸಂಪ್ರದಾಯ ಶರಣತೆಯನ್ನು ಗ್ರಾಂಥಿಕ ಭಾಷೆಯಲ್ಲಿ ತೋರುತ್ತದೆ.) 

ಈ ಹಿಂದೆ ಹೇಳಿದಂತೆ ಶಾಸನಗಳಲ್ಲಿ ವ್ಯಂಜನ ದ್ವಿರ್ಭಾವ [ಪೂರ್ವಪದದ 
ಕೊನೆಯ ಅಕ್ಷರ ಲಘುವಾಗಿ, ಪರಪದದ ಮೊದಲ ಅಕ್ಷರದ ಇದಿರು. ರೇಫ 
ಬರುವಾಗ] ಕಂಡು ಬರುವುದು, ಜನತೆಯ ಸಹಜ ಉಚ್ಚಾರಣೆಯನ್ನು ಮಾತ್ರ 
ಗಮನಿಸಿ, ಬರೆಯುತ್ತಿದ್ದುದೇ ಕಾರಣವಲ್ಲದೆ, ಆಮೇಲಿನ, ಶಿಥಿಲ, ಶಿಥಿಲದ್ವಿತ್ವದ 
ಸೂತ್ರವನ್ನು ರಚಿಸಿದ ಶಾಸ್ತ್ರದ ಕೃತಕತೆಯನ್ನು ತಿಳಿಯದಿರುವುದೂ, ಕಾರಣವೆಂದು 
ಹೇಳಬಹುದು. ಹೇಗಿದ್ದರೂ, ಒಂದು ಕಾಲದಲ್ಲಿ, ಈ ವ್ಯಂಜನ ದ್ವಿರ್ಭಾವ 
ಸ್ವಾಭಾವಿಕವಾಗಿ ಕನ್ನಡದಲ್ಲಿದ್ದುದು ಕ್ರಮೇಣ ಕನ್ನಡಿಗರ ಕಿವಿಗೆ ಶ್ರುತಿಕಟು 
ವಾಯ್ತು. ಹೀಗ್ಕೆ ಕೇಶಿರಾಜ ಒಂದು ನಿಯಮವನ್ನೆೇ ಮಾಡಿ ಹಾಕಿದನು. 
ಆದರೆ, ಹೊಸಗನ್ನಡದಲ್ಲಿ ಬರಹದಲ್ಲಿ ಇಲ್ಲದಿದ್ದರೂ, ಉಚ್ಚಾರಣೆಯಲ್ಲಿ ಇಂತಹ 
ಎಡೆಯಲ್ಲಿ ಸಂಪೂರ್ಣ ದ್ವಿತ್ವವಲ್ಲದಿದ್ದರೂ, ಸ್ವಲ್ಪ ಮಟ್ಟಿಗೆ ಒತ್ತಿ ಉಚ್ಚಾರಣೆ 
ಯಾಗುತ್ತದೆ. [ಶಾಸ್ತ್ರದ ಪರಿಚಯವಿರುವವರಲ್ಲಿ ಪ್ರಯತ್ನ ಪೂರ್ವಕ ಇದು 
ಬಾರದಿದ್ದಕೆ (ಅಂದರೆ--ಬರಹವನ್ನ್ಲೇ ಅನುಸರಿಸಿ ಉಚ್ಚರಿಸುವಾಗ) ಆಶ್ಚರ್ಯ 
ಪಡಬೇಕಾಗಿಲ್ಲ] ಇಲ್ಲಿ, ಈ ಶಿಥಿಲತೆಯನ್ನು ಸರ್ವ ಕಾಲಕ್ಕೂ ಕಾದಿರಿಸಿ 


* Historical Grammar of old Kannada, ೮. 5. Gai, 

Page 10. 

« ಇರೆ ವರ್ಗಪ್ರಥಮಂಗಳ್‌ 

ಪರದೊಳ್‌ ಚ-ಟ-ನರ್ಗಮುಳಿಯೆ, ತಮ್ಮ ತೃತೀಯಾ ॥ 

ಕ್ಷರಮಕ್ಕುಂ ಪದವಿಧಿಯೊಳ್‌ 

ಸರಿಹರಿಸಬಾರದಲ್ಲಿ ಬಹುಳ ಸ್ಥಿತಿಯಿಂ ॥ 
ಶಬ್ದಮಣಿದರ್ಪಣ, ಸೂತ್ರ ೬೫. 


ದರ್ಪಣಾಲೋಕನ ೩೭ 


ಕೊಳ್ಳ ಬೇಕಾದರೆ, ನಾವೊಂದು " ಸಂಧಿ ಶುದ್ಧಗೆಯನ್ನು ' (3880೫೯೦ Phoneme) 
ಮಧ್ಯ ಪ್ರವೇಶಿಸುವಂತೆ ಮಾಡಿದರೆ, ಈ ಸಂದಿಗೃತೆಯಿಂದ ಪಾರಾಗಬಹುದು. 
ಉದಾ :--ಬರಿಸಿ--ಪ್ರಧಾನರಂ ;:---ಕುಳ್ಳಿರಿಸಿ4ಪ್ರಿಯ, 

ಈ ಶಿಥಿಲತೆಗೂ, ಶಿಥಿಲದ್ವಿತ್ವಕ್ಕೂ ಹೆಚ್ಚು ವ್ಯತ್ಯಾಸವಿರುವಂತೆ ಕಾಣುವುದಿಲ್ಲ. 
ಹಿಂದೆ ಇದ್ದ ವೈಯಾಕರಣಿ ನಾಗವರ್ಮ ಈ ವಿಚಾರ ಹೇಳದೆ, ಕೇಶಿರಾಜ ಮಾತ್ರ 
ಹೇಳಿರುವುದು ಕುತೂಹೆಲಕಾರಿಯಾಗಿದೆ. ತಮಿಳಿನಲ್ಲಿ ಈಗಲೂ, ಉಚ್ಚಾರಣೆ 
ಯಲ್ಲಿರುವಂತೆ, ಕನ್ನಡದಲ್ಲಿಯೂ, ಈ ಅರ್ಧ ಅಥವಾ ಅಲ್ಪ ಸ್ಪರ್ಶಕಗಳು ಇದ್ದು 
ವೆಂದು ಊಹಿಸಬಹುದು. ಹೀಗೆ "ಗ? ಕಾರದಲ್ಲಿ ಮತ್ತು "ದ' ಕಾರದಲ್ಲಿ 
ಎರಡೆರಡು ಉಚ್ಛರಣೆಗಳಿದ್ದು, ಕೇಶಿರಾಜನ ಕಾಲಕ್ಕೆ ಒಂದೇ ಆಗುತ್ತ ಬಂದು, 
ತಪ್ಪು ಪ್ರಯೋಗಗಳಾಗುತ್ತಿದ್ದುದರಿಂದಲೇ, ಅವುಗಳ ಸ್ಥಾನವನ್ನು ಗುರುತಿಸಿ 
ಹೇಳಬೇಕಾಯ್ತು. ಇಂತಹ ಅವಶ್ಯಕತೆ ಅವನಿಗಿಂತ ಹಿಂದಿನವರಿಗೆ ಬಂದಿರಲಿಕ್ಟಿಲ್ಲ; 
ಆಗ ಅವುಗಳು ಸರ್ವ ಸಾಮಾಕ್ಯವಾಗಿದ್ದಿರಬೇಕು. ಕೇಶಿರಾಜನ ಕಾಲದಲ್ಲಿ 
" ಸರೇಫಮಿದಿರಾಗೆ ಶಿಥಿಲಮೆಂದನುಕರಿಪರ್‌'---ಮಾತ್ರವಲ್ಲ ನಿಯತ ದ್ವಿತ್ವಗಳನ್ನು 
ಒಂದೇ ಅಕ್ಷರದಿಂದ ಅಂದರೆ ಪ್ರಸ್ತ ವರ್ಣಗಳಿಂದ ಕೆಲನೆಡೆಯಲ್ಲಿ ಸೂಚಿಸುತ್ತಿದ್ದ 
ಕೆಂದು ಶಿಲಾಶಾಸನಗಳ ಬರಹೆ ಪದ್ಧತಿಯಿಂದಲೂ ತಿಳಿಯಲಾಗುತ್ತದೆ. 


* ಉದಾ :--ಅಪುದು, ಆಟುತುಂ, ಗೆಯೆ 
ರುದ್ದ ಪಯನ್‌...-ಇತ್ಯಾದಿ-.--ಇತ್ಯಾದಿ...- 


ಈಗಲೂ ನಮ್ಮಲ್ಲಿ ಕೆಲವರು ದೇವಸ, ನಾಗಣ, ಮುಂತಾಗಿ, ಉಚ್ಚಾರಣೆಯಲ್ಲಿ 
ದ್ವಿತ್ವ ವಾದರೂ, ಬರಹದಲ್ಲಿ ಶ್ರೆಸ್ಟವಾಗಿ ಬರೆಯುವುದನ್ನು ಕಾಣಬಹುದು. 

ಅಂತೂ ಈ ವರ್ಣಗಳು ಶುದ್ಧಗೆಗಳ ಸ್ಥಾನಕ್ಕೆ (phonemic status) 
ಅಡರಲಿಲ್ಲ. ಅವುಗಳ ಪ್ರಸರಣ (distribution) ನಿರ್ದಿಷ್ಟವಾಗಿ (Conditioned) 
ಇದ್ದುದರಿಂದ, ಆಯಾ ಶುದ್ಧಗೆಗಳ ಉಪಸದಸ್ಯ (೩1100110710 members) 
ಸ್ಥಾನ ಮಾತ್ರ ಇವುಗಳಿಗೆ ದೊರೆತುದು. ಹೀಗಾಗಿ, ಲಿಪಿಯಲ್ಲಿ ಪ್ರತ್ಯೇಕ ಸಂಜ್ಞೆ, 
ಯೇನೂ ಇದಕ್ಕೆ ಉಂಟಾಗಲಿಲ್ಲ. ಈಗ ಬಳಕೆಯಲ್ಲಿಲ್ಲದ ಶಬ್ದಕ್ಕೆ ಸಂಜ್ಞೆ ಕೊಡು 
ವುದರಲ್ಲಿ ಅರ್ಥವಿಲ್ಲ. (ಬಳಕೆಯಲ್ಲಿರುವ ತಮಿಳಿನಲ್ಲೂ ಇದು ಶುದ್ಧಗೆಯ ಸ್ಥಾನಕ್ಕೆ 
ಏರಿಲ್ಲ.) ಮಗನ್‌; ಅವರ್‌ಗಳ್‌, ಎಂಬ ನಾದಿತ ಘರ್ಷಕಗಳಲ್ಲದೆ (voiced 
iricatives) ಜಿಹ್ರಾಮೂಲೀಯವಾದ ಅನಾದಿತ ಘರ್ಷಕ (voiceless fricative) 
ಕೂಡ ಇದೆ. ಕೇಶಿರಾಜನ ಕಾಲದ ಕನ್ನಡದಲ್ಲಿ ಅಥವಾ, ಗ್ರಾಂಥಿಕ ಕನ್ನ ಡದಲ್ಲಿ- 
ಇವುಗಳ ಪ್ರಸರಣ (6150100000) ಹೇಗಿತ್ತೆಂದು ಈ ಕೆಳಗಿನಂತೆ ತೋರಿಸಬಹುದು: 


+ Historical Grammar of old Kannada, ೮. S. Gai, Page 13. 


೩೮ ಪ್ರಬುದ್ಧ ಕರ್ಣಾಟಕ 


/ಡ/ (೧) [ದ] "ಅಲ, "ಕುಳ,' "ಲ? ಮತ್ತು ಕೇಫಾ 
ಹ - ನಂತರದ ಸ್ಥಾನಗಳಲ್ಲಿ. 
ಉದಾ: ಎರ್ದೆ ತೆಗರ್ಗಿದಂ 
ಬರ್ದುಕು ತುಮುರ್ಟಿದಂ 
ಗರ್ದುಗು ನುಸುಳ್‌ದಂ 
ಆಗಲ್‌ದಂ ಇತ್ಯಾದಿ. 
(೨) [ದ] ಇತರೆಡೆಗಳಲ್ಲಿ. 
ಉದಾ: ಸದೆ ದಯೆ ಒದೆಯು 
ದಾರಿ ಕದಿಯು ಇತ್ಯಾದಿ.......... 


/ಗ/ (೧) [ಗ] ಅಟ, ಕುಳ, ರೇಫಾನಂತರದ ಸ್ಥಾನಗಳಲ್ಲಿ. 
ಉದಾ: ತೆಗಟ್‌ಗೆ ನುಸುಳ್‌ಗೆ ಬಿದಿರ್‌ಗೆ 
ನೆಗರ್ಟ್‌ಗೆ ಮಸುಳ್‌ಗೆ 
ತೊಡರ್‌ಗೆ ` ಅದಿರ್‌ಗೆ ಇತ್ಯಾದಿ.......... 
(೨) [ಗ] ಇತರೆಡೆಗಳಲ್ಲಿ. 
ಉದಾ: ಗಮನ, ಗರತಿ ಹಗರಣ್ಕ ಮಗು ಇತ್ಯಾದಿ, 


ಹೀಗೆ ಅಟಿ ಕುಳ ರೇಫಾನಂತರ ಎಲ್ಲೆಲ್ಲಿ ಹ್ರಸ್ವ "ದ' ಮತ್ತು "ದ' ಗಳನ್ನು 
ಬರೆಯಲಾಗುತ್ತಿತ್ತೋ, ಅದು ಪೂರ್ಣ ಸ್ಪರ್ಶವಲ್ಲ. "ಅರ್ಧ? ಅಥವಾ 
ಅಲ್ಪ ಸ್ಪರ್ಶಕ” ಗಳೆಂದು (Non-Stop or fricative Consonants) ಪ್ರಚಲಿತ 
ವಾಗಿದ್ದುವು. ವ್ಯಂಜನ ದ್ವಿರ್ಭಾವನಿದ್ದಲ್ಲಿ ದ್ವಿತ್ವವನ್ನೇ ಬರೆಯಲಾಗುತ್ತಿತ್ತು 
ಎಂಬುದಕ್ಕೆ ಶಿಲಾಶಾಸನಗಳಲ್ಲಿ ಮಾತ್ರವಲ್ಲದೆ ವಡ್ಡಾರಾಧನೆಯಲ್ಲಿಯೂ, 
ಉದಾಹರಣೆಗಳು ಸಿಗುತ್ತವೆ. 


ಉದಾ: * 
ಅರ್ದ್ವಕ್ಕಂಡುಗ ಇರ್ಕ್ಟ್ಮುಳ 
ಅನರ್ಗ್ಗೆ ಇರ್ಪ್ಸತ್ತು 
ಇದರ್ಕೆ ಇರ್ಬ್ಬರ 
ಇದಿರ್ಗ್ಗೊಂಡು ಊರ್ಗೆ ಇತ್ಯಾದಿ....ಇತ್ಯಾದಿ.... 


ಆದರೆ ಇದೇ ಕಾಲದಲ್ಲಿ ಇನ್ನೊಂದೆಡೆಯಲ್ಲಿ ಇಂತಹ ಸ್ಥಾನಗಳಲ್ಲಿ ಹ್ರಸ್ವವನ್ನೂ 
ಬರೆಯುತ್ತಿದ್ದುದರಿಂದ--ಬರಹದ ಅವ್ಯವಸ್ಥೆಯು ಬಹಳ ಹಿಂದಿನಿಂದಲೇ ಆರಂಭಿ ' 
ಸಿತ್ತೆಂದು ಕಾಣುತ್ತದೆ. ಸ್ಪಷ್ಟವಾಗಿ ದ್ವಿತ್ವವನ್ನು ಬರೆಯಬೇಕಾದಲ್ಲಿಯೂ, 





* Historical Grammar of Old Kannada, ೮. 5. Gai, Page 12. 
ಈ ಉದಾಹರಣೆಗಳನ್ನು ಪ್ರಾತಿನಿಧಿಕವಾಗಿ ಮಾತ್ರ ಇಲ್ಲಿ ಕೊಟ್ಟಿದೆ. 





ದರ್ಪಣಾಲೋಕನ ರ್ನ 


ಹ್ರಸ್ವವನ್ನು ಬರೆಯುತ್ತಿದ್ದ ಅವ ವಸ್ಥೆ ಕಂಡುಬರುತ್ತದೆ. ಉದಾ :--ಅಪುದು 
(ನಅಪ್ಪುದು), ಇದಕೆ (- ಇದಕ್ಕೆ). ಇತ್ಯಾದಿ... .ನಿಯತ ದಿ ್ರಿತ್ವವೆಂದು ಸುಮಾರು ೫೫ 
ಪಡೆಗಳನ್ನು " ಕೇಶಿರಾಜ ಕೊಡಬೇಕಾದ ಕಾರಣ ಈ ಅನ್ಯವಸ್ಥೆಯನ್ನು ತೋರಿಸು 
ತ್ತದೆ. ಇಲ್ಲದಿದ್ದ, ಅಗ್ಗಳ, ಉಕ್ಕೆವ, ಉಗ್ಗ ೦, ಕಕ್ಕಸ್ಯ ಕಪ್ಪಡಿ ಎಂಬೀ 
ಶಬ್ದಗಳು ನಿಯತ ದ್ತಿ ತ್ವವೆಂದು ಪ್ರ ಪ ತೈ ಸ ಹೇಳ ಜೇಕಾದ್ದಿ ಲ್ಲ. 

ಇನ್ನು ಸರೇಫ ದ್ವಿತ್ವಗಳು “ ಭಡಿಹಡಲ್ಲಿಯೂ ದ್ವಿತ್ವವಾಗಿದ್ದುವು ಎಂಬುದಕ್ಕೆ 
ವಡ್ಡಾರಾಧನೆಯಲ್ಲಿಯೂ ದ್ವಿತ್ವವಾಗಿ ಬರೆದಿರುವ ಕೆಲಪದಗಳು ಸಾಕ್ಷಿ ಕೊಡುತ್ತವೆ. 


ಉದಾ: * 


ಇವ ರ್ಗ್ಗಂ ಪೆರ್ಚ್ಚಿ 
ಪಟ್ಟ ರ್ದ ಅರ್ಗ ಇತ್ಯಾದಿ ಇತ್ಯಾದಿ, 
ದೇವಾಂಗನೆಯರ್ಕ್ಶಳ್‌ 


ಈ ರೇಫ ಸಂಯುಕ್ತ ದ್ವಿತ್ವ ಮತ್ತು ಪ್ರಸ್ತ್ವಗಳ ನಡುವೆ, ಅರ್ಥನಿಕೋಧತೂ ಇತ್ತೆಂದು 
ಅಸ್ಪಷ್ಟವಾಗಿ ಮಿನುಗುತ್ತದೆ. ದ್ವಿ ಬತ ಶ್ವವಿರುವಲ್ಲಿ ಭೂತಕಾಲ, ಹ್ರಸ್ಟ ವಿರುವಲ್ಲಿ 
ಭವಿಷ್ಯದ್ವರ್ತಮಾನ ಕೃದ್ವಾಚಿಯಿರುಂತೆ ಭಾಸವಾಗುತ್ತದೆ. ",, “ಹಿರಾಗೃತದ 
ಕೆಳೆಗಿರ್ದ್ವ ಯಕ್ಷ ಕನ್ನೆಯಂ ಕಂಡು” (ಭೂತಕಾಲ ಕೃದ್ವಾಚಿ) "" ಒರ್ವಳೆ 
ಇರ್ದ (ಎಇರುವ) ಸ್ತ್ರೀಯ ಪಕ್ಕದೆ ಸತ್ಪುರುಷಂಗಿರಲ್‌ ತಕ್ಕುದಲ್ಲ” ??....(ಭವಿಷ್ಯ 
ದ್ವರ್ತಮಾನ--ಕೃದ್ವಾಚಿ). ಇಂತಹ ವ್ಯತ್ಯಾಸ ಬರಬರುತ್ತಾ ಬರಹಕಾರರ ಕೈಗಳ 
'` ಕೇಡಿನಿಂದ 3 ಮಠೆಯಾಗಿ ಹೋದುದಾದರೆ, ನಮಗೊಂದು ನಷ್ಟವೇ ಆಯ್ತೆಂದು ಬೇಕಿ 
ಹೇಳಬೇಕಾಗಿಲ್ಲ. 

ಎಂತಿದ್ದರೂ, ಕೇಶಿರಾಜ ಅದಕ್ಕೊಂದು ನಿಯಮವನ್ನು ಮಾಡಿ ಹಾಕಿದರೂ, 
ಮುಂದೆ ಅಲ್ಲಿರುವ ರೇಫೆಯೇ ಕಣ್ಮರಿಯಾಯ್ತು. ಬಹುನುಡಿ (Multi-Syllabic). 
ಹಾಗೂ ಆದಿ ದೀರ್ಫ ಪದಗಳಲ್ಲಿ-ದಂಪತಿಗಳೆಡೆಯಲ್ಲಿ ಮಗುವೊಂದು ಅಡ್ಡ ವಾದಂತೆ- 
ಸ್ವರವೊಂದು ಸೇರಿ ಸಂಯುಕ್ತತೆ ಸಡಿಲಿತು. (ಉದಾ: ಆರ್ಗ್ಗೈೆ>್‌ ಆರಿಗೆ 
ಅವರ್ಗ್ಗೆ > ಅವರಿಗೆ ;) ಸಂಬಂಧ ನೆಲಸಿತು ; ವಿಚ್ಛೇದನೆ ಉಂಟಾಗಲಿಲ್ಲ. 


ವಿಜಾತೀಯಾಕ್ಷರಗಳು ಸಜಾತೀಯವಾಗುವುದೇ? 


"ಉರ್ದು,' "ಬಿರ್ದು,' "ನುರ್ಗು' "ಪರ್ಮ' ಎಂಬಂತಹ ಪದಗಳೆಲ್ಲ 
ಉದ್ದು' "ಬಿದ್ದು? "ನುಗ್ಗು? "ಪ (ಐ ಹೆ) ದ್ವು' ಎಂಬಂತಾಗಿ ತೋರುವುದ 





+ ಶಬ್ದಮಣಿದರ್ಪಣ, ಸಂ॥ ಪಿ. ಮಂಗೇಶರಾವ್‌, ಮಂಗಳೂರು, ೧೯೨೦, ಪ. ೫೬, 
ತೀ ವಡ್ಡಾರಾಧನೆ-. ಡಿ. ಎಲ್‌. ನರಸಿಂಹಾಚಾರ್‌, ಪುಟ ೫೫-೫೬-೫೭. 


೪೦ ಪ್ರಬುದ್ಧ ಕರ್ಣಾಟಕ 
ಛು 


ರಿಂದ ವಿಜಾತೀಯಾಕ್ಷರಗಳು ಸಜಾತೀಯವಾದುನೆಂದುಕೊಳ್ಳುವುದು ವಾಡಿಕೆ 
ಯಾಗಿದೆ. ಆಧುನಿಕ ವ್ಯಾಕರಣಗಳಲ್ಲಿಯೂ ಹಾಗೆಯೇ ಹೇಳಲಾಗಿದೆ.* ಅಟ 
ಕುಳಾದಿಗಳೆ ನಂತರ ಬರುವ ವರ್ಣಗಳನ್ನು ದ್ವಿತ್ವವಾಗಿ ಬರೆಯುವ ವಾಡಿಕೆ 
ಯಿತ್ತೆಂಬುದು ಸುಸ್ಪಷ್ಟವಾಗುತ್ತಿದೆ. ವರ್ಣ ಸಮಾಕರಣನೆಂದಾಗ (assimilation). 
"ಅಟ ಕುಳಾದಿಗಳು ಅವುಗಳ ನಂತರ ಬರುವ ವರ್ಣಗಳಾಗಿ ಸರಿವರ್ತನೆಯಾಗುವುದು' 
—ಎಂದು ಅರ್ಥವಾಗುತ್ತದೆ. ಅಟಾದಿಗಳನಂತರ ಹ್ರೆಸ್ವನ್ಯಂಜನಗಳೇ ಇದ್ದು 
ವೆಂದು ತೀರ್ಮಾನಿಸಿದರೆ ಇದು ಸರಿಯಾಗುವುದು. ಆದಕ್ಕೆ *“ ಎರ್ದಿ,'' 
“ ಬರ್ದಿಲ... ಮುಂತಾದ ಪದಗಳೂ, ಕೂಡ ಹ್ರೆಸ್ವಗಳಾಗಿಯೇ ಇದ್ದು, ಈ 
ಸಮಾಕರಣಕ್ರಿಯೆಯಿಂದ ಎದ್ದೆ, ಬದ್ದಿಲ,--ಎಂದು ಏಕಾಗಲಿಲ್ಲ? ಎಂಬ ಪ್ರಶ್ನೆಗೆ 
ಉತ್ತರ ದೊರೆಯುವುದಿಲ್ಲ. ಆದುದರಿಂದ ಇದನ್ನು " ವರ್ಣಸಮಾಕರಣ'ನೆಂದು 
(assimilation) ಒಂದೇ ವರ್ಗಕ್ಕೆ ಏಕಾಏಕಿ ತುಂಬಿಸುವುದು ಅತೃಪ್ತಿ ಕರವೆಂದು 
ಕಾಣುತ್ತದೆ. ಇದನ್ನು ವರ್ಣಸಂಯುಕ್ತತೆಯ ನಿರ್ಮೂಲನವೆಂದು ಹೇಳಿಕೊಂಡು 
ಇಂತಹ ಸಂದರ್ಭದಲ್ಲಿ, ಕೇಫವು ಶೂನ್ಯದೊಡನೆ ಲೀನವಾಗುತ್ತದೆ (""17'' merges 
with zero) ಎಂದುಬಿಡುವುದು ಉತ್ತಮ. ಹಾಗಾದಕೆ, ಆದಿ ದೀರ್ಪವಿರುವ 
ಪದಗಳಲ್ಲಿ, ಬಹುನುಡಿ (ಊಟ॥t-sylabiಂ) ಪದಗಳಲ್ಲಿ ಏಕೆ ದ್ವಿತ್ವವುಳಿಯಲಿಲ್ಲ 
ವೆಂದು, ಅಲ್ಲಿ ಠೇಫೆ ಏಕೆ ಮಾಯವಾಗಲಿಲ್ಲ ಎಂದು ಪ್ರಶ್ನೆಯೇಳುತ್ತದೆ. ಕನ್ನಡದಲ್ಲಿ 
ದೀರ್ಫಸ್ವರಗಳನಂತರ ದ್ವಿತ್ವ ಬರುವುದಿಲ್ಲವೆಂದು ಹಿಂಜೆಯೇ ನೋಡಿದ್ದೇವೆ. ಅಷ್ಟು 
ಮಾತ್ರವಲ್ಲ, ಅಧಿಕನುಡಿಗಳಲ್ಲಿ (multi-syllabic) ದ್ವಿತ್ವ ಬರುವುದು ಕಡಿಮೆ. 
ಉದಾ :--ನನ್ನ--ನಿನ್ನ ಎಂಬಂತಹ ಕೊನೆಯ ಅನುನಾಸಿಕದ ದ್ವಿತ್ವತೆ " ಅಧಿಕ 
ನುಡಿ' ಪದವಾದ " ಅವನ '--ಎಂಬಲ್ಲಿ ಬರಲಾರದು. [ನನ್‌ ಅ>- ನನ್ನ; 
ನಿನ್‌ ಅ ನಿನ್ನ; ಆದರೆ ಅವನ್‌-- ಅ> ಅವನ.] ಹೀಗಿರುತ್ತಾ ಸಾಧ್ಯವಿರುವಲ್ಲಿಲ್ಲ 
ಸಂಯುಕ್ತತೆಯ ಕ್ಲಿಷ್ಟತೆಯೇರ್ಪಡದಂತೆ, ಒಂದು ಸ್ವರವನ್ನು ಸೇರಿಸಿ ಒಟ್ಟು 
ಪದದ ಕಾಲಪ್ರಮಾಣಕ್ಕೆ (608೩1108) ಭಂಗಬಾರದಂತೆ ಛಂದಸ್ಸನ್ನು ಕಾಯ್ದು 
ಕೊಳ್ಳುವ ವ್ಯವಸ್ಥೆಯಾಗಿರುವುದನ್ನು ಗಮನಿಸಬೇಕು. ತಮಿಳಿನಲ್ಲಿನಿತ್ಯದ 
ವ್ಯವಹಾರ ಭಾಷೆಯಲ್ಲಿ ಈ ರೇಫೆ ಮಾಯವಾಗುತ್ತಿದೆ. (ಉದಾ:--ಪಾರ್ಕ್ಯ> 
ಪಾಕ್ಕ ಆಆಆ ಅದರ್ಕ್ಸ್‌>- ಅದ್‌ ಕ”............ ಇತ್ಯಾದಿ.) ಆದಕ್ಕೆ ಭಾಷೆಯ 





* A Grammar of the oldest Kanarese Inscriptions, 
A. N. Narasimhaiah, Page 89-90. 
‘ If—r—is preceded by a short vowel, —r—is assimilated to 
the consonant following. 
"5 ಕನ್ನಡ ಕೈಸಿಡಿ ''- ಭಾಷಾ ಚರಿತ್ರೆಯನ್ನು ನೋಡಿ. 





ದರ್ಪಣಾಲೋಕನ ೧ 


ಗುಣದಂತೆ ದೀರ್ಫಸ್ವರಾನಂತರೆ ದ್ವಿತ್ವ ಪ್ರಯೋಗವಿರುವುದರಿಂದ, ಅದು ನಮ್ಮಲ್ಲಿ 
ಯಂತೆ ಸಮಸ್ಯೆಯಾಗಿ ತೋರುವುದಿಲ್ಲ. 

ಕೇಶಿರಾಜನ ಕಾಲಾನಂತರ ಈ 6ವಿಜಾತೀಯತೆ' ಶೂನ್ಯವಾಗುತ್ತಾ 
ಬಂದಿತೆಂದು ಹೇಳಲು ಸಂಶಯವಿಲ್ಲ. ಹೀಗಾಗಲು ಕಾರಣ ಅಟ ಕುಳಾದಿಗಳ 
ನಂತರ ಬರುವ ಅಲ ಸ್ಪರ್ಶಕಗಳ. ಉಚ್ಛಾರಣಾನಿಧಾನ ಕಾರಣವಾಯ್ತೇನೋ 
ಎಂದು ತೋರುತ್ತದೆ. ಅಟ, RE ಬರುವ " ಅಲ್ಪಸ್ಪರ್ಶ'ಕಗಳನ್ನು 
ಉಚ್ಚರಿಸುವಾಗ ಅಟ, ಕುಳಾದಿಗಳ ಉಚ್ಚಾರಣೆ ಪೂರ್ಣವಾಗುವುದಿಲ್ಲ. ಅಲ್ಪ 
ಸ್ಪರ್ಶಕಗಳ ಉಚ್ಚಾ ರಣೆಯಲ್ಲಿ ಮಾತ್ರ ನಾಲಗೆಯ ಅತ್ಯಲ್ಪ ಲೃ ಕಾಲದಲ್ಲಿ A, 
ಅಂಗುಳಿಗೆ ತಾಗಿ “ಇಗೆ ಯಥಾಸ್ಥಾನಕ್ಕೆ ಬರುವುದು. ಹೀಗೆ "ಅಟಾದಿಗಳಿಗೆ 
ಪ್ರಾಧಾನ್ಯವಿಲ್ಲದೆ, ಅವು ಅವಫ್ಳಿಂತ ಮೊದಲಿನ ಸ್ವರಗಳಲ್ಲೇ ಐಕ್ಯವಾಗುತ್ತವೆ. 
ಅಲಾದಿಗಳನ್ನು ಸರಿಯಾಗಿ ಉಚ್ಚರಿಸಿದರೆ ನಂತರದ ವರ್ಣಗಳು ಪೂರ್ಣ ಸ್ಪರ್ಶಕ 
ಗಳಾಗುತ್ತವೆ (5005), ಶಿಥಿಲದ್ವಿತ್ವದಲ್ಲಿ ಹೇಳಿದಂತೆ ಅದಕ್ಕೆ ಪ್ರಾಧಾನ್ಯಕಡಿಮೆ 
ಯಾಗುತ್ತಾ ಬಂದುದು ಸಕ್ರಮವಾಗಿ ಮುಂಜೆ ಅವುಗಳ " ಶೂನ್ಯ ಕರಣ ' ಅಥವಾ 
ಬೇಕೊಂದು ಸ್ವರಾಗಮನಕ್ಕೆ ಕಾರಣವಾಯ್ತು. ಇದರ ಪ್ರಭಾವದಿಂದಲೇ, 
ಉರ್ದು (ಉರ್ದು), ಬಿರ್ದು (ಬಿರ್ದ್ದು) : ಮೊದಲಾದ ಸರೇಫ ಗುರೂಪಥೆಗಳು 
ಕೇಫ ರಹಿತ ಗುರೂಸಥೆಗಳಾಗಿ ರೂಪ ಬದಲಾಯಿಸಿದುವು. ಅಧಿಕನುಡಿ, ಅಥವಾ 
ಆದಿ ದೀರ್ಫ ಸ್ವರಸಹಿತ ಪದಗಳಲ್ಲಿ, ಸ್ವರಾಗಮನದಿಂದ ಉಚ್ಛ್ರಾರಣೆಯ ಸೌಲಭ್ಯ 
ದೊಂದಿಗೆ ಭಂದಸ್ಸನ್ನೂ ಕಾಯ್ದಿರಿಸಲಾಯ್ತು. ಈ ಬದಲಾವಣೆಯಿಂದ, ಅಂದರೆ 
ವರ್ಣಸಮಿಾಕರಣ (೩5511118110) ದಿಂದಲ್ಲ, ಸಂಯುಕ್ತ ರೇಫಾದಿಗಳ " ಶೂನ್ಶೀ 


- ಕೆರಣ' ದಿಂದ (merging with 2070). -"ಗ' ಮತ್ತು "ದ? ಶುದ್ಧಗೆಗೆಗಳ 


(phonemes) ಉನೆಸದಸ್ಯರಾಗಿದ್ದ (allophones) "ಅಲ್ಪ ಸ್ಪರ್ಶಕ > (fricatives) 
ಗಳು ಹೊಸಗನ್ನ ಡದಿಂದ ಎಂದೆಂದಿಗೂ ಕಣ್ಮರೆಯಾದುವು.* 
ಎಕೆ, ಕುಶಾಲಪ್ಪ ಗೌಡ 


* ಆಧುನಿಕ ಭಾಷಾವಿಜ್ಞಾನ ಪದ್ಧ ತಿಗನುಸರಿಸಿ, ಕೆಲವು ಹೊಸ ಪದಗಳ ಬಳಕೆಯಾಗಿದೆ. 
ಅದಕ್ಕೆ ಸಮಾನವಾದ ಇಂಗ್ಲಿಷ್‌ ಪದಗಳನ್ನು ಅಲ್ಲಲ್ಲೇ ಕೊಟ್ಟಿದೆ. ಇದನ್ನು ಕೇನಲ 
ಪ್ರಾಯೋಗಿಕನೆಂದು ಮಾತ್ರ ತಿಳಿದುಕೊಂಡರೆ ಲೇಸು. : 








ಇದು ನನ್ನ ಪ್ರಾರ್ಥನಾ ಓ ಎನ್ನ ದೇವ: 
ಕತ್ತರಿಸು, ಕತ್ತರಿಸು 

ಹೃದಯ ದಾರಿದ್ರ್ಯದಾ ಮೂಲವನ್ನು 

ನನ್ನ ಸುಖದುಃಖವನು ಸಂತಸದಿ ಸಹಿಸೆ 
ನೀಡೆನಗೆ ಶಕ್ತಿ. 


ಬಡವನೆನ್ನ ವನೆನಲು, ನಿರ್ಭೀತಿಯಿಂದುದ್ಧ ತರಲು ಗಲಲು, 
ನೀಜಿನಗೆ ಶಕ್ತಿ. 
ಕಿತ್ತ ನಿತ್ಯ ದ ಮನಸಿನಲ್ಪ ತೆಯ ಹತ್ತಿಕ್ಕಿ 
ವತ್ತ ರವನರಿಯೆ 
ನೀಡೆನಗೆ ಶಕ್ತಿ. 
ನನ್ನ ಸಾಮರ್ಥ ಕ ಸರ್ವಸ್ವವನು ಪ್ರೀತಿಯಲಿ 
ನಿನ್ನಡಿಗೆ ಅರ್ಪಿಸಲು 


ನೀಡೆನಗೆ ಶಕ್ತಿ. ("ಗೀತಾಂಜಲಿ'ಯಿಂದ ೩೬.) 
—ಗುಡ್ಮಿ ಚಂದ್ರಶೇಖರ ಐತಾಳ 








ಮನೆಗಳ ಹೆಸರುಗಳು 


ಸ್ಥಳಗಳ ಹೆಸರುಗಳ ಪರಿಶೀಲನೆಯಲ್ಲಿ ಆಸಕ್ತನಾದ ನನಗೆ ಮನೆಗಳ ಹೆಸರುಗಳ 
ವಿಷಯದಲ್ಲೂ ಅಷ್ಟೇ ಆದರವಿರುವುದು ಸಹಜ. ಮನೆಗಳಿಗೆ ಹೆಸರುಗಳನ್ನ ಡುವುದು 


"ನಮ್ಮ ಜೀಶದಲ್ಲಿ ಹೊಸದೇನೂ ಅಲ್ಲ. ಹಿಂಜಿ ರಾಜಮಹಾರಾಜರುಗಳ ಅರಮನೆ 


ಗಳಿಗೆ ಕರ್ಣಾನಂದಕರವೂ ಕುತೂಹಲಕಾರಿಗಳೂ ಆದ ಬಗೆಬಗೆಯ ನಾಮಥೇಯ 
ಗಳಿರುತ್ತಿದ್ದುದು ತಿಳಿದುಬಂದಿದೆ. ನಲಂದ ವಿದ್ಯಾಪೀಠದ ಪುಸ್ತಕ ಭಂಡಾರವಿದ್ದ 
ಮೂರು ಕಟ್ಟಡಗಳಿಗೆ "ರತ್ನೋದಧಿ ಸ " ರತ್ನ ಸಾಗರ' ಮತ್ತು "ರತ್ನರಂಜಕ' 
ಎಂಬ ಸೊಗಸಾದ ಹೆಸರುಗಳಿದ್ದವೆಂದು ಹ್ಯೂಯನತ್ಸಾಂಗ್‌ ಹೇಳಿದ್ದಾನೆ. ಆದರೆ 
ಸಾಧಾರಣ ಜನರ ನಿವಾಸಗಳಿಗೆ ಹೆಸರುಗಳೆನ್ಲಿಡುವ ವಾಡಿಕೆ ಹಿಂದಿ ಎಷ್ಟು ಮಟ್ಟಿಗೆ 
ಪ್ರಚಾರದಲ್ಲಿದ್ದಿತೋ ನಾವರಿಯೆವು. ಈಗಂತೂ ಅದೊಂದು " ಫ್ಯಾಷನ್‌' 
(ಅಥವಾ ಕೆಲವರು ಉಚ್ಚರಿಸುವಂತೆ " ಪ್ಯಾಷನ್‌ ') ಆಗಿಹೋಗಿದೆ. ಹೊಸದಾಗಿ 
ಮನೆ ಕಟ್ಟುವವರಿಗೂ ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳುವವರಿಗೂ ತಮ್ಮ 
ಮನೆಗೆ ಹೆಸರಿಡಬೇಕೋ ಬೇಡವೋ, ಇಟ್ಟರೆ ಯಾವ ಹೆಸರು ಚೆನ್ನಾಗಿರುತ್ತದೆ 
ಎಂಬ ಜಿಜ್ಞಾ ಸೆ ಕೆಲವು ವೇಳೆ ದುರ್ಭರವಾಗುವಷ್ಟು ಪ್ರಬಲವಾಗಿರುತ್ತ ಡೆ. 

ಹುಟ್ಟಿದ ಮಕ್ಕಳಿಗೆ ದೇವರ ಹೆಸರನ್ನಿಟ್ಟು ತನ್ಮೂಲಕ ತಮ್ಮ ಭಕ್ತಿ 
ಪ್ರದರ್ಶನ ಮಾಡಿ ಕೃತಾರ್ಥರಾಗುವುದು ನಮ್ಮ ಜನರಲ್ಲಿ ಸರ್ವಸಾಮಾನ್ಯ (ಹಲ 
ಕೆಲವರು ನವನವೀನ ಮಾತಾ ಪಿತೃಗಳನ್ನು ಬಿಟ್ಟು). ಅವರ ಈ ಧರ್ಮಶ್ರದ್ಧೆ 
ಮನೆಗಳ ಹೆಸರುಗಳಲ್ಲೂ ಕಂಡುಬರುತ್ತದೆ. ಮನೆ ಕಟ್ಟದವರನೇಕರು ತಮಗೆ 
ಗೃಹಾಧಿಸತಿಗಳಾಗುವ ಸಾಮರ್ಥ್ಯವನ್ನು ಅನುಗ್ರಹಿಸಿದ ಪರಮಾತ್ಮನಿಗೆ 
ಕೃತಜ್ಞತೆಯ ಕಾಣಿಕೆಯನ್ನು ಸಲ್ಲಿಸಬಯಸಿ " ದೇವ ಪ್ರಸಾದ’, " ನಾರಾಯಣ 
ಕೃಪ', " ಶಿವಕೃಪ? ಮೊದಲಾದ ಹೆಸರುಗಳ ಹಲಗೆಗಳನ್ನು ತಮ್ಮ ಮನೆಗಳ 
ಮುಂಜಿ ತಗಲುಹಾಕುತ್ತಾರೆ. ಎಲ್ಲ ಐಶ್ವರ್ಯವೂ ಎಲ್ಲ ಸೌಭಾಗ್ಯವೂ ದೇವ 
ರಿಂದಲೇ ದತ್ತವಾದುದಾಗಿರುವಾಗ ಅದನ್ನು ಮತ್ತೇಕೆ ಈ ರೀತಿ ಒತ್ತಿ ಪ್ರಕಟಿಸ 
ಬೇಕೋ ಅರ್ಥವಾಗುವುದಿಲ್ಲ. ದೇವರು ಒಪ್ಪಲಾರದಂತಹ ರೀತಿಯಲ್ಲಿ ಹಣ ಗಳಿಸಿ 
ಮನೆ ಕಟ್ಟಿಸಿದವರು ಕೂಡ ಅದನ್ನು ದೇವರ ಕೃಪಾಪ್ರಸಾದವೆಂದೇ ಕರೆಯುವುದು. 
ಈ ಗೌರವ ತನಗೆ ಸಲ್ಲುವುದನ್ನು ಕಂಡು ಜೀವರು ಏನೆನ್ನುನನೋ ನಾವು 
ಹೇಳುವಂತಿಲ್ಲ. 

ಕೆಲವರು ತಮ್ಮ ಮನೆದೇವರ ಕೃಪೆಯಿಂದಲೇ ಬಂದುದೆಂದು ಸ್ಪಷ್ಟವಾಗಿ 
ಸೂಚಿಸದಿದ್ದರೂ ದೇವರ ಹೆಸರನ್ನು ಅದಕ್ಕಿಟ್ಟು ತಮ್ಮ ದೈವಭಕ್ತಿಯನ್ನೇನೋ 
ತೋರಿಸಿಕೊಳ್ಳುತ್ತಾರೆ. ದೈವಭಕ್ತಿಯನ್ನು ಮಾತ್ರವೇ ಅಲ್ಲ--ತಾವು ಯಾವ 
ಜಾತಿಗೆ ಯಾವ ಸಂಥಕ್ಳೆ ಸೇರಿದವರು ಎಂಬುದನ್ನೂ ಅವರು ತನ್ಮೂಲಕ ಹೊರ 


೪೪ ಪ್ರಬುದ್ಧ ಕರ್ಣಾಟಕ 
ಛು 


ಗೆಡಹುವರು. ." ಕೃಷ್ಣ ಪ್ರಸಾದ’, "ಕೇಶವ ಸದನ', " ಮಾಧವ ವಿಲಾಸ, 
" ನರಸಿಂಹ ಹರ್ಮ್ಯ', " ಶಿವನಿಕೇತನ', " ಬಸವ ಕೃಪ', "ರೇಣುಕ ಮಂದಿರ ', 
" ತಿರುನಿಲಯಂ', "ರಾಘವೇಂದ್ರ ವಿಹಾರ', " ಸಾಯಿಬಾಬಾ ನಿವಾಸ 
ಮೊದಲಾದ ಹೆಸರುಗಳನ್ನು ನೋಡಿದೊಡನೆ ನಾವು ಆ ಮನೆಗಳ ಒಡೆಯರು ಯಾವ 
ಮತದವರೆಂದು ಊಹಿಸಬಹುದು. ದೇವರು ಕೊಟ್ಟ ಮನೆ ಇದು ಎಂದು 
ಹೇಳುವುದು ಅನಾವಶ್ಯಕವಾದರೆ ಮನುಷ್ಯಕಲ್ಪಿತವಾದ ಆ ಜೀವರ ಯಾವುದೋ 
ಒಂದು ರೂಪ ಇತರರಿಗಿಲ್ಲದ ಭಾಗ್ಯವಿಶೇಷನನ್ನು ತಮಗೊಬ್ಬರಿಗೇ ದಯಪಾಲಿಸಿದೆ 
ಎಂಬ ತರ್ಕದ ಔಚಿತ್ಯ ಇನ್ನೂ ಸಂದೇಹಾಸ್ಪದವಾದುದು. ಅನೇಕರು "ಶ್ರೀನಿವಾಸ' 
* ಕನು ನಿಲಯ” ಅಥವಾ "ಲಕ್ಷ್ಮೀ ಪ್ರಸಾದ' ಎಂದು ಹೆಸರಿಟ್ಟು ತಮ್ಮ ಹಣ 
ಲಕ್ಷ್ಮಿದೇವಿಯ ಕೃಪಾ ಭಿಕ್ಷೆಯೆಂದು ಪ್ರಪಂಚಕ್ಕೆ ಪ್ರಕಟಓಸುತ್ತಾರೆ. ಇತರರ ಹಣ 
ಇನ್ನೆಲ್ಲಿಂದ ಬಂದುದೊ? 
ಸಾಮಾನ್ಯವಾಗಿ ನಮ್ಮ ಜನ ಮನೆಗಳಿಗೆ ಕೊಡುವ ಹೆಸರುಗಳು ದೇವರ 
ನಾಮಾಂಕಿತಗಳಾದರೂ ಇತರ ಬಗೆಯ ಹೆಸರುಗಳಿಗೂ ಅಭಾವವಿಲ್ಲ. ಇವು 
ಹೆಸರಿಡುವವನ ಬುದ್ಧಿ ವೈಚಿತ್ರ ನನ್ನೂ (ವೈಪರೀತ್ಯವನ್ನೋ?) ಕಲ್ಪನಾವೈಖರಿ 
ಯನ್ನೂ ಆಸೆ ಆಕಾಂಕ್ಷೆಗಳನ್ನೂ ಸ್ಪಷ್ಟನಡಿಸುತ್ತವೆ. "ಆನಂದ ನಿಲಯ, 
" ಆನಂದಾಶ್ರಮ, "ಆನಂದ ವಿಹಾರ’, " ಸದಾನಂದ' ಎಂಬ ಹೆಸರುಗಳಿರುವ 
ಮನೆಗಳನ್ನು ನೀವು ನೋಡಿರಬಹುದು, ನೋಡಿ ಅಸೂಯೆ ಪಟ್ಟಿ ರಲೂಬಹುದು. 
ಜಗತ್ತೇ ದುಃಖಮಯವಾದುದು ಎಂದು ತಾತ್ವಿಕರ ಪರಂಪರೆಯೇ ಹೇಳಿಕೊಂಡು 
ಬಂದಿರುವಾಗ ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿ ಆನಂದವಿದೆ ಎಂದು ನಂಬಿರುವುದು 
ಮಾತ್ರವಲ್ಲದೆ ಬೀದಿಯಲ್ಲಿ ಹೋಗಿಬರುನನರಿಗೆಲ್ಲಾ ಅದನ್ನು ಧೈರ್ಯವಾಗಿ 
ಸಾರುವುದೆಂದರೆ ಅದೊಂದು ಅದ್ಭುತವಲ್ಲವೆ? " ಶಾಂತಿನಿವಾಸ ' ಎನ್ನುವ ಮನೆಗಳಿ 
ಗಂತೂ ಲೆಕ್ಕವೇ ಇಲ್ಲ. ಸದಾ ಗಿಜಿಗಿಜಿ ಎನ್ನುವ ಜನಸಮೂಹದ ಮಧ್ಯೆ ನಿರ್ಮಿತ 
ವಾಗಿರುವ ಗೃಹಗಳ ಬಾಗಿಲುಗಳ ಮೇಲೆ ಕೂಡ ಎಷ್ಟೋ ಸಾರಿ ಈ ಹೆಸರು 
ವಿಕಟಾಟ್ಟ ಹಾ ಸರಿದ ಮೆರೆಯುತ್ತಿರುತ್ತದೆ. ಯಾ ಮನದಲ್ಲಲ್ಲದಿದ್ದರೂ 
ಅವನ ಹಸರಿನಲ್ಲಾದರೂ ಶಾಂತಿಯಿಡೆಯಲ್ಲಾ ಎಂದು ಸಂತೋಷಿಸೋಣವೆ? 
ಇಲ್ಲ, ತನ್ನ ನಿಜಸ್ಥಿತಿಯನ್ನು ಈ ತೆರದ ನಿಷ್ಟ್ರಯೋಜಕವಾದ ಮುಖವಾಡದ ಹಿಂಜಿ 
ಹುಡುಗಿಸಿಟ್ಟು ಕೊಳ್ಳು ವ ಅವನ ಬುದ್ದಿ ್ಲಿಹೀನತೆಗಾಗಿ ಮರುಕ ತೋರೋಣವೆ? 
ಅಥವಾ ಸ ಎಲ್ಲಕಿದುಸಿಗೂ ಎಲ್ಲರ ಗಮನವನ್ನೂ ಸೆ ಸೆಳೆಯುವ ರೀತಿಯಲ್ಲಿ ಶಾಂತಿ 
ಗಾಗಿ ಅಪೇಕ್ಷಿಸುವ ಆ ಬಡಪಾಯಿಯನ್ನು ಕುರಿತು ಅಯ್ಯೋ ಎನ್ನೋಣವೆ? ಅದೂ 
ಅಲ್ಲದಿದ್ದರೆ, 3 ಪ್ರಾಪಂಚಿಕ ವ್ಯವಹಾರಗಳ. ಗೊಂದಲಕ್ಕೆ ಸಿಕ್ಕಿ ತೊಳಲುವ, ತಲೆಯ 
ತುಂಬಾ ಚಿಂತೆಗಳ ರಾಶಿಯನ್ನೆೇ ಒಟ್ಟಿ ಕೊಂಡಿರುವ ಅವನು ಶಾಂತಿಗಾಗಿ ತಾನು 
ಪಡುವ ಹಂಬಲವನ್ನು ಹೀಗೆ ಸರೋಕ್ಸನಾಗಿ ತೋಡಿಕೊಳ್ಳುವುದನ್ನು ಕಂಡು 


x 





ಮನೆಗಳ ಹೆಸರುಗಳು ೪೫ 


ಅಪಹಾಸ್ಯ ಮಾಡೋಣವೆ? ಜೊಡ್ಡ ದೊಡ್ಡ ವ್ಯಾಸಾರೋದ್ಯಮಗಳಲ್ಲಿ, ಕೈಗಾರಿಕೆ 
ಗಳಲ್ಲಿ ನಿರತರಾಗಿ ಕೈಕಾಲುಗಳಿಗೆ ವಿಶ್ರಾಂತಿ ಕಣ್ಣಿಗೆ ನಿದ್ದೆ ಮನಸ್ಸಿಗೆ ನೆಮ್ಮದಿ 
ಯಾವುದನ್ನೂ ಕಾಣದೆ. ಯಾವಾಗಲೂ ಏನಾದರೊಂದು ಚಿಂತೆಯ 
ತಲೆಯಲ್ಲಿ ತುಂಬಿಕೊಂಡು ಪರದಾಡುವವರು ತಮ್ಮ ಸೌಧಗಳನ್ನು " ಶಾಂತಿ 
ಕುಟೀರ'ಗಳೆಂದು ಕಕೆವುದಂತೂ ಸೌಹಸದ ಪರಮಾವಧಿ. 

ಆನಂದ ಮತ್ತು ಶಾಂತಿಗಳ ಮಾತು ಹಾಗಿರಲಿ. ಅವು ತಮ್ಮ ಸಂಸಾರ 
ಗಳಲ್ಲೂ ಜೀವನದಲ್ಲೂ ಇಲ್ಲದಿದ್ದರೂ ಇರಬೇಕೆಂಬ ಕನಸುಕಾಣಲಿಕ್ಕೋಸ್ಕರ 
ಕೆಲವರು ಆ ಹೆಸರುಗಳನ್ನು ತಮ್ಮ ಮನೆಗಳಿಗೆ ಕೊಟ್ಟಿದ್ದಾರೆ ಎಂದು ಒಪ್ಪಿಕೊಂಡು 
ಅವರ ಆಶಯ ಫಲಿಸಲಿ ಎಂದು ಹರಸೋಣ. ಆದರೆ ತಮ್ಮ ಮನೆಗಳನ್ನು 
" ಸತ್ಯ ನಿಲಯ', " ಸತ್ಯ ವಿಲಾಸ' ಎಂದು ಕರೆದುಕೊಳ್ಳುವ ಎದೆಗಾರಿಕೆಯುಳ್ಳ 
ಮಹನೀಯರನ್ನು ಕಂಡಾಗ ನನಗೆ ಮಾತೇ ಹೊರಡುವುದಿಲ್ಲ. ತಮ್ಮ ಜೀವನವನ್ನೇ 
ಸತ್ಯಶೋಧನೆಗೆ ಮೀಸಲಾಗಿಟ್ಟಿದ್ದ ಗಾಂಧೀಜಿಯವರು ಕೂಡ ತಮ್ಮ ನಿವಾಸ 
ಸತ್ಯದ ನೆಲೆ ಎಂದು ಇಷ್ಟು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಹೇಳುತ್ತಿದ್ದರೋ 
ಇಲ್ಲವೋ ಕಾಣೆ. ಈ ಹೆಸರನ್ನು ಮನೆಗಳಿಗಿಡುವ ಗೃಹಸ್ವಾಮಿಗಳನ್ನು -ನಾವು 
ಅಭಿನಂದಿಸಲೇ ಬೇಕು. ಒಂದು ವೇಳೆ ಈಗ ಅವರು ಸತ್ಯವ್ರತರಲ್ಲದಿದ್ದರೂ 
ಹಗಲಿರುಳೂ ಅದರ "ಅಗತ್ಯವನ್ನು ಜ್ಞಾಸಕಕ್ಕೆ ತರುವ ನಿರ್ಬಂಧಕ್ಕೆ ತಮ್ಮನ್ನು 
ತಾವೇ ಒಳಪಡಿಸಿಕೊಳ್ಳುವ ಅವರು ನಿಜಕ್ಕೂ ಧೀರರಲ್ಲವೆ? ಹುಲುಮನುಜರು 
ಸತ್ಯ ನಿಲಯ'ದಲ್ಲಿ ವಾಸಮಾಡುವುದೂ ಒಂದೇ ; ಮೂರು ಹೊತ್ತೂ ದೇವರ 
ಸಾನ್ಲಿಧ್ಯದಲ್ಲಿರುವುದೂ ಒಂದೇ! 

ಇನ್ನೂ ದಿಟ್ಟಿರಾದವರು ತಮ್ಮ ಸತೀಮಣಿಯರ ಪನಿತ್ರನಾಮಥೇಯಗಳನ್ನೆೇ 
ಮನೆಗಳಿಗೂ ಕೊಟ್ಟಿರುತ್ತಾರೆ. ಒಂದು ರೀತಿ ಇದು ಸರಿಯೇ. " ಮನೆ? ಎನ್ನಿಸಿ 
ಕೊಳ್ಳಬೇಕಾದಕೆ " ಮನೆಯಾಕೆ” ಇದ್ದಕಿ ತಾನೆ? ಬರಿಯ ಗಂಡಸರ ಸಂಸಾರ 
" ಮನೆವಾಳ್ತೆ' ಹೇಗಾದೀತು? ಗೃಹಿಣಿಯ ಹೆಸರನ್ನು ಮನೆಗಿಟ್ಟು ಇದು ಇಂಥವರ 
ಮನೆ ಎಂದು ಪ್ರಕಟಿಸುವುದರಲ್ಲಿ ಔಚಿತ್ಯವಿದೆ, ನ್ಯಾಯವಿದೆ. ಏಕೆಂದರೆ ಒಂದು 
ಮನೆಯ ವೈಶಿಷ್ಟ್ಯ್ಯಕ್ಕೂ ಇನ್ನೊಂದರ ವೈಶಿಷ್ಟ 3ಕ್ಕೂ ಮನೆಯಾಕೆಯೇ ಕಾರಣ. 
ಆದಕಿ ಸಾಮಾನ್ಯವಾಗಿ ನಾವು ಕಾಣುವುದು ಹೆಂಡತಿ ಬದುಕಿರುವಾಗ ಆಕೆಯ 
ಹೆಸರನ್ನು ಯಾರೂ ತಮ್ಮ ಮನೆಗಿಡುವುದಿಲ್ಲ. ಬದುಕಿರುವ ಹೆಂಡತಿಯ ಹೆಸರನ್ನು 
ಪ್ರಪಂಚದ ಎಡುರು ಎತ್ತಿ ಹಿಡಿಯಬಾರದು ಎಂಬ ವಿನಯವೊಂದು ಕಡೆ, 
ಬದುಕಿರುವ ಹೆಂಡತಿಯ ಹೆಸರು ಅವರಿವರಿಗೆ ಗೊತ್ತಾದರೆ ತೊಂದರೆಗಿಟ್ಟು 
ಕೊಳ್ಳುತ್ತದೆ (ಆಕೆ ಚೆಲುವೆಯಾದರೆ ಇನ್ನೂ ಕಷ್ಟ) ಎಂಬ ಭಯವೊಂದು ಕಡೆ, 
ಇದಕ್ಕೆ ಕಾರಣವಿರಬೇಕು. ತಾವು ಪತ್ನೀವ್ರತರೆಂದೂ ತಮ್ಮ ಸೌಭಾಗ್ಯವತಿಯನ್ನು 
ಸದಾ ಸ್ಮರಿಸುತ್ತಿರುವವರೆಂದೂ' ಬೀದಿಯವರಿಗೆಲ್ಲಾ ಸಾರುವ ಸಲುವಾಗಿ ವಿಧುರರು 


೪೬ ಪ್ರಬುದ್ಧ ಕರ್ಣಾಟಕ 


ಈ ಕ್ರಮವನ್ನು ಕೈಕೊಳ್ಳುತ್ತಾರೆಂದು ತೋರುತ್ತದೆ. ಆದರೆ ಹೆಂಡತಿಯ 
" ಸ್ಮಾರಕ' ಈ ಮನೆ ಎಂಬ ಭಾವ ಬರುವುದಿಲ್ಲವೆ ಆಕೆಯ ಹೆಸರನ್ನು ಅದಕ್ಕಿಟ್ಟರೆ? 
ಆಕೆಯ ಗುರುತಿಗೆ ಮಕ್ಕಳುಮರಿಗಳಿರುವಾಗ ಈ ನಿರ್ಜೀವವಸ್ತುವಿನ ಸಹಾಯದ 
ಅಗತ್ಯವೇನು? ತಮ್ಮ ಪ್ರೇಮವನ್ನು ಪ್ರದರ್ಶಿಸಲು ಈ ರೀತಿ ಮಾಡುವರೆಂದರೆ 
ಅದು ಅಷ್ಟೇನೂ ಪ್ರಶಂಸಾರ್ಹವಾಗಿ ಕಾಣುವುದಿಲ್ಲ. ಗಂಡ ಹೆಂಡಿರ ಪ್ರೇಮಕ್ಕೆ 
ಹೀಗೆ ಸರ್ವಜನ ಮನ್ನಣೆಯನ್ನು ಪಡೆಯುವ ಪ್ರಯತ್ನ ನೇಕೆ? ಅದರಲ್ಲಿ " ಸೆಂಟ 
ಮೆಂಟ್‌' ಎಷ್ಟಿದೆಯೋ " ಷೋಯಿನೆಸ್‌ 'ಸ್ಸೂ ಅಷ್ಟೇ ಇಲ್ಲವೆ? ಹೆಂಡತಿಯ 
ಹೆಸರನ್ನು ಆಕೆ ಸತ್ತಮೇಲೆ ಕಟ್ಟಿದ ಮನೆಗಿಡುವುದರಿಂದ ಗಂಡನ ಶೋಕವೇನಾದರೂ 
ಶಮನವಾದೀತೇನು? ಅದೂ ಅನುಮಾನಾಸ್ಪದವಾದ ಸಂಗತಿಯೆ. ನಿರಂತರವಾಗಿ 
ಆಕೆಯ ಹೆಸರು ಕಣ್ಣು ಕಿವಿಗಳಿಗೆ ಬೀಳುತ್ತಿದ್ದರೆ ಅದರಿಂದ ದುಃಖ ಕಡಿಮೆಯಾಗು 
ವುದರ ಬದಲು ಎಚ್ಚರವಾಗಿಯೇ ಇರಲು ಪ್ರೇರಣೆ ದೊರೆಯುತ್ತದೆ. ಆಕೆಯ 
ಹಿರಿಮೆ ಕಡೆಗೆ ಕೇವಲ ಒಂದು ಮನೆಯ ಹೆಸರಿನಲ್ಲಿ ಉಳಿದುಕೊಳ್ಳುತ್ತದೆ ಎಂದು 
ಆಸೆಪಡುವುದು ಭ್ರಮೆಯಲ್ಲವೆ? 

ಕೆಲವರು ತಾವು ಹಿಂಜೆ ಎಂದಾದರೂ ಇದ್ದು ಅನಂತರ ಬಿಟ್ಟು ಬಂದಿರುವ 
ಸ್ಥಳಗಳ ಹೆಸರುಗಳನ್ನು ಮನೆಗಳಿಗೆ ದಯಪಾಲಿಸಿರುವ ಉದಾಹರಣೆಗಳೂ ಉಂಟು. 
ಬೆಂಗಳೂರಿನ*" ದಂಡಿನ' ಪ್ರದೇಶದಲ್ಲಿ ಈ ತೆರನಾದ ಹೆಸರುಗಳನ್ನು ಹೊಂದಿರುವ 
ಅನೇಕ ಮನೆಗಳನ್ನು ನಾವು ಕಾಣಬಹುದು.  " ಛಿಸಲ್‌ಹರ್ಸ್ಸ್‌' " ಯಾರ್ಕ್‌ 
ಷೈರ್‌' "ಕೆನ್ಸಿಂಗ್‌ಟನ್‌' ಮೊದಲಾದ ಹೆಸರುಗಳು ಈ ಪ್ರವೃತ್ತಿಯನ್ನು 
ತೋರಿಸುತ್ತವೆ. ಇದರಲ್ಲಿ ತಪ್ಪೇನೂ ಕಾಣುವುದಿಲ್ಲ. ಬಹಳ ಕಾಲ ತಾವೂ ತಮ್ಮ 
ವರೂ ಇದ್ದ ನೆಲೆಯನ್ನು ಜೀವನೋಪಾಯಕ್ಕಾಗಿಯೋ ಅಥವಾ ಇನ್ನಾ ವುದಾದರೂ 
ಕಾರಣಕ್ಕಾಗಿಯೋ ಬಿಟ್ಟು ದೂರ ಬಂದಿರುವವರು ಒಂದು ಬಗೆಯ ಭಕ್ತಿನಿಶ್ರಾಸ 
ದಿಂದ ತಮ್ಮ ತೌರೂರನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಲುವಾಗಿ ಹೊಸ ಸ್ಥಳದಲ್ಲಿ 
ತಾವು ಕಟ್ಟುವ ಮನೆಗಳಿಗೆ ಅದರ ಹೆಸರನ್ಸಿಡುವುದು ಅರ್ಥಮಾಡಿಕೊಳ್ಳ ಬಹುದಾದ 
ಮನೋಭಾವವನ್ನು ಸೂಚಿಸುತ್ತದೆ. ಇಂಗ್ಲೆಂಡ್‌ ಮತ್ತು ಇತರ ಯೂರೋಪ್‌ 
ಜೀಶಗಳಿಂದ ಅಮೆರಿಕಾಕ್ಕೆ ವಲಸೆ ಹೋದ ಜನ ಅಲ್ಲಿ ಕೇಂಬ್ರಿಡ್ಜ್‌, ಯಾರ್ಕ್‌, 
ಬಾಲ್ವಿನೋರ್‌, ಆಧ್ಲಿಯನ್ಸ್‌ ಮೊದಲಾದ ಐರೋಪ್ಯ ನಗರಗಳ ಹೆಸರುಗಳನ್ನೇ 
ಮತ್ತೆ ಬಳಕೆಗೆ ತಂದರು. ಇಂದೂ ಇಂಥ ಹೆಸರುಗಳ ಊರುಗಳು ಅಮೆರಿಕಾದಲ್ಲಿ 
ಎಲ್ಲೆಲ್ಲೂ ಇವೆ. 

ತಮ್ಮ ಒಡೆತನದ ಹಳ್ಳಿಯ ಅಥವಾ ಜಮಾನ್ನಾರಿಯ ಹೆಸರನ್ನು ಪಟ್ಟಣದಲ್ಲಿ 
ತಾವು ವಾಸಮಾಡುವ ಮನೆಗಳಿಗಿಟ್ಟಿ ರುವವರೂ ಕೆಲವರಿದ್ದಾರೆ. " ಬೆಟ್ಟದಪುರದ 
ಮನೆ; "ಬಸವನ ಹಳ್ಳಿ ನಿಲಯ್ಯ' "ಹಿಕಾರಿಪುರ್‌ ಮಂದಿರ? " ಸುಂಟಿಕೊಪ್ಪ 
ಮ್ಯಾನ್‌ಷನ್‌' ಇತ್ಯಾದಿಗಳು ಆ ಮನೆಗಳ ಮಾಲೀಕರು ತಮ್ಮ ಹಣವನ್ನು ಎಲ್ಲಿ 








ಮನೆಗಳ ಹೆಸರುಗಳು ೪೭ 


ಸಂಪಾದಿಸಿದರು. ಎಂಬುದನ್ನು ನಿಸ್ಸಂದೇಹವಾಗಿ ವ್ಯಕ್ತಪಡಿಸುತ್ತವೆ. ಭೂಮಿ 
ಕಾಣಿಗಳಿರುವುದು ಗ್ರಾಮಾಂತರ ಸೀಮೆಯ. ಯಾವುದೋ ಮೂಲೆಯಾಗಿರ 
ಬಹುದು; ಭೂಸ್ವಾಮಿ ಬೆಂಗಳೂರಿನ ಹೈಗ್ರೌಂಡ್ಸಿನಲ್ಲೋ ಮಲ್ಲೇಶ್ವರ ಬಸವನ 
ಗುಡಿಗಳಲ್ಲೋ ಮೈಸೂರಿನ ಲಕ್ಷ್ಮೀಪುರ ವ್ರಂಟಕೊಪ್ಪಲುಗಳಲ್ಲೋ ಬಂಗಲೆ 
g ಯೊಂದನ್ನು. ಕಟ್ಟಿಸಿಕೊಂಡು ಆಧುನಿಕ ಸುಖಸಾಧನಗಳ ಮಧ್ಯೆ ಮೆರೆಯುತ್ತಿರ 
ಬಹುದು. ಅವನ ಮನೆಯ ಹೆಸರೊಂದೇ ಅವನು ಯಾವ ಊರಿನವನು, ಅವನ 
ಐಶ್ವರ್ಯಕ್ಕೂ ವೈಭವಕ್ಕೂ ಕಾರಣವಾದ ಹಣ ಎಲ್ಲಿಂದ ಹರಿದುಬರುತ್ತದೆ ಎಂದು 
ತೋರಿಸುವ ಕೈಮರ. ಈ ಕೃತಜ್ಞತಾಸೂಚನೆ ಪ್ರಶಂಸಾರ್ಹವಾದ ವಿಷಯವೇ. 

ತಮ್ಮ ಅಥವಾ ತಮ್ಮ ಪೂರ್ವಿಕರ ತೌರ್ನಾಡು ತೌರೂರುಗಳ ಹೆಸರುಗಳನ್ನೂ 
ತಮ್ಮ ಆರ್ಥಿಕ ನೆಮ್ಮದಿಗೆ ಮೂಲವಾದ ಹಳ್ಳಿಗಳ ಹೆಸರುಗಳನ್ನೂ ಮನೆಗಳಿಗಿಡು 
ವುದು ಮಾನವಸಹಜವಾದ ದೌರ್ಬಲ್ಯ, ಚಾಸಲ್ಯ ಎನ್ನಬಹುದು. ಆದರೆ 
" ಹಿಮಗಿರಿ, " ವಿಂಧ್ಯಾದ್ರಿ', "ಯದುಗಿರಿ, " ಬಿಳಿಗಿರಿ', ತಿರುಮಲೈ, " ಪಲನ್ರಿ' 
“ಶ್ರೀಶೈಲ”, "ಬದರಿ', "ಕೈಲಾಸ', ಮೊದಲಾದ ದೂರದ ಪರ್ವತಧಾಮಗಳ ಹೆಸರು 
ಗಳನ್ನು ತಮ್ಮ ಕಿರುಮನೆಗಳಿಗಿಡುವವರ ಉದ್ದೇಶ ಏನಿರಬಹುದು? ತಮ್ಮ ಮನೆಗಳು 
ಆ ಗಿರಿಗಳಂತೆಯೇ ಉನ್ನತವೂ ನಯನಮೋಹಕವೂ ಪವಿತ್ರವೂ ಆದ ಸ್ಥಳಗಳೆಂಬ 
ಹೆಮ್ಮೆಯಿರಬಹುದೋ ಇವರಿಗೆ? ಅಥವಾ ತಾವು ಅಲ್ಲಿನ ದೇವರುಗಳ ಭಕ್ತರು, 
ತಾವು ಅಲ್ಲಿಗೆ ಹೋಗಿಬಂದಿರುವವರು ಎಂದು ಲೋಕಕ್ಕೆಲ್ಲಾ ಗೊತ್ತಾಗಲಿ ಎಂಬ 
ಬಯಕೆಯೋ? ತಾವು ಯಾತ್ರೆಹೋಗಿ ಬಂದವರೆಂದು ಇತರರಿಗೇಕೆ ಗೊತ್ತಾಗ 
ಬೇಕು? ಯಾತ್ರೆ ಹೋಗಿಬರುವುದು ಆತ್ಮೋದ್ಧಾರಕ್ಕಾಗಿಯೋ ಲೋಕವಿಖ್ಯಾತಿ 
ಯನ್ನು ಗಳಿಸುವುದಕ್ಕೋ? ತಮ್ಮ ಹಿರಿಮೆ ಜಗತ್ತಿನ ಕಣ್ಣಿಗೆ ಬೀಳಲಿ ಎಂಬ 
ಬಯಕೆ ಇವರಲ್ಲಿ ಇಷ್ಟು ಉತ್ಕಟವಾಗಿರುವ ಪಕ್ಷಕ್ಕೆ ಇವರು ಯಾತ್ರೆ ಹೋಗಿ 
ಬಂದು ಫಲವೇನು? ವಾಹನ ಸೌಕರ್ಯ ಯಥೇಷ್ಟವಾಗಿರುವ ಜೀ ಎಷ್ಟು 
ದೂರ ಯಾತ್ರೆ ಹೋಗಿಬಂದರೂ ಅದರಲ್ಲಿ ಯಾವ ವೈಶಿಷ್ಟ್ಯ್ಯವೂ (ದುಡ್ಡಿರುನ 
ಒಂದು ವಿಷಯವನ್ನು ಬಿಟ್ಟು) ಕಾಣುವುದಿಲ್ಲವಲ್ಲಾ ! 

ಇನ್ನು ಕೆಲವು ಮಂದಿ ಪುರಾಣ ಪ್ರಸಿದ್ಧವಾದ ಸ್ಥಳಗಳ ಹೆಸರುಗಳನ್ನು ತಮ್ಮ 
ಮನೆಗಳಿಗಿಟ್ಟಿರುತ್ತಾರೆ. “ದ್ವಾರಕ”, “ಮಿಥಿಲಾ”, "ಅಯೋಧ್ಯಾ, "ಪಂಚವಟಿ, 
"ನಂದನ, "ಬೃಂದಾವನ' ಮೊದಲಾದ ಹೆಸರುಗಳು ಇಂಥವು. ಈ ಹೆಸರುಗಳನ್ನು 
ಇಡುವವರ ಮನೋಭಾವವನ್ನು ನಿರ್ಧರಿಸುವುದು ಕಷ್ಟ. ಇವು ಅವರು ಹೋಗಿ 
ಬಂದ ಸ್ಥಳಗಳೆಲ್ಲವೆಂಬುದು ಸ್ವತಃಸಿದ್ಧ. ತಾವು ಅವನ್ನು ವರ್ಣಿಸುವ ಕಾವ್ಯಗಳನ್ನು 
ಓದಿದ್ದೇವೆ ಎಂಬ ಹೆಮ್ಮೆಯ ಅಭಿವ್ಯಕ್ತಿಯೆ ಇರಬಹುದು ಈ ಪದ್ಧ ತಿ. ಅಥವಾ 
ದೇವರುಗಳ ದೇವತೆಗಳ ಮತ್ತು ಸಬ್‌ ಪುರುಷರ ಸಂಬಂಧ ಪಡೆದಿದ್ದ ಆ ಸ್ಥಳಗಳ 
ಹೆಸರುಗಳನ್ನು ತಮ್ಮ ನಿವಾಸಗಳಿಗಿಟ್ಟರೆ ಅದೂ ಒಂದು ಬಗೆಯ ಧರ್ಮಶ್ರ ದ್ಧ 


೪೮ ಪ್ರಬುದ್ಧ ಕರ್ಣಾಟಕ 
ಛು 


ಯೆಂಠದೋ ಇವರ ಭಾವನೆ? ಧರ್ಮಪರಿಪಾಲನೆ ಇಷ್ಟು ಸುಲಭವಾಗಿಬಿಟ್ಟರೆ 
ನಿಜವಾಗಿಯೂ ಮಾನವರು ಧನ್ಯರು! ಮತಾಂತರ ಹೊಂದಿದ ನಮ್ಮ ಜನ ಕೆಲವರು 
ತಮ್ಮ ಯಜಮಾನರೂ ಪೋಷಕರೂ ಆದ ಐರೋಪ್ಯರ ಹೆಸರುಗಳನ್ನು ತಮ್ಮ 
ಮಕ್ಕಳಿಗಿಟ್ಟ ರುವುದನ್ನು ನಾವು ಕಂಡಿದ್ದೇವೆ. ಚಾ ಮೆಚ್ಚಿ ಸಿ ಅವರಿಂದ 
ಹೆಚ್ಚಿ ನ ಅನುಗ ಗ್ರಹವನ್ನು ಪಡೆಯಬೇಕೆಂಬ. ಬಯಕೆ ಇದಕ್ಕೆ ಪ್ರೆ ಫೆ (ರಕವಾಗಿರುತ್ತಿ ತ್ತು. 
ಜಾ ದೇವತೆಗಳ ಮನಸ ಸ್ಸನ್ನೂ ಇದೇ ರೀತಿಯ SE ಬಾಗ ಜ ಪ್ರತ ಶ್ರಮೋ 
ಪರೋಕ್ಷವೋ ಆದ ಪ್ರಶಂಸೆಯಿಂದ ಒಲಿಸಿಕೊಳ್ಳ ಬಹುದೆಂದು RN 
ಸರಿಯೆ? ಆದರೆ ಈ ತೆರದ ಹೆಸರುಗಳನ್ನು ಮನೆಗಳಗಿಡುವವರು ಧರ್ಮ ಪ್ರೇಮ 
ದೈವಭಕ್ತಿ ಗಳಿಗಿಂತಲೂ ಹೆಚ್ಚಾಗಿ ಒಂದು ಬಗೆಯ ಅಹಂಭಾವಕ್ಕೆ ದಾಸರು ಎಂದು 
ತೋರುತ್ತದೆ. ತಾವು ತುಂಬಾ ಸುಸಂಸ್ಕೃತರು, ಶಾಸ್ತ್ರ ಸಾಹಿತ್ಯಗಳ ಪರಿಚಯವಿರು 
ವವರು, ಆದುದರಿಂದ ಅತಿಶಯವಾದ ಅಪರೂಪವಾದ ಹೆಸರುಗಳಿಂದ ತಮ್ಮ 
ಮನೆಗಳನ್ನು ಅಲಂಕರಿಸುವವರು ಎಂಬ ಅಸ್ಪಷ್ಟನಾದರೂ ವಾಸ್ತವವಾದ ಅಭಿ 
ಮಾನ ಅವರ ಮನಸ್ಸನ್ನು ಅಕ್ರಮಿಸಿರಬೇಕು. ಇಲ್ಲದಿದ್ದರೆ ಅಂತಹ ದೊಡ್ಡ 
ಹೆಸರುಗಳನ್ನು ಯಃಕಶ್ಚಿತವಾದ ಮಕೆಗಳಿಗಿಡುವುದೆಂದರೇನು? 

ತಾವು ಬುದ್ಧಿ ನಂತರು ಅತಿಶಯವಾದ ಕಲ್ಪನಾಶಕ್ತಿಯುಳ್ಳವರು ಎಂಬ 
ಅಭಿಮಾನದಿಂದ ಪ್ರೇರಿತರಾದವರಿಂದ ದತ್ತವಾದ ಮನೆಗಳ ಹೆಸರುಗಳ ಒಂದು 
ವಿಶಿಷ್ಟ ನಂಗಡವೇ ಉಂಟು. ಕೆಲವರು ತಮ್ಮ ಭಾಷಾನೈಪುಣ್ಯವನ್ನೂ ಬುದ್ಧಿ 
ಚಾಕಚಕ್ಕ ಧತೆಯನ್ನೂ ಪೂರ್ಣವಾಗಿ ಮನೆಗಳಿಗೆ ತಾವಿಡುವ ಹೆಸರುಗಳಲ್ಲೇ 
ಪ್ರದರ್ಶಿಸಲೆಳಸುವರೆಂದು ಕಾಣುತ್ತದೆ. ಇಲ್ಲದಿದ್ದರೆ ಆ ಹೆಸರುಗಳ ವೈಚಿತ್ರ್ಯ ಕೈ 
ಕಾರಣ ಹೇಳಲು ಸಾಧ್ಯ ವಾಗದು. "ಜ್ಯೋತಿ', ಛಾ “ಚಂದ್ರಿಕಾ”, ಕಡಿ 
ನೂರ್‌” ಮೊದಲಾದ ಹೆಸರುಗಳನ್ನು ಮನೆಗಳಿಗಿಡುವನರ ಮನಸ್ಸು ಹೇಗಿರಬಹುದು! 
ತಮ್ಮ ಜೀವನದ ಜ್ಯೋತಿ ಈ ಮನೆ ಎಂದೋ ಅವರ ಭಾವನೆ? ಇಲ್ಲ ಊರಲ್ಲಿ 
ಇನ್ನಾವ ಮನೆಗೂ ಇಲ್ಲದ ಕಾಂತಿ ತಮ್ಮೊಬ್ಬರ ಗೃಹಫ್ಸಿಜಿಯೆಂಬ ಹೆಮ್ಮೆಯೋ? 
ಮನೆಗೆ ಸುಣ್ಣ ಬಳೆಸಿ ಅರ್ಧ ದಶಕವಾಗಿದ್ದು ಗೋಡೆಗಳೆಲ್ಲಾ ಕಪ್ಪಿ ಟ್ಟಿರುವಾಗ 
ಹೆಸರು ಮಾತ್ರ "ಚಂದ್ರಿಕಾ' ಅಥವಾ "ಕೋಹಿನೂರ್‌' ನಂದಿದ್ದಕಿ” ಎಂತಹ 
ಆಭಾಸ! ಹೊಗಳ ಗಂಧವೇ ಇಲ್ಲದ ಮನೆಗೆ " ಪುಷ್ಪ ವಿಲಾಸ' ಎಂದೋ " 
ನಿವಾಸ'ವೆಂಜೋ "ಚಂಪಕ ನಿಲಯ'ವೆಂದೋ ಹೆಸರಿಟ್ಟರೆ ಔಚಿತ್ಯವಿರುತ್ತದೆಯೆ? 
ಇಲ್ಲಿ "ಪುಷ್ಟ? " ಪದ್ಮ' " ಚಂಪಕ 'ಗಳು ಹೂವಾಗಿರದೆ ಮನೆಯ ಒಡತಿಯರ 
ಅಥವಾ ಮಕ್ಕಳ ಅಮೂಲ್ಯ ನಾಮಧೇಯಗಳಾಗಿರುವುದೂ ಸಾಧ್ಯ. ಆ ಮನೆಯ 
ಅಂದ ಚೆಂದಗಳೂ ಅವರಣ-ಸಸ್ನಿ ವೇಶಗಳೂ ಅವರಿಗೆ ಗೌರವ ತರುವಂತಿಲ್ಲದಿದ್ದಕೆ 
ಅವರ ಹೆಸರುಗಳನ್ನು ಅವಕ್ಳಿಡುವುದು ಕುಹಕವಲ್ಲವೆ? ಗೋಡೆ ಮೇಲ್ಭಾ pe 
ಕೂಡ ಪೂರ್ತಿಯಾಗಿ ನಿರ್ಮಿತವಾಗಿಲ್ಲದ ಮನೆ ಎಷ್ಟೋ ಕಡೆ "ಲಕ್ಷಿ Ps ನಿವಾಸ 


ಮನೆಗಳ ಹೆಸರುಗಳು ರ್ಳ 


ವಾಗಿ ತನ್ನ ಹೆಸರಿಗೆ ತಾನೇ ನಾಚಿಕೊಳ್ಳುತ್ತಿರುವಂತೆ ತಲೆ ತಗ್ಗಿ ಸಿದ್ದರೆ ಇನ್ನೊಂದು 
ಕಡೆ ನಿಪುಲೈಶ್ಚರ್ಯಕ್ಕೂ ವೈಭವಯುತವಾದ ಜೀವನಕ್ಕೂ ಆಕರವಾದ ನಿಲಯ 
ಕೇವಲ "ಕುಟೀರ'ವೆನ್ಸ್ಟಿಸಿಕೊಂಡು ಅನಾವಶ್ಯಕವಾದ ನಮ್ರತೆಯನ್ನು ತೋರಲೆಳಸಿ 
ವಿಫಲವಾಗುತ್ತದೆ. ಲಕ್ಷ್ಮೀದೇವಿ ಕುಟೀರದಲ್ಲಿರಲು ಎಂದಾದರೂ ಸಮ್ಮತಿ 
ಸಿದ್ದಾಳೆಯೆ? ಆ ಮಾತನ್ನು ಅವಳ ಹೆಸರಿನೊಡನೆ ಜೋಡಿಸುವುದು ಅವಳಿಗೆ 
ಅವಮಾನ ಮಾಡಿದಂತಲ್ಲವೆ? ಇದನ್ನಾದರೂ ಕ್ಷಮಿಸಬಹುದು ; ಅದರೆ ಆಧುನಿಕ 
ನಾಗರಿಕತೆಯ ಸಮಸ್ತ ಸಾಧನಗಳ ಸಂಪೂರ್ಣ ಉಪಯೋಗವನ್ನು ಪಡೆದು 
ಸರ್ವೇಂದ್ರಿಯಗಳ ಸಂತೃಪ್ತಿಯನ್ನೇ ಜೀವನದ ಪ್ರಮುಖೋದ್ಹೇಶವಾಗಿ ಹೊಂದಿರು 
ನವರು * ಭಕ್ತಿವಿಲಾಸ'ಗಳಲ್ಲಿ ವಾಸಮಾಡುವುದೆಂದರೆ ಜೋದ್ಯವಲ್ಲವೆ? ಇಂದೋ 
ನಾಳೆಯೋ ಕುಸಿದು ಬೀಳುವಂತಿರುವ ಮುರುಕು ಮನೆ "ವರ್ಧಿನಿ? ಎನ್ನಿಸಿ 
ಕೊಳ್ಳುವುದೂ ಯಾವ ಕಲಾನಿಯಮಕ್ಕೂ ಒಳಪಡದೆ ಪೆಡಂಭೂತದಂತೆ ಬೆಳೆದು 
ನಿಂತಿರುವ ಕಟ್ಟಡ " ಸುಲೋಚನ” ಅಥವಾ " ಸುದರ್ಶನ'ವಾಗಿರುವುದೂ ಯಾವ 
ನ್ಯಾಯವೆಂದು ಕೇಳದಿದ್ದರೆ ವಿಧಿಯಿಲ್ಲ. ಆದರೆ ಮನೆಗಳಿಗೆ ಹೆಸರುಗಳನ್ನು ಕೊಡು 
ವವರು ನ್ಯಾಯಕ್ಕಾಗಲಿ ಸತ್ಯಕ್ಕಾಗಲಿ ಔಚಿತ್ಯಕ್ಕಾಗಲಿ ಕಟ್ಟುಬೀಳದ ಸ್ವತಂತ್ರರು. 
ತೆ ಮೋಸ ಅಸ ಸತ್ಯಗಳ ಆಧಾರದ ಮೇಲೆಯೇ ಜೀವನವನ್ನು ಸಾಗಿಸುವವರು 
“ಸಬರ್ಮತಿ' ಎಂದೋ ಸೀವಾಶ್ರಮ'ಪಿ ದೋ "ಬಾಪೂಜೀ ರಿಲಯ'ವೆಂಜೋ ತಮ್ಮ 
ನಿವಾಸಕ್ಕೆ ಹೆಸರಿಟ್ಟೊಡನೆಯೇ ಗಾಂಧೀಜೀಯವರ ಆತ್ಮಕ್ಕೆ ಎಷ್ಟು ಆನಂದವಾಗಿರ 
ಬೇಕು? ಎದೆ ಸೀಳಿದರೆ ಎರಡಕ್ಷರವಿಲ್ಲದವರ ಮನೆ "ಸರಸ್ವತೀ ಮಂದಿರ ಅಥವಾ 
"ಶಾರದಾವಿಲಾಸ'ವಾಗಿರುವುದೂ ಕುಟಲೋಪಾಯವೇ ಕತ ಹೆದ್ದಾರಿಯಾಗಿರು 
ವವರ ವಾಸಸ್ಥಳ "ಧರ್ಮಾಲಯ 'ವಾಗಿರುವುದೂ ಬಾಳಿನಲ್ಲಿ ತಾವಿಡುವ ಪ್ರತಿ 
ಹೆಜ್ಜೆಯೂ ದುರದೃಷ್ಟ ದೊಡನೆ ಹೋರಾಟವಾಗಿರುವವರ ಗೃಹ" ಜಯನಿವಾಸ' 
ವಾಗಿರುವುದೂ ಸಾ ್ರಿರಸ್ಯೃವಲ್ಲವೆ? ಕೆಲವು ಮನೆಗಳ ಹೆಸರುಗಳಂತೂ ತೀರಾ 
ಕುತೂಹಲಕಾರಿಗಳಾಗಿರುತ್ತವೆ, ವ್ಯಂಗ್ಯಾರ್ಥ ಸೂಚಕವೂ ಆಗಿರುತ್ತವೆ. "ಸೂರ್ಯ 
ವಿಹಾರ', « ಚಂದ್ರವಿಲಾಸ' ಎಂಬ ಹೆಸರುಗಳನ್ಸಿಡುವವರು ಎಷ್ಟು ನಿರ್ಭೀತರಿರ 
ಬೇಕು? ಅವರ ಆತ್ಮವಿಶ್ವಾಸ ಅದಿನ್ನೆಸ್ಟಿರಬಹುದು? ಸೂರ್ಯ ಚಂದ್ರರನ್ನು ತಮ್ಮ 
ಸ್ವಂತ ಆಸ್ತಿಯಂತೆ ಭಾವಿಸುವ ಮ ಅಹಂಭಾವಕ್ಕೆ ಏನು ಹೇಳೋಣ. ಬೇರೆ 
ಯಾರ ಮನೆಗಳಲ್ಲೂ ಕಾಣದ ಸೂರ್ಯ ಚಂದ್ರರ ಬೆಳಕು ಇವರ ಮನೆಗಳಲ್ಲಿ ಮಾತ್ರ 
ಇರುತ್ತದೆಯೆ? ಈ ಹೆಸರುಗಳನ್ನು ಅಕ್ಷರಶಃ ಅರ್ಥಮಾಡಿಕೊಂಡ ಛಾವಣಿಯಲ್ಲಿ 
ಏನೋ ದೋಷವಿರಬೇಕು, ಆದುದರಿಂದ ಸೂರ್ಯ ಚಂದ್ರರು ಇವರ ಮನೆಯೊಳಕ್ಕೇ 
ಬಂದು ವಿಹರಿಸುತ್ತಾಕೆ ಎಂದಾಗುವುದಿಲ್ಲವೆ ? "ಆಂಜನೇಯ ವಿಲಾಸ' "ಕೃಷ್ಣ 
ವಿಲಾಸ "ವಾಸುಕಿ, " "ನಾಗರಾಜ' ಮೊದಲಾದ ಹೆಸರುಗಳು ಆ ಮನೆಗಳಲ್ಲಿ ನಾಸಿಸುನ 
ಜನರ ಸ್ವಭಾವಗಳಿಗೆ ಸೂಚಿಗಳೇನು? "ಪದ್ಮಕೃಪ', " ಪರಿಮಳ' ಎಂದು ಮನೆಗೆ 
Py 


೫೦ ಪ್ರಬುದ್ಧ ಕರ್ಣಾಟಕ 
ಡ್‌ 


ಹೆಸರಿಟ್ಟರೆ ಅದರ ಅರ್ಥವೇನು? ಗೃಹಲಕ್ಷ್ಮಿಗೆ "ಅಶೋಕ', " ಪ್ರಭಾಕರ? 
"ಶ್ರೀರಾಮ' ಮೊದಲಾದ ಪುಲ್ಲಿಂಗ ಸೂಚಕನಾದ ಹೆಸರುಗಳನ್ನಿ ಡಬಹುಜೆ? 
ಜೀವನದ ಇತರ ಕ್ಷೇತ್ರಗಳಲ್ಲಿ ಪಾಶ್ಚಾತ್ಯ ನಡೆ ನುಡಿಗಳಿಗೆ "ಮಾನ್ಯ ತೆ ಕೊಡುವ 
ವರಿರುವಂತೆಯೇ ತಮ್ಮ ಮನೆಗಳಿಗೆ ಹೆಸ AN: ಇಂಗ್ಲಿಷನ್ನು ಮರೆಹೋಗುವ 
ವರಿಗೆ ಅಭಾವನಿಲ್ಲ. ಈಚೀಚೆಗೆ ಇಂಗ್ಲಿಷ್‌ ಹೆಸರುಗಳನ್ನು ಪಡೆಯುವ ಮನೆಗಳ 
ಸಂಖ್ಯೆ ಕಡಿಮೆಯಾಗುತ್ತಿದ್ದರೂ ಹಿಂದೆ ಆ ಹೆಸರುಗಳನ್ನು ಪಡೆದು ಇನ್ನೂ ಉಳಿಸಿ 
ಕೊಂಡಿರುವ ಮನೆಗಳು ಅಲ್ಲಲ್ಲಿ ನಮ್ಮನ್ನು ಸೆಳೆಯುತ್ತವೆ. ಇಂಗ್ಲಿಷರ ನೇರ ಸಂಪರ್ಕ 
ವನ್ನು ಹೊಂದಿ ಬಹಳ ಕಾಲ ಅವರ ಪ್ರಭಾವಕ್ಕೆ ಸಿಕ್ಕಿದ್ದ ಪ್ರದೇಶಗಳಲ್ಲಿ ಈ ಹೆಸರು 
ಗಳು ಬೇಕಾದಷ್ಟಿವೆ. ಅವನ್ನು ಅನುಕರಿಸಿ ನಮ್ಮವರೂ ಅನೇಕರು ಇಂಗ್ಲಿಷ್‌ 
ಹೆಸರುಗಳನ್ನು ತಮ್ಮ ಮನೆಗಳಿಗಿತ್ತು ಕೃತಕೃತ್ಯರಾಗಿದ್ದಾರೆ. ಈ ಇಂಗ್ಲಿಷ್‌ ಹೆಸರು 
ಗಳದೇ ಒಂದು ವೈಶಿಷ್ಟ್ಯ. ಅವುಗಳಲ್ಲಿ ಕೆಲವು ಸುಂದರವಾಗಿ ಅರ್ಥಪೂರ್ಣವಾಗಿ 
(ಮನೆ ಹೇಗಾದರೂ ಇರಲಿ) ಶೋಭಿಸುತ್ತವೆ. " ಸನ್ನಿಸ್ಫೆಡ್‌', " ಸ್ಪ್ರಿಂಗ್‌ಫೀಲ್ಲ್‌ ' 
ಇತ್ಯಾದಿಯಾದ ಹೆಸರುಗಳು ಕಲ್ಪನೆಯನ್ನು ಕೆರಳಿಸುತ್ತವೆ. ಸಂಸ್ಕೃತದಲ್ಲಿ 
" ಪುಷ್ಪನಿಲಾಸ' ವಿರುವಂತೆ ಇಂಗ್ಲಿಸಿನಲ್ಲಿ " ರೋಸ್‌ವಿಲ್ಲಾ' " ಜಾಸ್ಮಿನ್‌ ವಿಲ್ಲಾ? 
ಮೊದಲಾದ ಹೆಸರುಗಳಿರುತ್ತವೆ. ಕೆಲವರು ಅರ್ಧ ಸಂಸ್ಕೃತ ಅರ್ಧ ಇಂಗ್ಲಿಸಿನ 
ಹೆಸರುಗಳನ್ನಿಡುವುದುಂಟು. " ಚಂಪಕವಿಲ್ಲಾ' ಇಂತಹುದೊಂದು ಹೆಸರು. 
" ಅಚ್ಯುತವಿಲ್ಲಾ' " ಹರಿವಿಲ್ಲಾ 'ಗಳೂ ಇಲ್ಲದೆ ಹೋಗಿಲ್ಲ. ಈ ಸಂಮಿಶ್ರಣ 
ಕಿವಿಗೆ ಅಷ್ಟು ಹಿತವಾಗಿರುವುದಿಲ್ಲವೆಂದೇ ಹೇಳಬೇಕು. (ಈ ಸಂದರ್ಭದಲ್ಲಿ 
" ಸುಂದರವಿಲ್ಲಾ ' ಎಂಬ ಹೆಸರನ್ನು ಕುರಿತು " ಪರವಾ ಇಲ್ಲ? ಎಂಬ ಕೈಲಾಸಂ 
ರವರ ಮಾತು ನೆನಪಾಗುತ್ತದೆ.) ಇಂಗ್ಲಿಷಿನ ಎಷ್ಟೋ ಹೆಸರುಗಳು " ವ್ಯೂ? ಎಂಬ 
ಮಾತಿನಲ್ಲಿ ಸರ್ಯವಸಾನವಾಗುತ್ತವೆ. ನೋಡುತ್ತಾ ಹೋದರೆ ಬಗೆ ಬಗೆಯ " 
ಗಳು ಕಣ್ಣಿಗೆ ಬೀಳುತ್ತವೆ. " ಹಿಲ್‌ ವ್ಯೂ? ಎಂದು ಎಷ್ಟು ಊರಿನಲ್ಲಿ ಎಷ್ಟು ಮನೆ 
ಗಳಿಗೆ ಹೆಸರುಗಳಿಲ್ಲ? ಊರಿಗೆಲ್ಲಾ ಕಾಣುವ ಬೆಟ್ಟ ತಮ್ಮ ಮನೆಯಿಂದ ಮಾತ್ರ 
ಗೋಚರವಾಗುತ್ತದೆ ಎಂಬ ಭಾವನೆ ಆ ಜನರ ಆತ್ಮನಿಶ್ಚಾಸವನ್ನೂ ಹಿರಿಮೆಯನ್ನೂ 
ಘೋಷಿಸುತ್ತದೆಯಲ್ಲವೆ? "ರೇಸ್‌ ವ್ಯೂ', "ಗಾಲ್ಫ್‌ ವ್ಯೂ', " ಪೆರೇಡ್‌ ವ್ಯೂ”, 
" ಪಾರ್ಕ್‌ ವ್ಯೂ? ಮೊದಲಾದ ಹೆಸರುಗಳು ಬೆಂಗಳೂರಿನಲ್ಲಿನೆ. ಮೈಸೂರಿನ ಪ್ರಸಿದ್ಧ 
ಸರ್ಕಾರಿ ವಸತಿಗೃಹೆವಾದ " ಜಲದರ್ಶಿನಿ? ಕೆಲವು ವರ್ಷಗಳ ಹಿಂಜಿ " ಲೇಕ್‌ ವ್ಯೂ' 
ಆಗಿತ್ತು. “ ಎವರ್‌ ಡಿಲೈಟ್‌', " ಲೋಟಸ್‌ ಬಿಲ್ಲಿಂಗ್‌? " ಅಫ್‌ ಲ್ಯಾಂಡ್ಸ್‌ ', 
"ಈವೆಸಿಂಗ್‌ ಸ್ಟಾರ್‌', " ಈಸ್ಟ್‌ ವ್ಯೂ, " ವೆಸ್ಟ್‌ ಬ್ಯಾಂಕ್‌', " ಬ್ಲೂಮ್‌ಫೀಲ್ಡ್‌', 
"ಪಾ ಂಥಿಯನ್‌” ಹೌಸ್‌ ವು ನಾನು ಕನಡಿರುವ ಇನ್ನು ಕೆಲವು ಇಂಗ್ಲಿಷ್‌ 
ಹೆಸರೆಗಳು. ಅವುಗಳಲ್ಲಿ ಒಂದೊಂದೂ ಒಂದು ರೀತಿಯಲ್ಲಿ ಅವುಗಳ ಸೃಷ್ಟಿ ಕರ್ತರ 
ಎದೆಗಾರಿಕೆಯನ್ನು ಹೆಮ್ಮೆ ಹುಮ್ಮಸ್ಸು ಪ್ರತಿಷ್ಠೆಗಳನ್ನೂ ಎತ್ತಿ ತೋರಿಸುತ್ತದೆ. 





ಮನೆಗಳ ಹೆಸರುಗಳು ೫೧ 


ಹೆಸರುಗಳಿಂದ ಮನೆಯ ಮಾಲೀಕರ ಜಾತಿ ಮತಗಳನ್ನು ಕಂಡುಹಿಡಿಯ 
ಬಹುದೆಂದು ಹಿಂದೆ ಹೇಳಿದೆನಲ್ಲವೆ? ಇದು ಹಿಂದೂಗಳಲ್ಲಿ ಮಾತ್ರವಲ್ಲ. 
ಮುಬಾರಕ್‌ ಮಂಜಿಲ್‌, " ಖಲೀಲ್‌ “ಬಾಗ್‌, "ರಹ್ಮಾನ್‌ ಘರ್‌? ಎಂಬ 
 ಹೆಸರಿನ'ಮನೆಗಳು ಮುಸ್ಲಿಮರವೆಂದು ಹೇಳಲೇಬೇಕಾಗಿಲ್ಲ. :" ದಿಲ್‌ ಕುಷ್‌' 
" ಗುಲ್‌ಬಾಗ್‌' ಮೊದಲಾದ ಹೆಸರುಗಳು ಅವರಿಗೆ ಪ್ರಿಯವೆಂದು ತೋರುತ್ತದೆ. ' 
ಕೆಲವು ಮನೆಗಳ ಹೆಸರುಗಳು ತೀರಾ ನೀರಸವಾಗಿರುತ್ತವೆ. ." ಗೌರ್ಮೆಂಟ್‌ 
ಹೌಸ್‌, ರೆಸಿಡೆನ್ಸಿ ', " ಅಠಾರಾ ಕಛೇರಿ, " ಕಾಲೇಜ್‌ ಹೌಸ್‌'--ಇವು 
ಭವ್ಯ ಭವನಗಳಾದರೂ ಹೆಸರಿನಲ್ಲಿ ತುಂಬಾ " ಅನ್‌ ರೊಮ್ಯಾಂಟಕ್‌', ತುಂಬಾ 
& ರಿಯಲಿಸ್ಟಿಕ್‌”. 
ನಮ್ಮ ಸುತ್ತಮುತ್ತಣ ಮನೆಗಳ ಹೆಸರುಗಳಲ್ಲಿ ನಾವು ಇನ್ನೊಂದು ವಿಶೇಷ 
ವನ್ನು ಕಾಣುತ್ತೆ ಷೆ. "ಯಾನ ಮನೆಯ ಹೆಸರನ್ನು. ನೋಡಿದರೂ ಸಂಸ್ಕೃತದ್ದೋ 
ಇಂಗ್ಲಿ ಹಿನದೋ, ಹಿಂದೂಸ್ತಾನಿಯದೋ ಆಗಿರುತ್ತದೆ. ಕನ್ನ ಡದ ಹೆಸರಿರುವ 
ಮನೆಯನ್ನು ನೀವು 'ನೋಡಿದ್ದೀರಾ? ವೀರ ಕನ್ನ ಡಿಗೆನ್ನಿಸಿಕೊಂಡು ಕನ್ನಡದ 
ಹಿರಿಮೆಗಾಗಿ ದುಡಿದು ಹೋರಾಡುವವರು ಕೂಡ ನನಗೆ ತಿಳಿದಂತೆ ಎಲ್ಲೂ ಅಚ್ಚ 
ಗನ್ನಡದ ಹೆಸರುಗಳನ್ನು ತಮ್ಮ ಮಾಗಳಿ ಕೊಟ್ಟಿಲ್ಲ. "ಹೊ ಬಯಟ 
« ಬೆಳಕು, ರಾಂ ತೋಟ’, * ಪಡುವಲ ತಾಟು ಇತ್ಯಾದಿಯಾದ 
ಹೆಸರುಗಳು ಎಲ್ಲಾದರೂ ಇರುವವೆ? 
ಜನ ತಮ್ಮ ಮನೆಗಳಿಗಿಡುವ ಹೆಸರುಗಳನ್ನು ಪ್ರದರ್ಶಿಸುವ ವೈಖರಿಯೂ 
ವೈವಿಧ್ಯಮಯವಾದುದು, ಗಮನಾರ್ಹವಾದುದು. ಮನೆಯ ಮುಖ್ಯ ಕಟ್ಟಡದ 
ಮೇಲೆ ಅತ್ಯುನ್ನ ತವಾದ ಸ್ಥಳದಲ್ಲಿ ದೂರದಿಂದಲೇ ಜನಗಳ ಕಣ್ಣು ಸಿಗಳನ್ನು ಆಕರ್ಷಿ 
ಸುವಂತೆ ದೊಡ್ಡ ಅಕ್ಷರಗಳಲ್ಲಿ ಅದರ ಹೆಸ ರನ್ನು ಗಾರೆಯಲ್ಲೇ ಬರೆಯಿಸುವವರು. 
ಕೆಲವರು. ಇಂಥ "ಹೆಸರುಗಳು ಮನೆಯ ಹಣೆಗೆ ಅದರ ಯೋಗ್ಯತೆಯನ್ನು 
ಸೂಚಿಸುವ ಪಟ್ಟಿಯೊಂದನ್ನು ಅಂಟಿಸಿದಂತೆ ಕಾಣುತ್ತಿರುತ್ತವೆ. ಆದರೆ ಸಾಮಾನ್ಯ 
ವಾಗಿ ಮನೆಯ ಆವರಣದ ಹೆಬ್ಬಾಗಿಲಿನ ಪಕ್ಕದ ಕಂಬವೊಂದಕ್ಕೆ ಹೆಸರಿನ ಹಲಗೆ 
ಯನ್ನು ಬಿಗಿದಿರುವವರ ಸಂಖ್ಯೆಯೇ ಹೆಚ್ಚು. ಒಂದು ಕಡೆ ಮನೆಯ ಹೆಸರು 
ಇನ್ನೊಂದು ಕಡೆ ಮಾಲೀಕನ ಹೆಸರು ಬಂದು ಹೋಗುವವರನ್ನು ಎದುರುಗೊಳ್ಳು 
ತ್ತವೆ. ಅಮೃತಶಿಲೆಯ ಫಲಕಗಳಲ್ಲಿ ಹೆಸರುಗಳನ್ನು ಕೆತ್ತಿಸಿ ಅವನ್ನು ಗೋಡೆ 
ಯಲ್ಲೇ ಗೂಡಿನಂತೆ ಕೊರೆದಿರುವ ಪ್ರದೇಶದಲ್ಲಿ ನಿಲ್ಲಿಸಿ ಗಾರೆ ಗಚ್ಚುಗಳಿಂದ ಭದ್ರ 
ಪಡಿಸುವವರೂ ಇದ್ದಾರೆ... ಹೀಗೆ ಮಾಡುವುದರಿಂದ ಆ ಹೆಸರುಗಳು ಮನೆಯ 
ಕಟ್ಟಡದ ಒಂದು ಭಾಗವಾಗಿ ಸ್ಥಿರವಾಗಿರುವವೆಂಬ ನಂಬಿಕೆ ಅವರಿಗೆ ಎಂದು 
ತೋರುತ್ತದೆ. ಇನ್ನೂ ಕೆಲವರು ಗೋಡೆಯಲ್ಲಿಟ್ಟ ರುವ ಹೆಸರಿನ ಹಲಗೆಯನ್ನು 
ಬಣ್ಣಗಳಿಂದ ಸಿಂಗರಿಸಿ ಸ್ಯ ಮೇಲೊಂದು ಗಾಜನ್ನು ಮುಚ್ಚಿ ಅದು ಹೊಳೆಯು 





೫೨ ಪ್ರಬುದ್ಧ ಕರ್ಣಾಟಕ 


ವಂತೆ ಮಾಡಿರುತ್ತಾರೆ. ತಮ್ಮ ಮತ್ತು ತಮ್ಮ ಮನೆಗಳ ಹೆಸರುಗಳು ಜಗತ್ತಿನಲ್ಲಿ 
ಹೊಳೆಯುವ ಅವಕಾಶ ಇದೊಂದೇ ಆಗಿರುವಾಗ ಅವರು ಹೀಗೆ ಮಾಡುವುದರಲ್ಲಿ 
ಅಚ್ಚರಿಯೇನೂ ಇಲ್ಲ. ಇನ್ನೂ ಹೆಚ್ಚಿನ ಶಾಶ್ವತತೆಯನ್ನು ಪಡೆಯಲಪೇಕ್ಷಿಸುವವರು 
ಹೆಸರುಗಳನ್ನು ಕಬ್ಬಿಣದಲ್ಲಿ ಎರಕ ಹೊಯ್ಯಿಸಿ ಪ್ರಮುಖ ಸ್ಥಳದಲ್ಲಿ ಪ್ರದರ್ಶಿಸಿರು 
ತ್ತಾರೆ; ಇಲ್ಲದಿದ್ದರೆ ಮಹಾದ್ವಾರದ ಕಬ್ಬಿಣದ ಬಾಗಿಲುಗಳಲ್ಲೇ ಮನೆಯ ಹೆಸರಿನ 
ಮತ್ತು ತಮ್ಮ ಸ್ವಂತ ಹೆಸರಿನ ಅಕ್ಷರಗಳನ್ನು ಜೋಡಿಸಿ ತಯಾರಿಸಿರುತ್ತಾರೆ. ಅಂತೂ 
ಮನೆಗೆ ಹೆಸರಿಡುವುದರಲ್ಲಿ ಎಷ್ಟರ ಮಟ್ಟ ಗೆ ಬುದ್ಧಿ ಚಾತುರ್ಯ ಕಲ್ಪನಾಶಕ್ತಿಗಳು 
ಅಭಿವ್ಯಕ್ತ ವಾಗುತ್ತನೆಯೋ ಆ ಹೆಸರುಗಳನ್ನು ದಾರಿಗರ ಕಣ್ಣೆದುರು ಎತ್ತಿ ಹಿಡಿಯು 
ವುದರಲ್ಲೂ ಅಷ್ಟೇ ಮುಂದಾಲೋಚನೆ ಮಹದಾಶಯಗಳೂ ವೈಕೃತಿ ವೈಶಿಷ್ಟ್ಯ 
ಗಳೂ ಅಹಂಭಾವ ಅಭಿಮಾನಗಳೂ ಎದ್ದು ಕಾಣುತ್ತವೆ. 

ಹಾಗೆಯೇ ಯೋಚಿಸಿ ನೋಡಿದರೆ ಮನೆಗಳಿಗೆ ಹೆಸರುಗಳನ್ಸಿಡುವ ಹೆವ್ಯಾ 
ಸವೇ ಅಹೆಂಭಾನದ ಫಲನೆನ್ನಬೇಕು. (ಕೆಲವರು ತಾವು ವಾಸಿಸುವ ಬಾಡಿಗೆ 
ಮನೆಗಳಿಗೂ ಹೆಸರಿಟ್ಟು ಮನೆ ಬದಲಾಯಿಸಿದಂತೆಲ್ಲಾ ಆ ಹೆಸರನ್ನೂ ತಮ್ಮ 
ಜೊತೆಗೆ ತೆಗೆದುಕೊಂಡು ಹೋಗುತ್ತಿರುತ್ತಾರೆ.) ತಾನು ಯಾವುದಾದರೂ ಒಂದು 
ವಿಷಯದಲ್ಲಿ ಇತರರಿಗಿಂತಲೂ ಹೆಚ್ಚಿನವನು ಎಂದು ತೋರಿಸಿಕೊಳ್ಳಲು ಸದಾ 
ಪ್ರಯತ್ನಿ ಸುತ್ತಿರೆವುದು ಮನುಷ್ಯನ ಹುಟ್ಟುಗುಣಗಳಲ್ಲೊಂದು. ಅದು ತಳೆಯುವ 
ನಾನಾ ರೂಪಗಳಲ್ಲಿ ಅವನು ತನ್ನ ನಿವಾಸಸ್ಥಾನಗಳಿಗೆ ಕೊಡುವ ಹೆಸರುಗಳೂ 
ಸೇರಿವೆ. ಇಲ್ಲದಿದ್ದರೆ ಮನೆಗಳಿಗೆ ಹೆಸರುಗಳನ್ನಿಡುವ ಅಗತ್ಯ ತಾನೇ ಏನಿದ್ದೀತು? 
ಮನುಷ್ಯರಿಗೆ ಹೆಸರಿಡದಿದ್ದರೆ ವ್ಯವಹಾರದಲ್ಲಿ ತೊಡಕುಂಟಾಗುತ್ತದೆ ; ಮನೆಗಳಿಗೆ 
ಹೆಸರಿಡದಿದ್ದರೆ ನಿಂತುಹೋಗುವುದೇನು? ಮನೆಯಲ್ಲಿ ವಾಸಮಾಡುವವರು 
ಮುಖ್ಯವೋ ಮನೆ ಮುಖ್ಯವೋ ? ನಮ್ಮ ವಿಳಾಸ ಇತರರಿಗೆ ತಿಳಿಯಬೇಕಾದರೆ 
ಮನೆಗೆ ಹೆಸರಿಲ್ಲದಿದ್ದರೆ ಆಗುವುದಿಲ್ಲವೇನು? ಪೌರಸಭೆಯವರು ಅದಕ್ಕೂ ಅದಿರುವ 
ಬೀದಿಗೂ ಕೊಟ್ಟಿರುವ ಸಂಖ್ಯೆ ಸಾಲದೇನು? ಇಷ್ಟೊಂದು ಜನ ತಮ್ಮ ಮನೆಗಳಿಗೆ 
ಹೆಸರುಗಳ ಹಣೆಬರಹಗಳನ್ನು ಹೊರಿಸುವುದು ನೋಡಿದರೆ ಮಾನವ ಸಹಜವಾದ 
ಸ್ಪಪ್ರತಿಷ್ಠಾಪಾರಾಯಣತೆಗೆ ಇದೂ ಒಂದು ರಿದರ್ಶನವೆಂ್ಬಬ ತೀರ್ಮಾನ 
ಅನಿವಾರ್ಯವಾಗುತ್ತದೆ. 

ಹಾಗಾದರೆ "ನಿಮ್ಮ ಮನೆಗೆ ನೀವು ಯಾವ ಹೆಸರನ್ನೂ ಇಡುವುದೇ ಇಲ್ಲವೇ? 
ಎಂದು ನೀವು ನನ್ನನ್ನು ಕೇಳಬಹುದು. ಅದಕ್ಕೆ ನನ್ನ ಉತ್ತರ ಇಷ್ಟೆ : ಇನ್ನೊಬ್ಬರ 
ತಪ್ಪನ್ನು ಎತ್ತಿ ತೋರಿಸಿದ ಮಾತ್ರಕ್ಕೇ ನಾನು ಅದೇ ತಪ್ಪನ್ನು ಮಾಡುವುದಿಲ್ಲವೆಂದು 
ಒಪ್ಪಿ ಕೊಂಡಹಾಗಾಯಿತೇನು? 


ಎಂ. ರಾಮರಾವ್‌ 


ಒರಿಯಾ ಸಾಹಿತ್ಯಚರಿತ್ರೆ 


ಭಾರತ ಗಣರಾಜ್ಯದ ಈಶಾನ್ಯ ಭಾಗದಲ್ಲಿರುವ ತೀರಪ್ರದೇಶವು ಒರಿಸ್ಸಾದೇಶ. 
ಈ ದೇಶವು ಪ್ರಾಚೀನಕಾಲದಿಂದ ಕಲಿಂಗ್ಯ, ಓಢ್ರ, ಉತ್ಕಲ ಎಂಬ ಭಿನ್ನನಾಮ 
ಗಳಿಂದ ವ್ಯವಹರಿಸಲ್ಪಡುತ್ತಿದೆ. ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ 
ಪರ್ವತಶ್ರೇಣಿ, ಬೇರೊಂದು ಕಡೆ ಅರಣ್ಯ ನದಿಗಳಿಂದ ಸುತ್ತುವರಿಯಲ್ಪಟ್ಟು ಭಾರತದ 
ಇತರ ದೇಶಗಳಿಂದ ಪ್ರತ್ಯೇಕವಾಗಿ ಉಳಿದು ಉತ್ಕಲವು ತನ್ನದೇ ಆದ ಸಂಸ್ಕೃತಿ 
ಯನ್ನು ಬೆಳಸಿಕೊಂಡು ಬಂದಿದೆ. ಪ್ರಾಚೀನಕಾಲದಲ್ಲಿ ಓಡ್ರರು ಭೂಜಲ 
ಪ್ರದೇಶಗಳಲ್ಲಿ ತಮ್ಮ ಸೈನ್ಯಗಳನ್ನು ನಡಸಿ ಜೊಡ್ಡ ಚಕ್ರಾಧಿಪತ್ಯವನ್ನು ಕಟ್ಟ 
ಆಳಿದವರು. ಹಿಂದೆ ಈ ರಾಜ್ಯವು ಗಂಗೆಯಿಂದ ಗೋದಾವರಿಯವರೆಗೆ ವ್ಯಾಪಿಸಿದ್ದು 
ದುಂಟು. ಓಢ್ರರು ದೈವದತ್ತವಾದ ಪ್ರಕೃತಿಸೌಂದರ್ಯಕ್ಯನುಗುಣವಾಗಿ ಪ್ರಾಚೀನ 
ಕಾಲದಿಂದ ಬಂದ ಶಿಲ್ಪ ಮತ್ತು ವಾಸ್ತುಕಲೆಗಳನ್ನು ಇಂದಿಗೂ ಉಳಿಸಿಕೊಂಡು 
ಬಂದಿದ್ದಾರೆ. ಕ್ರಿ. ಶ. ೨ನೆಯ ಶತಮಾನದ ಉದಯಗಿರಿ ಗುಹಾಂತರ ದೇವಾಲಯ 
ನಿರ್ಮಾಣ ಕಾಲದಿಂದ ೧೩ನೆಯ ಶತಮಾನದ ಕೊನಾರ್ಕ ದೇವಾಲಯದ ರಚನೆಯ 
ವರೆಗೆ ಅವರು ತಮ್ಮ ಶಿಲ್ಪ ಕಲಾ ವೈಭವವನ್ನು ಬೆಳಸಿಕೊಂಡು ಬಂದಿದ್ದಾರೆ. ಶಿವಾಜಿ 
ಮಹಾರಾಜನು ಅವರಿಂಗಸೇಬಠಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದಾಗ ಒರಿಸ್ಸಾ 
ದೇಶದ ಭುವನೇಶ್ವರದಲ್ಲಿರುವ ಮಹೋನ್ನತ ಗೋಪುರಗಳನ್ನು ನೋಡಿ ಈ ದೇಶವು 
ದೇವತೆಗಳು ವಾಸಮಾಡಲು ಯೋಗ್ಯವಾದುದು ಎಂದು ಉದ್ಗಾರ ತೆಗೆದನಂತೆ. 
ಇಂದಿಗೂ ಅಖಿಲ ಭಾರತೀಯರಿಗೆ ಒರಿಸ್ಸಾ ದೇಶವು ಪವಿತ್ರಸ್ಥಳವೇ ಹೌದು. 
ಒರಿಸ್ಸಾ ಪ್ರಾಂತದ ಭಾಷೆ ಒರಿಯ. ಇದನ್ನು ಒಢಿಯಾ ಎಂದು ಕರೆಯುವುದೂ 
ಉಂಟು. ಇದನ್ನಾ ಡುವವರ ಜನಸಂಖ್ಯೆ ಒಂದು ಲಕ್ಷದ ಅಯ್ಯತ್ತು ಸಾವಿರ. 
ಒರಿಸ್ಸಾ ಪ್ರಾಂತದ ರಾಜಕೀಯ ಎಲ್ಲೆಯ ಹೊರಗಡೆಯೂ ಒರಿಯಾ ಭಾಷೆಯನ್ನಾ 
ಡುವವರಿದ್ದಾಕೆ. 
ಈಗಿನ ಸಂಶೋಧನೆಯ ಪ್ರಕಾರ ಈ ಭಾಷಾಸಾಹಿತ್ಯದ ಆದಿಕಾಲವನ್ನು 
ಕ್ರಿ. ಶ. ೮೯ನೆಯ ಶತಮಾನವಿರಬಹುದೆಂದು ನಿಷ್ಕರ್ಷೆ ಮಾಡಿದ್ದಾರೆ. ಮಹಾ- 
ಮಹೋಪಾಧ್ಯಾಹು ಹರಪ್ರಸಾದಶಾಸ್ರ್ರಿಗಳು ನೇಪಾಲದಲ್ಲಿ ಕಂಡು ಹಿಡಿದ ಬೌದ್ಧ 
ಗೀತಾಸಂಗ್ರ ಹವೊಂದರಲ್ಲಿ ಒರಿಯಾ ಭಾಷೆಯ ಮೂಲರೂಪವನ್ನು ಕಾಣಬಹು 
ದೆಂದು ಸಿದ್ಧಾಂತ ಮಾಡಿದ್ದಾರೆ. ಈ ಸಂಗ್ರಹದಲ್ಲಿ ಕಂಡು ಬರುವ ಅನೇಕ ಶಬ್ದಗಳು, 
ಶಬ್ದಪುಂಜಗಳೂ ಈಗಿನ ಒರಿಯಾ ಭಾಷೆಯಲ್ಲಿಯೂ ಕಂಡುಬರುವುದರಿಂದ 
ಆ ಶಬ್ದಗಳಿರುವ ಸಂಗ್ರಹಭಾಗವೂ ಒರಿಯಾ ಭಾಸೆಯಜೆಂದೇ ತೀರ್ಮಾನಿಸಿದ್ದಾರೆ. 
ಈ ಗೀತಾಸಂಗ್ರಹಕ್ಕೆ "ಬೌದ್ಧಗಣ ಓ ದೋಹ' ಎಂದು ಹೆಸರು. ಇದರಲ್ಲಿ ಕಲಿಸದ, 
ಕೃಷ್ಣ ಆಚಾರ್ಯ, ಸರಹ, ಧರ್ಮಪದ, ಧೇತನ್‌, ಮಲಿಪಾಲ್‌, ಸವರ್‌ಪಾಲ್‌, 


೫೪ ಪ್ರಬುದ್ಧ ಕರ್ಣಾಟಕ 
€ 


ತಿಲಿಸ, ಇಂದ್ರಹತಿ, ಗಂಭೀರವಜ್ರ, -ಜ್ಞಾನವಜ್ರ, ಕಥಾಗತ ರಖತ, ದೀಪಂಕರ 
ಶ್ರೀಜ್ಞಾನ, ಧರ್ಮಶ್ರೀಮಿತ್ರ, ಸ್ಫಗಣ ಗೋರಖನಾಥ, ಮತ್ಸ್ಯೇಂದ್ರನಾಥ 
ಮೊದಲಾದವರ ಕೃತಿಗಳು ಅಡಕವಾಗಿವೆ. ಇವುಗಳೆಲ್ಲ ಬೌದ್ಧಮತಕ್ಕೆ ಸೇರಿದ 
ತಾಂತ್ರಿಕ ವಿಧಿಗಳ ಸಂಬಂಧಪಟ್ಟವು. ಇವುಗಳಲ್ಲಿ ಕೆಲವು ಒರಿಯಾ ಭಾಷೆಗೆ 
ಸಂಬಂಧಪಟ್ಟ ವುಗಳಾಗಿರಬೇಕು. ತು ಕಳಿಂಗ ಯುದ್ಧವಾದಮೇಲೆ ಬೌದ್ಧ 
ಮತವನ್ನ ವಲಂಬಿಸಿ ಆ ಮತದ ಪ್ರಚಾರಕ್ಕೆ ವಿಶೇಷ ಶ್ರಮಿಸಿದರು. ಅಂದಿನಿಂದ 
ಕಳಿಂಗ (ಒರಿಸ್ಸಾ) ದೇಶವು ಬೌದ್ಧಮತದ ಆವಾಸಸ್ಥಾನವಾಗಿದ್ದುದರಿಂದ ಆ 
ಮತಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗಳು ಒರಿಯಾ ಭಾಷೆಯಲ್ಲಿ ie 
ರಚಿಸಿರಬಹುದು. 

ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದಲ್ಲಿ " ಮದಲಪಂಜಿ' ಎಂಬ 
ದೇವಾಲಯದ (ಷಾಹಾಮಲ್‌) ನಿತ್ಯವಿವರಗಳನ್ನು ತಿಳಿಸುವ ಗ್ರಂಥವಿದೆ. ಇದು 
ಸುಮಾರು ಹನ್ನೊಂದನೆಯ ಶತಮಾನದಲ್ಲಿ ರಚಿತವಾದುದು. ದರಲ್ಲಿ ಪ ಪ್ರಾಚೀನ 
ಕಾಲದ ಒರಿಸ್ಸಾ ದೇಶದ ಚರಿತ್ರೆ ಲಿಖಿತವಾಗಿದೆ. ಇದರಲ್ಲಿ ಎರಡು ಪ್ರತ್ಯೇಕ 
ಪಾಠಗಳು ಪ್ರತ್ಯೇಕ ಅಧಿಕಾರಿಗಳ ವಶದಲ್ಲಿವೆ. ಇವುಗಳಲ್ಲಿ ಒರಿಯಾ ಭಾಷೆಯ 
ಪ್ರಾಚೀನ ಗದ್ಯಸ್ವರೂಪವನ್ನು ಕಾಣಬಹುದು. ೧೨-೧೩ನೆಯ ಶತಮಾನದ 
ಒರಿಯ ಗದ್ಯಸ್ವರೂಪವನ್ನು ಭುವನೇಶ್ವರಿಯ ದೇವಸ್ಥಾನದ ಶಾಸನಗಳಲ್ಲಿಯೂ 
ಕಾಣಬಹುದು. "ಓಷಸ್‌' ಎಂಬ ಸ್ತ್ರೀಯರ ವ್ರತಕತೆಗಳಲ್ಲಿಯೂ ಒರಿಸ್ಸಾ 
ದೇಶದ ಕೆಲವು ರಾಜಮನೆತನದ ಕತೆಗಳಲ್ಲಿಯೂ ೧೩-೧೪ನೆಯ ಶತಮಾನದ 
ಗದ್ಯಸ್ವರೊಪವು ವಿಶದವಾಗುವುದು. ಹಾಗೆಯೇ ೧೩ನೆಯ ಶತಮಾನದಲ್ಲಿ 
ವ್ಯಂಗ್ಯೋಕ್ತಿಗಳ ಮತ್ತು ಜಾನಸದ ಗೀತಗಳ ರೂಪದಲ್ಲಿ ಒರಿಯಾ ಭಾಷೆಯು 
ಉಪಲಬ್ಧವಾಗಿದೆ. ೧೪ನೆಯ ಶತಮಾನದಿಂದ ಒರಿಯಾ ಭಾಷೆಯ ಪದ್ಯ ಗ್ರಂಥಗಳು 
ಅನೇಕವು ಸಿಕ್ಕಿವೆ. ಸರಳದಾಸನೆಂಬುವನೇ ಒರಿಯ ಭಾಷೆಯ ಬಳುಕಿ, ಇವನಿಂದ 
'ಹಿಡಿದು ೧೮ನೆಯ ಶತಮಾನದಲ್ಲಿ ಸುಪ್ರಸಿದ್ಧ ನಾಗಿದ್ದ ಉಸೇಂದ್ರಭಂಜನವರೆಗೆ 
ಒರಿಯ ಸಾಹಿತ್ಯದಲ್ಲಿ ೩೦ ಪ್ರಖ್ಯಾತ ಕವಿಗಳು 'ಆಗಿಹೋಗಿದ್ದಾ ರೆ. 'ವಕೆಲ್ಲಂಗೂ 
ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತಗಳೇ ಆಕರ. "ಕೆಲವರನ್ನು ಬಿಟ್ಟರೆ 
ಉಳಿದವರಿಗೆ ಸ ಂಸ್ಕೃತ ಭಾಷೆಯ ಪ್ರಭಾವ ವಿಶೇಷವಾಗಿದೆ. ಭಾಷೆಯ ಸ್ವಭಾವಕ್ಕ್ಯನು 
ಗುಣವಾಗಿ ಆರಂಭಕಾಲದಿಂದಲೂ ದೇಶದ ಜನರಲ್ಲಿ ಪರಿವರ್ತಿತವಾಗುತ್ತಿರುವ 
ಮತಧರ್ಮವು ಸ್ಪಷ್ಟವಾಗಿ ಪ್ರತಿಬಿಂಬವಾಗಿದೆ. ಇದು ಬಹುಮಟ್ಟಿಗೆ ಪಾಮರ 
ಸಾಹಿತ್ಯ, ಜನಪ್ರಿಯವಾದುದು. ಯಾವ ಅರಮನೆ ಗುರುಮನೆಗಳ ನೆರವಿನಿಂದ 
'ಬೆಳೆದುದಲ್ಲ. ಸಾಮಾನ್ಯ ಜನರಿಂದಲೇ ಉದ್ಭವಿಸಿ ಅವರ ಅಶೆ ಆತಂಕಗಳ 
ಪ್ರತಿನಿಧಿಯಾಗಿ ಜನ್ಮಭೂಮಿಯಲ್ಲಿಯೇ ಬೆಳೆದು ಬಂದಿದೆ. ಕಾವ್ಯಗಳನ್ನು ಆಶ್ರಯ 
ದಾತರಿಗೆ ಅಂಕಿತಮಾಡುವ ಪದ್ಧತಿಯು ಸಾಮಾನ್ಯವಾಗಿ ಒರಿಸ್ಸಾ ದೇಶದಲ್ಲಿ 


x 


ಒರಿಯಾ ಸಾಹಿತ್ಯಚರಿತ್ರೆ ೫೫ 


ಇಲ್ಲವೆಂಜೀ ಹೇಳಬಹುದು. ಬಹು ಪ್ರಾಚೀನಕಾಲದಿಂದಲೂ ಈ ಭಾಷೆಯು ಏಕ 
ರೂಪತೆಯನ್ನು ತಾಳಿದೆ. ಇದರಲ್ಲಿ ಪ್ರಾಂತ ಭೇದಗಳಿಲ್ಲ. ೧೫ ದಶಲಕ್ಷ ಜನರೂ 
ಒಂದೇ ರೀತಿಯ ಭಾಷೆಯನ್ನಾ ಡುತ್ತಾ ರೆ. 

ಆದರೂ ಒರಿಯಾ ಭಾಷೆಗೆ ಅವನತಿ ಕಾಲದ ಸಂಸ್ಕೃತದ ಸಂಬಂಧವುಂಟಾ 
ಗಿರುವುದರಿಂದ ಅಲ್ಲಿರುವ ಹಾಗೆ ಇಲ್ಲಿಯೂ ಪಾಂಡಿತ್ಯಪ್ರದರ್ಶನದ ದೃಷ್ಟಿ 
ಅತ್ಯಧಿಕವಾಗಿದೆ. ಅಸಂಖ್ಯಾತ ಛಂದಸ್ಸುಗಳ ಪ್ರಯೋಗವು ಈ ಭಾಷಾಸಾಹಿತ್ಯದ 
ವೈಶಿಷ್ಟ್ಯ. ಈಗಲೂ ಒಂದೊಂದು ಛಂದಸ್ಸನ್ನೂ ಪ್ರ ಪ್ರತ್ಯೇಕ ರಾಗದಲ್ಲಿ ಒರಿಯರು 
ಹಾಡುತ್ತಾರೆ. ಪ್ರಾಚೀನ ಒರಿಯ ಕವಿಗಳಲ್ಲಿ ಶಬ್ದಾಲಂಕಾರಗಳ ಆಡಂಬರ 
ಅತ್ಯಧಿಕ. ಚಿತ್ರ ಕವಿತೆಗಳು, ಶ್ಲೇಷೆಗಳು, ದ್ವ್ಯರ್ಥ, ತ್ರ $ರ೯, ಸಡರ್ಥ, ಲುಪ್ತಾಕ್ಷರಿ, 
ಅನುನಾಸಿಕ, ನಿರನುನಾಸಿಕ, ಗತಪ್ರತ್ಯಾಗತ ಮೊದಲಾದವುಗಳ ಗರಡಿಸಾಧನೆ 
ಬಹು ಹೆಚ್ಚು. 

ಇಷ್ಟಾ ದರೂ ಈ ಭಾಷೆಯಲ್ಲಿ ಚೆನ್ನಾಗಿ ಬೆಳೆದುಬಂದಿರುವ ಉಚ್ಚ ಸಾಹಿತ್ಯ 
ರಾಶಿಯಿಜೆ. ಕೆಲವು ಶತಮಾನಗಳಕಾಲ ಕಂಡೂ ಕಾಣದಂತೆ "ಸುಪ್ತ ಹ. 
ಹರಿಯುತ್ತಿದ್ದ ಒರಿಯ ಸಾಹಿತ್ಯವಾಹಿನಿ ಸ್ಪಷ್ಟವಾಗಿ ಗೋಚರವಾಗುವುದು 
೧೪ನೆಯ ಶತಮಾನದಲ್ಲಿ. ಸರಳದಾಸನೇ ಒರಿಯಾ ಸಾಹಿತ್ಯದ ಆದಿಕವಿ. 
ಈತ ದಾಸ ಅಥವಾಖೈತ ಪಂಗಡಕ್ಕೆ ಸೇರಿದವನು. ಕೃಷಿಯೇ ಈತನ ಜೀವನ. 
ಇವನಿಗೆ ದೇವಭಾಷೆಯಾದ ಸಂಸ್ಕೃತದ ಗಂಧವೇ ಇಲ್ಲ. ಇಂತಹವನು ಮಹಾ 
ಭಾರತವನ್ನು ಒರಿಯಾ ಭಾಷೆಯಲ್ಲಿ- ಬಹುಶಃ ತಾನು ಇತರರಿಂದ ಕೇಳಿದ್ದ ಕತೆಯ 
ಆಧಾರದಮೇಲೆಯೇ ರಚಿಸಿದನು. ಗ್ರಂಥದ ಪ್ರಾರಂಭದಿಂದಲೂ ಈ ಗ್ರಂಥಕ್ಕೆ 
ತಾನು ಕರ್ತೃವಲ್ಲವೆಂದೂ ಮಹಾಮಾತೆಯಾದ ಸರಳಾದೇವಿಯೇ ಪ್ರೇರಕಶಕ್ತಿ 
ಯೆಂದೂ ಸೂಚಿಸಿದ್ದಾನೆ. 

ಮೂಲದ ಪ್ರತ್ಯಕ್ಷ ಸರಿಚಯವಿಲ್ಲದುದರಿಂದ ಸರಳದಾಸನಿಂದ ರಚಿತವಾದ 
ಭಾರತವು ಒಂದು ಸಕಕ ತ್ರ ಕೃತಿಯಂತೆಯೇ ಇದೆ. ಇದರಲ್ಲಿ ಒರಿಸ್ಸಾ ದೇಶದ ಆ 
ಕಾಲದ ಜನರ ನಡೆನುಡಿ ಆಚ! ವ್ಯವಹಾರಗಳ ಪ್ರತಿರೂಪವನ್ನು ಬಾಯ 
ಇಲ್ಲಿ ವರ್ಣಿತವಾಗಿರುವ ಅನೇಕ ದೃಶ್ಯಗಳು ಅಲ್ಲಿಯವೇ. ಪರ್ವಗಳ ಕ್ರಮವೂ 


ಸಂಖ್ಯೆಯೂ ವ್ಯತ್ಯಾಸವಾಗಿವೆ. pe ಅನೇಕ ಭಾಗಗಳು ಲುಪ್ತವಾಗಿರುವು 


ಲ್ಲದೆ ಅನೇಕ ಹೊಸ ಅಂಶಗಳು ಸೇರಿಕೊಂಡಿವೆ. ಅಲ್ಲಿ ಬರುವ ದೈವಾಂಶ ಸ ಸಂಭೂತ 
ರಾದ ನಾಯಕ ನಾಯಕಿಯರೆಲ್ಲ ತಮ್ಮ ದೈವಾಂಶವನ್ನು ಕಳೆದುಕೊಂಡು ಸ ಸಾಮಾನ್ಯ 
ಸುಖದುಃಖಗಳಿಂದ ಕೂಡಿದ ಓಡ್ರರಾಗಿಬಿಟ್ಟಿ ದ್ದಾರೆ... ದುರ್ಯೋಧನನು ಅರಣ್ಯ 
ದಲ್ಲಿದ್ದ ಪಾಂಡವರನ್ನು ಗುರುತಿಸಲು ಕಳುಹಿಸಿದ ಗುಪ್ತಚಾರನ ಹೆಸರು ಅರ್ಜುನ 
ಫಂಡ. ಇವು ಈಗಲೂ ಒರಿಸ್ಸಾ ದೇಶದಲ್ಲಿ ಬಹು ಬಳಕೆಯಲ್ಲಿರುವ ಅವರದೇ ಆದ 
ಹೆಸರು. ಕವಿಯು ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದಾರಿಯಲ್ಲಿ ಓಡ) 


೫೬ ಪ್ರಬುದ್ಧ ಕರ್ಣಾಟಕ 


ದೇಶಕ್ಕೆ ಬರಮಾಡಿರುವುದಲ್ಲದೆ ಶಾಪನಿಮೋಚನೆಗಾಗಿ ಹರಿಸಾಹು ಎಂಬ ವರ್ತಕನ 
ಮಗಳನ್ನು ಯುಧಿಷ್ಠಿರನು ಮದುವೆಯಾಗುವಂತೆ ಮಾಡಿದ್ದಾನೆ. ಒಟ್ಟಿ ನಲ್ಲಿ ಸರಳ 
ದಾಸನ ಭಾರತವು ದೇಶಭಕ್ತಿಯುತವಾದ ರಾಷ್ಟ್ರೀಯಕಾವ್ಯವಾಗಿ ಪರಿಣಮಿಸಿದೆ. 
ಶುದ್ಧ ಭಾಷಾದೃಷ್ಟಿಯಿಂದ ಅನೇಕ  ದೋಷಗಳಿರಬಹುದಾದರೂ ಪಾಮರ 
ಪ್ರಿಯವಾದ ಶಕ್ತಿಯುಕ್ತವಾದೆ ಸರಳಭಾಷೆಯಲ್ಲಿ ರಚಿತವಾಗಿರುವುದರಿಂದೆ ಅತ್ಯಂತ 
ಜನಪ್ರಿಯವಾಗಿದೆ. ಅಲ್ಲಿಂದೀಚೆಗೆ ಅದೇ ಭಾಷೆಯಲ್ಲಿ ಅನೇಕ ಭಾರತಗಳು ರಚಿತ 
ವಾಗಿದ್ದರೂ ಸರಳದಾಸನ ಕೃತಿಯ ಜನಪ್ರಿಯತೆ ಅವಳ್ಳಿಲ್ಲ. 

ಸರಳದಾಸನು ಸಾಮಾನ್ಯ ಕೃತಿಕಾರನು ಮಾತ್ರವಲ್ಲ; ಒರಿಯಾ ಸಾಹಿತ್ಯದ 
ಜನಕನೆಂದೇ ಹೇಳಬಹುದು. ಅವನ ಮಹಾಭಾರತವು ಜನಗಳಲ್ಲಿ ಒಂದು ಹೊಸ 
ಕ್ರಾಂತಿಯನ್ನು ಂಟುಮಾಡಿ ಆ ಭಾಷೆಯಲ್ಲಿ ಸ್ವತಂತ್ರ ಗ್ರಂಥಗಳನ್ನು ಸಂಸ್ಕೃತ 
ಸಂಬಂಧವೇ ಇಲ್ಲದ ಪ್ರತ್ಯೇಕ ಮಾರ್ಗದಲ್ಲಿ ರಚಿಸಲು ಪ್ರೇರಕವಾಯಿತು. 

ಸರಳದಾಸನಾದ ಮೇಲೆ ಒಂದು ಶತಮಾನದನಂತರ ಒರಿಯ ಸಾಹಿತ್ಯದಲ್ಲಿ 
ಪಂಚಸಖರೆಂಬ ಪ್ರ ಖ್ಯಾತರಾದ ಅಯ್ದು ಕವಿಗಳು ಉದ್ಭವಿಸಿ ಗ್ರಂಥ ರಚನೆ 
ಮಾಡಿದರು. ಬಲರಾಮದಾಸ್‌ ಜಗನ್ನಾಥದಾಸ್‌, ಅನಂತದಾಸ್‌, ಯಶೋವಂತ 
ದಾಸ್‌, ಅಚ್ಯುತಾನೆಂತದಾಸ್‌ ಎಂಬ ಐವರೇ ಇವರು. ಇವರೊಬ್ಬೊಬ್ಬರೂ 
ಒರಿಯಾ ಭಾಷೆಯಲ್ಲಿ ಉದ್ದಾಮ ಗ್ರಂಥಗಳನ್ನು ರಚಿಸಿ ಇಂದಿಗೂ ಬಹು ಜನಪ್ರಿಯ 
ರಾಗಿದ್ದಾರೆ. ಬಲರಾಮದಾಸನು ಒರಿಯ ರಾಮಾಯಣದ ಕರ್ತೃ, . ಈ ರಾಮಾ 
ಯಣವೂ ಸರಳದಾಸನ ಭಾರತದಂತೆಯೇ ದೇಶೀಯ ಚಿತ್ರಗಳಿಂದಲೂ ವ್ಯಕ್ತಿ 
ಗಳಿಂದಲೂ ಕೂಡಿರುವುದರಿಂದ ಬಹಳ ಆತ್ಮೀಯವಾಗಿದೆ. ಈ ರಾಮಾಯಣದಲ್ಲಿ 
ಕನಿಯು ರಾಮನಿಗೆ ಸಹಾಯವಾಗಿ ಲಂಕೆಗೆ ಒರಿಯಾ ದೇಶದ ಜೊನೈ, ನೀಲಗಿರಿ 
ಮೊದಲಾದ ಭಾಗಗಳ ಸೇನಾ ಸಮೂಹವನ್ನು ಕಳುಹಿಸುತ್ತಾನೆ. ಸಂಸ್ಕ ತದಲ್ಲಿ 
ವಿದ್ವಾಂಸರ ಸ್ವತ್ತಾಗಿದ್ದ ಜ್ಞಾನರಾಶಿಯನ್ನು ಸಾಮಾನ್ಯ ಜನರಿಗೆ ಒದಗಿಸಿ 
ಕೊಡುವುದೇ ಇವರ ಉದ್ದೇಶವಾಗಿದ್ದುದರಿಂದ ದಾಸರುಗಳು ಅನೇಕ ಸಂಹಿತೆ, 
ಮಾಹಾತ್ಮ್ಯ, ಗೀತೆ, ಮತ್ತು ಪುರಾಣಗಳನ್ನು ಒರಿಯಾ ಭಾಷೆಯಲ್ಲಿ ರಚಿಸಿದರು. 
ಜಗನ್ನಾಥದಾಸನು ಸಂಸ್ಕೃತ ಭಾಗವತಪುರಾಣವನ್ನು ಒರಿಯಾ ಭಾಷೆಗೆ 
ಭಾಷಾಂತರಿಸಿ ಸರಳದಾಸನ ಮಟ್ಟಕ್ಕೆ ಏರಿದ್ದಾನೆ. ಈ ಭಾಗವತವು ಇಂದಿಗೂ 
ಒರಿಯದಲ್ಲಿ ಬಹು. ಪೂಜ್ಯ ಗ್ರಂಥವಾಗಿದೆ. ಈ ಭಾಗವತವನ್ನು ಜಗನ್ನಾಥ 
ದಾಸನು ತನ್ನ ತಾಯಿಗಾಗಿ ರಚಿಸಿದಂತೆ ಪ್ರತೀತಿ. ಒರಿಸ್ಸಾ ದೇಶದ ಪ್ರತಿಯೊಂದು 
ಹಳ್ಳಿಯಲ್ಲಿಯೂ ಒಂದೊಂದು "ಭಾಗವತ್‌ ಘರ್‌' ಇದೆ. ಅಲ್ಲೆಲ್ಲ ಜಗನ್ನಾಥ 
ದಾಸನ ಭಾಗವತದ ಒಂದೊಂದು ಪ್ರತಿಯಿರುವುದಲ್ಲದೆ ಅದರ ಒಂದೊಂದು 
ಅಧ್ಯಾಯವು ಪ್ರತಿ ದಿನವೂ ಪಠಿತವಾಗುತ್ತದೆ. ಈ ಭಾಗವತವು ಸರಳದಾಸನ ಭಾರತದ 
ಒರಟು ಭಾಷೆಗೆ ನೇರ ವಿರೋಧವಾಗಿ ಬಹುಮೃದುವಾದ ನಯವಾದ, ಗಂಭೀರವಾದ 


ಒರಿಯಾ ಸಾಹಿತ್ಯಚರಿತ್ರೆ ೫೭ 


ಒರಿಯ ಭಾಷೆಯಲ್ಲಿ ರಚಿತವಾಗಿದೆ. ಇಲ್ಲಿ ಕಂಡುಬರುವ ಭಕ್ತಿಜ್ಞಾ ನಕ್ಕೆ ಮೆಚ್ಚಿ 
ಜೈತನ್ಯರು ಜಗನ್ನಾಥದಾಸನಿಗೆ " ಅತಿವರ್ಧಿ' ಎಂಬ ಬಿರುದನ್ನಿತ್ತ ರು. ಭಾಗವತದ 
ಛಂದಸ್ಸಿನ ಸರಳಗತಿ, ಶೈಲಿಯ ಗಾಂಭೀರ್ಯ, ಅದರಲ್ಲಿ ಉಕ್ತವಾಗಿರುವ ಉದಾತ್ತ 
ತತ್ತ್ವಗಳ ಸರಳಪ್ರತಿಪಾದನೆ ಇವುಗಳಿಂದ ಅದು ಒರಿಯರಿಗೇ ಅಲ್ಲದೆ ಇತರ 
ಎಲ್ಲರಿಗೂ ಸರ್ವಗ್ರಾಹ್ಯವಾದ ಗ್ರಂಥವಾಗಿ ಪರಿಣಮಿಸಿದೆ. ಸರಳದಾಸನ ಭಾರತ, 
ಬಲರಾಮದಾಸನ ರಾಮಾಯಣ, ಜಗನ್ನಾಥದಾಸನ ಭಾಗವತ ಈ ಗ್ರಂಥತ್ರಯ 
ಗಳೂ ಪಕ್ಕದವರಾದ ನಂಗೀಯರ ಮೇಲೂ ವಿಶೇಷ ಪ್ರಭಾವಿತವಾಗಿ ನೇರವಾಗಿಯೋ 
ಭಾಷಾಂತರ ರೂಪದಲ್ಲಿಯೋ ಅವರ ನಿತ್ಯ ಪಾರಾಯಣದ ಗ್ರಂಥಗಳಾಗಿಹೋಗಿ 
ಬಿಟ್ಟನೆ. ಅಚ್ಯುತಾನಂತದಾಸ್‌ ಅನೇಕ ಧಾರ್ಮಿಕ ಗೀತೆಗಳ ಕರ್ತೃ. ಇವನ 
ಹಿರಿಯರು ಒರಿಯಾ ದೇಶದ ಗೋಪಾಲಕರ ಗುರುಗಳಾಗಿದ್ದರು. ದನ್ಸೈದಾಸ್‌ ಎಂಬ 
ಪರಿಚಿತನಾಮವುಳ್ಳ ಜನಾರ್ದನದಾಸನು "ಗೋಪೀ ಭಾಷಾ' ಎಂಬ ಗ್ರಂಥದ ಕರ್ತೃ. 
ಶ್ರೀಕೃಷ್ಣನು ಬೃಂದಾವನವನ್ನು ಬಿಟ್ಟುಹೋದ ಮೇಲೆ ಗೋಪಿಕಾ ಜನಕ್ಕೆ ಉಂಟಾದ 
ವಿರಹವನ್ನು ಇದು ಚಿತ್ರಿಸುತ್ತದೆ. 

ಪಂಚಸಖರು ಆಗಿಹೋಗುವಕಾಲಕ್ಕೆ ಹದಿನೈದನೆಯ ಶತಮಾನ ಮುಗಿದು 
ಹದಿನಾರನೆಯ ಶತಮಾನ ಕಾಲಿಟ್ಟಿತ್ತು. ಈ ಮಧ್ಯೆ ಒರಿಯಾ ದೇಶದ ಒಳಗೂ 
ಹೊರಗೂ ಅತಿ ಪ್ರಮುಖವಾದ ರಾಜಕೀಯ ಮತ್ತು ಸಾಂಸ್ಕ್ರತಿಕ ಘಟನೆಗಳು 
ನಡೆದುಬಿಟ್ಟಿದ್ದುವು. ಯಾನ ನಿಷ್ಪಕ್ಷಸಾತವಾದ ದೃಷ್ಟಿಯಿಂದ ನೋಡಿದರೂ ಒರಿಸ್ಸಾ 
ದೇಶದವನೇ ಆಗಿದ್ದಿರಬಹುದಾದ ಜಯದೇವನು ಸಂಸ್ಕೃತ ಭಾಷೆಯಲ್ಲಿ ಬಹು 
ಆಕರ್ಷಕವಾದ ಛಂದಸ್ಸಿನಿಂದಲೂ ಹೃದಯಂಗಮವಾದ ಭಾವರಾಶಿಯಿಂದಲೂ 
ಕೂಡಿದ " ಗೀತಗೋವಿಂದ 'ನೆಂಬ ಬಹು ಉತ್ತಮವಾದ ಗೀತಾರತ್ನವನ್ನು 
ರಚಿಸಿದ್ದನು. ಇದರಲ್ಲಿ ಕೃಷ್ಣರಾಥೆಯರ ಶಾರೀರಕ ಮತ್ತೂ ಆಧ್ಯಾತ್ಮಿಕ ಮೇಳನವನ್ನು 
ಕಾಣಬಹುದು. ಇದರ ಭಾವೌನ್ನತ್ಯಕ್ಕೂ ರಸಮಾಧುರ್ಯಕ್ಕೂ ಮಾರುಹೋದ 
ಒರಿಸ್ಸಾ ದೇಶದ ಹಿಂದೂರಾಜರು ಇದನ್ನು ಪ್ರತಿನಿತ್ಯವೂ ಜಗನ್ನಾಥ ದೇವಾಲಯ 
ದಲ್ಲಿ ಪಾರಾಯಣ ಮಾಡಬೇಕಾಗಿ ವಿಧಿಸಿದರು. ಈ ಸಂಪ್ರದಾಯವು ಇಂದಿಗೂ 
ಪುರಿಯ ದೇವಾಲಯದಲ್ಲಿ ರೂಢಿಯಲ್ಲಿದೆ. ಆದರೂ ಆ ಗೀತೆಯ ನಿಜವಾದ 
ಸ್ವಾರಸ್ಯವನ್ನು ಜನರು ಅರಿತುಕೊಂಡುದು ಚೈತನ್ಯರು ಒರಿಸ್ಸಾ ದೇಶಕ್ಕೆ ಬಂದು 
ಅದರ ಮಹತ್ವವನ್ನರಿತು ಅವರಿಗೆ ವಿಶದಪಡಿಸಿದಾಗಲೇ, ಒರಿಯರನ್ನು ಬಿಟ್ಟು 
ಇನ್ನಾವ ಜನಾಂಗದ ಮೇಲೂ ಮೇಲ್ಕಂಡ "ಗೀತ ಗೋವಿಂದ'ವು ಇಂತಹ ಸರಿಣಾಮ 
ಕಾರಿಯಾದ ಪ್ರಭಾವವನ್ನು ಬೀರಿಲ್ಲ. ಇದರ ಮುಂದೆ ಬಹು ಜನಪ್ರಿಯವಾದ 
ದೇಶೀಯ ಕವಿಗಳಾದ ಸರಳದಾಸ್‌, ಬಲರಾಮದಾಸ್‌, ಜಗನ್ನಾಥದಾಸರ 
ಭಾರತ, ರಾಮಾಯಣ ಭಾಗವತಗಳೂ ಒಂದೊಂದು ಸಲ ಮಸಕು ಮಸುಕಾಗಿ 
ಹೋಗುತ್ತವೆ. ಅಲ್ಲದೆ, " ಗೀತಗೋವಿಂದ'ದ ಪ್ರಭಾವದಿಂದ ಪದ್ಯಕ್ಕೆ ಸಂಗೀತ 


೫೮ ಪ್ರಬುದ್ಧ ಕರ್ಣಾಟಕ 
ಛಿ 


ಅಥವಾ ಹಾಡುಗಾರಿಕೆಯು ಒಂದು ಪ್ರಧಾನ ಅನಿವಾರ್ಯ ಗುಣವಾಗಿ ಸೇರಿಕೊಂಡಿತು. 
ಸಾಲದ್ದಕ್ಕೆ ಈ ವೇಳೆಗೆ ಸಂಸ್ಕೃತ ಸಾಹಿತ್ಯದ ಉತ್ತಮ ಕಾಲ ಕಳೆದುಹೋಗಿ 
ಸಂಡಿತ ಕವಿಗಳೂ ದೇಶೀಯ ಕವಿಗಳಿಗೆ ಆದರ್ಶವಾದರು. ಸಹಜವಾಗಿಯೇ 
ಅವರ ಶಬ್ದಾರ್ಥಾಲಂಕಾರ ಭೂಯಿಷ್ಯವಾದ ವೈಚಿತ್ರ್ಯ ಪ್ರಧಾನವಾದ ಬಾ 
ಲಂಕಾರಗಳು ದೇಶೀಯ ಕಾವ್ಯಗಳಿಗೂ ಕವಿಗಳಿಗೂ ಅನುಕರಣೀಯವಾದುವು. 
ಅದುವರೆಗೆ ಅಕೃತಕವೂ ಸರಳವೂ ಸ್ವಚ್ಛವೂ ಆಗಿ ಬೆಳೆದುಬಂದ ಒರಿಯಾ ಭಾಷೆಯು 
ಸಂಸ್ಕೃತ ಮಿಶ್ರವಾಗಲು ಪ್ರಾರಂಭವಾಗಿ ಕೊನೆಕೊನೆಗೆ ವ್ಯಾಖ್ಯಾನಗಳಿಲ್ಲದೆ ಅರ್ಥ 
ವಾಗದಷ್ಟು ಫೆಡಸಾಗಲು ಪ್ರಾರಂಭವಾಯಿತು. ಈ ಕಾಲಕ್ಕೆ ಒರಿಸ್ಸಾ ದೇಶವು 
ಸಣ್ಣ ಸಣ್ಣ ಪಾಳೆಯಪಟ್ಟುಗಳಾಗಿ ವಿಭಾಗವಾಗಿ ಹೋಗಿತ್ತು. ಅಲ್ಲಿಯ ಪಾಳೆಯ 
ಗಾರರು ತಮ್ಮ ಆಶ್ರಯದಲ್ಲಿ ಬೆಳೆದ ಸಾಹಿತ್ಯಕ್ಕೆ ತಮ್ಮ ಅಂತಃಪುರವನ್ನೇ ವಸ್ತು 
ವನ್ನಾಗಿ ನೇಮಕಮಾಡಿದರು. ಆದುದರಿಂದ ಅಲ್ಲಿ ಪ್ರತಿಬಿಂಬಿತವಾದ ಜೀವನವೆಲ್ಲ 
ಆ ಅಂತಃಪುರದ ಜೀವನವೇ ಆಗತೊಡಗಿತು. 

ಈ ಕಾಲದಲ್ಲಿ ಮೇಲ್ಕಂಡ ಗುಣಗಳಿಂದ ತುಂಬಿದ ಕವಿಗಳ ಸಂ 
ಅಸಂಖ್ಯಾತ. ಅವರು ತಮ್ಮ ಮೇಲ್ಮೆಯನ್ನು ಸ್ಥಾಪಿಸಿಕೊಳ್ಳುವ ಸ್ಪರ್ಧಾಪ್ರಯತ್ನ 
ದಲ್ಲಿ ಎಲ್ಲ ವಿಧವಾದ ಗರಡೀಸಾಧನೆಗಳನ್ನೂ ತಮ್ಮ ಗ್ರಂಥಗಳಲ್ಲಿ ತುಂಬ 
ತೊಡಗಿದರು. ಇವರೆಲ್ಲರನ್ನೂ ಮೀರಿ ತನ್ನದೇ ಆದ ವ್ಯಕ್ತಿತ್ವವನ್ನು ಪ್ರದರ್ಶನ 
ಮಾಡಿಕೊಂಡವನೆಂದಕೆ ಗಂಜಾಮ್‌ ಜಿಲ್ಲೆಯ ಉಪೇಂದ್ರಭಂಜನೆಂಬುವನು. 
ಇವನು ಘುಮುಸೂರು ಮನೆತನಕ್ಕೆ ಸೇರಿದವನು. ೧೮ನೆಯ ಶತಮಾನದ ಆದಿ 
ಕಾಲದಲ್ಲಿದ್ದವನು. ಆತನ ಬರವಣಿಗೆಯು ಮಹತ್ತರವಾದುದು. ಕಾವ್ಯಕ್ಕೆ ಭಾಷೆಯೇ 
ಜೀವಾಳವೆಂದು ಅಂಗೀಕಾರಮಾಡಿದಕೆ, ಭಾಷೆಯಿಂದಲೇ ಕಾವ್ಯವನ್ನು ಸಾಧ್ಯ 
ವಾದಷ್ಟು ಅಲಂಕಾರಮಯವನ್ನಾಗಿ ಮಾಡುವುದು ಉತ್ತಮ ಕನಿತ್ವದೃಷ್ಟೀಿಯೂ 
ಉತ್ತಮ ಕವಿಯ ಯೋಗ್ಯತಾಪರೀಕ್ಷೆಯೂ ಆಗುವುದಾದರೆ ಉಪೇಂದ್ರಭಂಜನನ್ನು 
ಆ ದೃಷ್ಟಿಯಿಂದ ಮೀರಿಸುವವರು ಹಲವರಿಲ್ಲವೆಂದು ಹೇಳಬಹುದು. ಅವನಿಗೆ 
ಕೃತಿರಚನೆಯಲ್ಲಿ ಅಪಾರವಾದ ಉತ್ಸಾಹವಿತ್ತು. ಆತನು ಮೊದಲು ಪುರಾಣ 
ಗಳಿಂದ ಕತೆಗಳನ್ನು ಆರಿಸಿಕೊಂಡು ಅವುಗಳ ಆಧಾರದ ಮೇಲೆ ಅನೇಕ ಕಾವ್ಯ 
ಗಳನ್ನು ರಚಿಸಿದನು. ಇದರಿಂದ ತೃಪ್ತನಾಗದೆ ಕೆಲವು ಕಾಲದಮೇಲೆ ಸ್ವ ಕಲ್ಪಿತವಾದ 
ವಸ್ತುವಿನ ಮೇಲೆಯೂ ಗ್ರಂಥರಚನೆ ಮಾಡಲು ತೊಡಗಿದನು. ಈತನು ಪ್ರಾಚೀನ 
ಸಾಂಪ್ರದಾಯಿಕ ಕವಿಗಳ ಶಿಖಾರತ್ನ. ಸುಮಾರು ೪೦ ಗ್ರಂಥಗಳ ಕರ್ತ. ಇವು 
ಗಳಲ್ಲಿ ಸುಮಾರು ೨೦ ಗ್ರಂಥಗಳು ಇನ್ನೂ ಅಮುದ್ರಿತವಾಗಿಯೇ ಉಳಿದಿವೆ. ಆತನ 
"ವೈದೇಹೀಶವಿಲಾಸ'ವು ವಿವಿಧ ಛಂದಸ್ಸುಗಳಲ್ಲಿದ್ದು ಹಾಡುವುದಕ್ಕೆ ಹೊಂದಿ 
ಕೊಂಡಿದೆ. ಪ್ರತಿಪಂಕ್ರಿಯೂ ವಕಾರದಿಂದ ಪಾರಂಭವಾಗುತ್ತದೆ. ಅವನ "ಕಾಲ 
ಕೌತುಕ'ದ ಪ್ರತಿಸಂಕ್ಷಿಯೂ ಆದಿ ಮಧ್ಯಾವಸಾನಗಳಲ್ಲಿ ಕಕಾರವನ್ನು ಹೊಂದಿದೆ. 


ಒರಿಯಾ -ಸಾಹಿತ್ಯಚರಿತ್ರೆ ೫೯ 


ಅವನ "ರಸತರಂಗಿಣಿ'ಯು ವಕಾರ ನಕಾರ ವಿರಹಿತವಾಗಿದೆ. : " ಚಿತ್ರಕಾವ್ಯ 
ಬಂಧೋದಯ 'ವೆಂಬ ಒಂದು ಚಿತ್ರಕವಿತೆಯನ್ನೂ ಆತನು ರಚಿಸಿದ್ದಾನೆ. ಇದರಲ್ಲಿ 
ಶಕಟ, ರಥ, ಚಕ್ರ, ಮತ್ಸ್ಯ, ಕಮಲ, ಷೋಡಶದಳಪದ್ಮ, ಚತುಷ್ಪುಸ್ಟಿದಳಕಮಲ, 
ಸರ್ಪ ಮೊದಲಾದ ಅನೇಕ ಬಂಧಗಳಿವೆ. ಅವನ ಇತರ ಕೃತಿಗಳಲ್ಲಿ " ಕೋಟ 
ಬ್ರಹ್ಮಾಂಡಸುಂದರಿ' ' " ಲಾವಣ್ಯವತಿ' " ಪ್ರೇಮಸುಧಾನಿಧಿ' "ರಸಿಕಹಾರಾವಳಿ', 
"ರಸಪಂಚಕ' " ಸುಭದ್ರಾಪರಿಣಯ' " ಸುವರ್ಣರೇಖಾ' " ರಾಮಲೀಲಾಮೃತ' 
" ಛಂದೋಮಂಜರಿ' "ಯಮಕರಾಜ ಚಜೌತೀಶ' "ಚೌಪನದೀಭೂಷಣ', "ಬಜರ 
ಬೋಲಿ' "ಚೌಸದೀಚಂದ್ರ' ಮುಂತಾದುವು ಪ್ರಧಾನವಾದುವು. ಅವನ " ಲಾವಣ್ಯ 
ವತಿ? ಎಂಬ ಕಾವ್ಯದ ನಾಯಕ ಕರ್ಣಾಟಕದವನು. ನಾಯಕಿ ಸಿಂಹಳದವಳು. 
ಇತ್ತೀಚೆಗೆ ಈ ಕಾವ್ಯವನ್ನು ಚಿತ್ರಪಟಗಳ ಮೂಲಕ ವಿವರಿಸುವ ತಾಳೆ ಓಲೆಯ 
ಪ್ರತಿಯೊಂದು ಉಪಲಬ್ಧವಾಗಿದೆ. ಇದರಿಂದ ಉಪೇಂದ್ರಭಂಜನ ಕಾವ್ಯವು ಕ್ರಮ 
ಕ್ರಮವಾಗಿ ಉತ್ತರದಿಂದ ಸಿಂಹಳಕ್ಕೆ ಹೋಗಿದ್ದಿರಬಹುದಾದ, ಅಂಶವು ದೃಢೀಕೃತ 
ವಾಗಿದೆ. ಆತನ ಶಕ್ತಿಯೆಲ್ಲ ಶಬ್ದ, ಶಬ್ದಚಿತ್ರ ಪ್ರದರ್ಶನದಲ್ಲಿ ಅಡಕವಾಗಿದೆ. ಈ 
ಬುದ್ಧಿ ಚಾತುರ್ಯದ ಎಲ್ಲೆ ಎಷ್ಟು ಮಿತವಾದುದು ಎಂಬುದು- ಅವನಿಗೆ ಅರ್ಥವಾಗ 
ಲಿಲ್ಲ. ತನ್ನ ಮಹಾಕಾವ್ಯದ ಒಂದೊಂದು ಚರಣವೂ ಒಂದೇ ಅಕ್ಷರದಿಂದ ಪ್ರಾರಂಭ 
ವಾಗುವ ಹಾಗೆ ರಚಿಸಿದ್ದಾನೆ. ಶ್ಲೇಷೆಯಿಂದ ಒಂದೇ ಪದ್ಯದಲ್ಲಿ ಖುತುತ್ರಯಗಳ 
ವರ್ಣನೆಯೂ ಜ್ಯೋತಕವಾಗುವಂತೆ ಸರ್ಗಸರ್ಗಗಳನ್ನೇ ಕೆಯ್ದಿದ್ದಾನೆ. ಶಬ್ದ 
ಪ್ರಯೋಗದಲ್ಲಿಯೂ ಶೃಂಗಾರ ವರ್ಣನೆಯಲ್ಲಿಯೂ ಉಪೇಂದ್ರಭಂಜನು ಆ ಕಾಲದ 
ಸಂಸ್ಕೃತ ಕವಿಗಳನ್ನೂ ಮೀರಿಸಿಬಿಟ್ಟಿ ದ್ದಾನೆ. ಇತಿಮಿತಿಗಳಿಂದ ಸರಳವಾಗಿ ಬರೆಯ 
ಬೇಕೆಂದು ಪ್ರಯತ್ನಪಟ್ಟಾಗ ಆತನ ಕಾವ್ಯಭಾಗಗಳು ಯಥೋಚಿತವಾದ ಶಬ್ದಾರ್ಥ 
ಮೇಳನದಿಂದಲೂ ನಾದಮಯತೆಯಿಂದಲೂ ಆಕರ್ಷಕವಾಗಿರುತ್ತವೆ. 
ಉಪೇಂದ್ರಭಂಜನೂ ಆತನ ಅನುಯಾಯಿಗಳೂ ಈ ರೀತಿಯಲ್ಲಿ ಲೌಕಿಕ 
ಕಾವ್ಯರಚನೆಯಲ್ಲಿ ತೊಡಗಿದ್ದಾಗ ಆತನ ಸಮಕಾಲೀನನಾದ ದೀನಕೃಷ್ಣನಿಂದ 
ಹಿಡಿದುರ್ಗನೆಯ ಶತಮಾನದ ಗೋಪಾಲಕೃಷ್ಣನವರೆಗಿನ ಭಕ್ತಿಕವಿಗಳು ರಾಧಾಕೃಷ್ಣ 
ವಿಷಯಕವಾದ ಒಂದು ದೊಡ್ಡ ವೈಷ್ಣವ ಭಕ್ತಿಗೀತಾಸಾಗರವನ್ನೇ ರಚಿಸಿ ಸಹಾಯ 
ಮಾಡಿದ್ದಾರೆ. ಇವುಗಳು ಎಲ್ಲ ದೃಷ್ಟಿಯಿಂದಲೂ ಇತರ ಯಾವ ಭಾಷೆಯ ಭಕ್ತಿ 
ಗೀತೆಗಳೊಡನೆಯಾದರೂ ಯೋಗ್ಯತೆಯಲ್ಲಿ ಸಮದಂಡಿಗೆಯಾಗಿ ನಿಲ್ಲಬಲ್ಲವು. ಈ 
ಕನಿವರ್ಗದಲ್ಲಿ ದೀನಕೃಷ್ಣದಾಸ್‌, ಅಭಿಮನ್ಯು ಸಾಮಂತಸಿನರ್‌, ಕವಿಸೂರ್ಯ ಬಲ 
ದೇವರಥ್‌, ಮತ್ತು ಗೋಪಾಲಕೃಷ್ಣ ಇವರು ಪ್ರಖ್ಯಾತರು. ಇವರ ಗೀತಗಳು 
ಪಂಡಿತ ಪಾಮರರಿಬ್ಬರಿಂದಲೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಭಾಗದಲ್ಲಿಯೂ 
ಹಾಡಲ್ಪಡುತ್ತವೆ. ದೀನಕೃಷ್ಣ ಮತ್ತು ಅಭಿಮನ್ಯುವಿನ ಕಯ್ಯಲ್ಲಿ ಒರಿಯ ಭಾಷೆಯು 
ಎಂದೂ ಇಲ್ಲದ ಮಾರ್ದವವನ್ನೂ ಗಾಂಭೀರ್ಯವನ್ನೂ ಸೌಂದರ್ಯವನ್ನೂ ತಾಳಿ 


೬೦ ಪ್ರಬುದ್ಧ ಕರ್ಣಾಟಕ 
€ 


ವಿವಿಧ ಛಂದಸ್ಸುಗಳಲ್ಲಿ ರಾಧಾಕೃಷ್ಣರ ದಿವ್ಯಪ್ರೇಮದ ಬಹುಭಾವಪೂರ್ಣವಾದ 
ಚಿತ್ರಣಕ್ಕೆ ಸಮರಸದಿಂದ ಸಮನ್ವಯವಾಗಿದೆ. ಬಲದೇವರಥನ "ಕಿಶೋರಚಂದ್ರಾ 
ನಂದ ಚಂಪು'ವು ಪ್ರಾಚೀನ ಒರಿಯ ಸಾಹಿತ್ಯದ ಉತ್ತಮ ಮಾದರಿಯಾಗಿ ಅಂಗೀ 
ಕೃತವಾಗಿದೆ. ಇಲ್ಲಿ ಬರುವ ದೂತಿಯಾದ ಲಲಿತಳ ಪಾತ್ರರಚನೆಯು ಬಹುಶ್ಲಾಘ್ಯ 
ವಾಗಿದೆ. ಆಕೆಯು ಪ್ರಿಯಪ್ರೇಯಸಿಯರಾದ ರಾಧಾಕೃಷ್ಣರನ್ನು ಒಂದುಗೂಡಿಸುವ 
ಮೊದಲು ಅವರಿಗೆ ಇಲ್ಲಸಲ್ಲದ ಸುಳ್ಳು ಹೇಳಿ ಅವರು ಪ್ರೇಮಭಗ್ನುರಾಗುನ ಸ್ಥಿತಿಗೆ 
ತರುವ ಸನ್ಸಿವೇಶದ ವರ್ಣನೆಯು ಹೃದಯವಿದ್ರಾವಕವಾಗಿದೆ. "ಕಿಶೋರಚಂದ್ರಾ 
ನಂದಚಂಪು'ವು ಮೂವತ್ತುನಾಲ್ಕು ಗೀತೆಗಳಿಂದ ಕೂಡಿದೆ. ಒಂದೊಂದು 
ಗೀತೆಯೂ ಒರಿಯಾಭಾಷೆಯ ಒಂದೊಂದು ವ್ಯಂಜನಾಕ್ಷರಗಳಿಂದ ಪ್ರಾರಂಭ 
ವಾಗುತ್ತದೆ. ಗೀತೆಗಳನ್ನು ಸೇರಿಸತಕ್ಕ ಗದ್ಯಭಾಗಗಳು ಮಧ್ಯೆ ಮಧ್ಯೆ ಬರುತ್ತವೆ. 
ಒರಿಸ್ಸಾ ದೇಶದಲ್ಲಿ ಈ ಗೀತೆಗಳ ಪರಿಚಯವಿಲ್ಲದ ಗಾಯಕನಾಗಲಿ ನಾಟ್ಯಕಾರ 
ನಾಗಲಿ ಅಪ್ರಯೋಜಕನೆಂದು ಗಣಿಸಲ್ಪಡುವನು. ಆತ ಇನ್ನೂ ನೂರಾರು 
ಗೀತೆಗಳನ್ನು ರಚಿಸಿರುವನು. " ಚಂದ್ರಕಲಾ? ಎಂಬ ಪ್ರಣಯ ಕಾವ್ಯವೂ 
" ರತ್ನಾಕರೆಚೆಂಪು? ಎಂಬ ಉದ್ದ )ಂಥವೂ ಏತತ್ಯೃತವಾದುದು. ಬಲರಾಮನಿಗಿಂತ 
ಹೆಚ್ಚು ನಾದಸ್ರಿಯನಾದನನು ಗೋಪಾಲಕೃಷ್ಣ. ಆತನು ತನ್ನ ಅತಿಸರಳವಾದ 
ನಿತ್ಯಜೀವನದ * ಭಾಷೆಯಲ್ಲಿ ಪ್ರೇಮಿಗಳ ಬಹು ಆಳವಾದ ಭಾವ ತರಂಗಗಳ 
ಪ್ರತ್ಯಕ್ಷಾನುಭವವನ್ನು ಮಾಡಿಸಿದ್ದಾನೆ. ಆತನ ಪ್ರೇಮನಿರೂಪಣೆಯಲ್ಲಿ ವೈಷ್ಣವ 
ಪಂಥದ ಉತ್ತಮೋತ್ತಮವಾದ ಶರಣಾಗತಿತತ್ವ ಪ್ರತಿಪಾದನೆಯನ್ನು ಕಾಣ 
ಬಹುದು. ಯೋಗ್ಯತೆಯ ದೃಷ್ಟಿಯಿಂದ ಆತನು ವಿದ್ಯಾಪತಿ, ಮೀರಾಬಾಯ್‌, 
ಚಂಡೀದಾಸರ ಮಟ್ಟ ಕ್ಕೇರಬಲ್ಲವನೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಇವರ 
ಮಟ್ಟಕ್ಕೆ ಏರಲಾರದಿದ್ದರೂ ಈ ಕಾಲದಲ್ಲಿ ಒರಿಯಾಭಾಷೆಯಲ್ಲಿ ಗ್ರಂಥರಚನೆ 
ಮಾಡಿದ ಇತರ ಅನೇಕ ಗಣ್ಯ ಕವಿಗಳಿದ್ದಾರೆ. ಘನಭಂಜ (ವಿವಿಧ ಛಂದಸ್ಸಿನಿಂದ 
ಕೂಡಿದ ೨ ಸರಳ ಗ್ರಂಥಗಳು) ಆಂಧ್ರನಾಥಗೋಪಾಲ ಕನಿ (ಆಧ್ಯಾತ್ಮ 
ರಾಮಾಯಣ), ಸದಾನಂದ ಕವಿಸೂರ್ಯ (ಕೃಷ್ಣನ ಪ್ರಣಯ ನಿಷಯಕವಾದ 
ಒಂಭತ್ತು ಗ್ರಂಥಗಳು), ಭಕ್ತಚರಣ (ಮಧುರಾಮಂಗಲ), ಪೀತಾಂಬರದಾಸ್‌ 
(ನೃಸಿಂಹಪುರಾಣ), ಕೇಶವಪಟ್ಟನಾಯಕ (ನಾಟ್ಯರಾಮಾಯಣ), ದಾಶರಥಿದಾಸ್‌ 
(ವ್ರಜವಿಹಾರ), ಯದುಮಣಿ ಮಹಾಪಾತ್ರ (ಕೃಷ್ಣರುಕ್ಕುಣಿಯರ ವಿವಾಹ 
ವಿಷಯಕವಾದ " ಪ್ರಬಂಧಪೂರ್ಣಚಂದ್ರ ' "ರಾಮವಿಲಾಸ' " ಹಾಸ್ಯೋಕ್ತಿಗಳು'), 
ರಾಮದಾಸ್‌ (" ದಾರ್ಡ್ಯತಾಭಕ್ತಿ ' ಎಂಬ ಮಹಾಪುರುಷರ ಚರಿತ್ರೆ ಮತ್ತು "ರಾಮ 
ರಸಾಮೃತ'), ರಾಜಾ ಪೀತಾಂಬರ ರಾಜೇಂದ್ರ (ರಾಮಲೀಲ), ಕನ್ಹೂದಾಸ್‌ 
(ರಾಮರಸಾಮೃತ ಸಿಂಧು), ಕೃಷ್ಣಚರಣಸಟ್ಟನಾಯಕ (ಜನಪ್ರಿಯ ರಾಮಾ 
ಯಣ), ಗೋಪಾಲಕೃಷ್ಣ ಸಟ್ಟಿ ನಾಯಕ (ಫರಲಖೇಮಡಿ), ಭುವನೇಶ್ವರ ಕನಿಚಂದ್ರ 








ಒರಿಯಾ ಸಾಹಿತ್ಯಚರಿತ್ರೆ ೬೧ 


(ಸೀತಾವಿಲಾಸ ಮತ್ತು ವಸುದೇವನಿಲಾಸ), ಅರಪ್ಸಿತದಾಸ್‌ (ಯೋಗಾಭ್ಯಾಸಕ್ಕೆ 
ಸಂಬಂಧಪಟ್ಟ " ಶರೀರಭೇದ ), ನಿಂಡಿಕ ಶ್ರೀಚಂದನ ವಸ ಂತದಾಸ ಮೊದ 
ಲಾದವರು ಇವರಲ್ಲಿ ಮುಖ್ಯರು. 

ಮಧ್ಯಮಯುಗದ ಉತ್ತಮ ಒರಿಯ ಕವಿಯೆಂದರೆ " ಸಮರತರಂಗದ' 
ಕರ್ತೃವಾದ ವ್ರಜನಾಥ ವಡಜೇನ. ಈತನು ಧೇನುಕಲ್‌ ಪ್ರಾಂತಕ್ಕೆ ಸೇರಿದವನು. 
ತನ್ನ ಸಣ್ಣ ಕೃತಿಯಲ್ಲಿ ಅವನು ತನ್ನ ರಾಜ್ಯದ ಮೇಲೆ ಮರಾಠರು ಮುತ್ತಿದುದನ್ನೂ 
ಅವರನ್ನು. ತನ್ನ ಆಶ ಶ್ರಯದಾತನಾದ ಎ ಓಡಿಸಿದುದನ್ನೂ ಸ್ಪಷ್ಟವಾಗಿ 
ವರ್ಣಿಸಿದ್ದಾನೆ. ಬು ಸಾಹಿತ್ಯದಲ್ಲೆಲ್ಲಾ ಇದೊಂದೇ ಇತಿಹಾಸ ಕಾವ್ಯ. 
ಆದರೂ ಅದರ ಸಾಹಿತ್ಯಗುಣ ಕಡಿಮೆಯಾಗಿಲ್ಲ. ಶಕ್ತಿಯುಕ್ತವಾದ ಸೈನಿಕರ 
ಒರಟು ಭಾಷೆಯಲ್ಲಿಯೇ? ಕಾವ್ಯವು ನಡೆಯುವುದು. “ನಾಯಕನಾದ ರಾಜನು 
ಸೈನಿಕರನ್ನು ಹುರಿದುಂಬಿಸುವ ಸನ್ನಿ ವೇಶವಂತೂ ಬಹು ವೀರ್ಯ ವತ್ತಾಗಿದೆ. ಇದರಲ್ಲಿ 
ಯುದ್ಧ ವರ್ಣನೆಯ ಅಂಗವಾದ ಯುದ್ಧ ಸಿದ್ಧತೆ ವ್ಯೂಹ ರಚ, ಯುದ್ಧ ಪ್ರಯಾಣ, 
ಭೇರೀತಾಡನ, ಸೇನಾ ಸಂಘರ್ಷಣ, * ಜಯಘೋಷಣ ಮೊದಲಾದುವು ಸೂಕ್ತ 
ಪದ ಮೈತ್ರಿಯಿಂದ ಕಣ್ಣಿಗೆ ಕಟ್ಟುವಂತೆ ವರ್ಣಿತವಾಗಿದೆ. ಒರಿಯ ಸಾಹಿತ್ಯ ದಲ್ಲಿ 
ಇದಕ್ಕೆ ಪ್ರತ್ಯೇಕ ಸ್ಥಾನವಿದೆ. ಹಳು ಸರಳರಗಳೆಯಲ್ಲಿ ಒಂದು ಸ ತಂತ್ರ 
ಕಾದಂಬರಿಯನ್ನು ಈಚಿಸಿ ತನ್ನ ಆಧುನಿಕ ಮನೋಭಾವವನ್ನು. ಬಹು ಹೀಜೆಯೇ 
ಪ್ರಚುರಸಡಿಸಿಕೊಂಡಿದ್ದಾನೆ. 

ಗೋಪಾಲಕೃಷ್ಣನು ತನ್ನ ಕೊನೆಯ ಗೀತಗಳನ್ನು ರಚಿಸುವ ಹೊತ್ತಿಗೆ 
ಒರಿಯ ಸಾಹಿತ್ಯದಲ್ಲಿ ಹೊಸಯುಗವು ಪ್ರಾರಂಭವಾಗಿಹೋಗಿತ್ತು. ಕ್ರಿ. ಶ. 
೧೮೦೩ರಲ್ಲಿ ಮರಾಠೀಯರಿಂದ ಬ್ರಿಟಿಷರು ಒರಿಯವನ್ನು ಕಸಿದುಕೊಂಡರು. 
ಅಲ್ಲಿಂದ ಅಯ್ವತ್ತು ವರ್ಷಗಳು ಹಿಂದಿನ ಸಂಪ್ರದಾಯಗಳೇ ಬೆಳೆದು ಬಂದರೂ 
ಒರಿಯ ಪ್ರಾಚೀನ ಸಾಹಿತ್ಯವು ಆಧುಥಿಕದಲ್ಲಿ ಆಡಂಬರವಿಲ್ಲದೆ ಗುಪ್ತವಾಗಿ ಲೀನ 
ಗೊಂಡಿತು. ಮಧ್ಯಯುಗದ ಗುಣ ರೀತಿ ಲಕ್ಷಣಗಳೆಲ್ಲ ಕ್ರಮಕ್ರಮವಾಗಿ ಮಾರ್ಪಾ 
ಟಾಯಿತು. ಹಿಂದಿನ ಪೌರಾಣಿಕ ಸನ್ನಿ ವೇಶಗಳೆಲ್ಲ ಮಾಯವಾದುವು. ಪಾಶ್ಚಾತ್ಯ 
ಸಾಹಿತ್ಯ ಸಂಸ್ಕೃತಿಗಳ ಸಂಪರ್ಕವು ಹೊಸ ದೃಷ್ಟಿಯನ್ನೂ ಹೊಸ ಮೌಲ್ಯಗಳನ್ನೂ 


. ಉಂಟುಮಾಡಿದುವು. ಹಿಂದಿನವರಿಗೆ ಪರಿಚಯವೇ ಇಲ್ಲದ ಹೊಸ ಕ್ಷೇತ್ರಗಳು 


ನಿರ್ಮಾಣವಾಗಿ ಹೊಸ ಪಂಥಗಳು ಸ ಸ್ಥಾಪಿತವಾದುವು. 

ಈ ಹೊಸದ್ಯ ಸ್ಟಿಸಂಪರ್ಕಗಳು ಐತಿಹಾಸಿಕ ಅನಾನುಕೂಲಗಳಿಂದ ಒರಿಯರಿಗೆ 
ಬಹಳಕಾಲ ಕಳೆದ ಟ್‌ ಅನುಕೂಲವಲ್ಲದ ಕಾಲದಲ್ಲಿ ಉಂಟಾಯಿತು. ಸೋದರೀ 
ಭಾಷೆಯಾದ ಬಂಗಾಳಿಯಷ್ಟು ಒರಿಯ ಬೆಳೆಯದಿದ್ದುದಕ್ಕೆ ಅದನ್ನಾಡುವ ಜನಗಳಿಗೆ 
ಸಾಕಷ್ಟು ಶಕ್ತಿಯಿಲ್ಲದುದು ಕಾರಣನಲ್ಲ. ಅವರಿಗೆ ಅವಕಾಶಗಳು ಕಾಲ ಕಳೆದ 
ಮೇಲೆ ಕಾರು 


೬೨ ಪ್ರಬುದ್ಧ ಕರ್ಣಾಟಕ 


ಕಳೆದ ೨೫ ವರ್ಷಗಳಿಂದ ಮಾತ್ರ ಒರಿಯರು ತಮ್ಮದೇ ಆದ ಪ್ರತ್ಯೇಕ 
ಪ್ರಾಂತವನ್ನು ಪಡೆದಿದ್ದಾರೆ. ೧೬ನೆಯ ಶತಮಾನದ ಕೊನೆಯಲ್ಲಿ ಒರಿಯರು 
ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ದಿನದಿಂದ ಈಗ ೨೫ ವರ್ಷಗಳ ಕೆಳಗೆ 
ಒಂದು ಪ್ರತ್ಯೇಕ ಪ್ರಾಂತವಾಗುವವರೆಗೆ ನಾಲ್ಕು ಶತಮಾನಗಳ ಕಾಲ ಅವರು 
ಬೇರೆ ಬೇರೆ 'ನಾಲ್ಕು ಪ್ರಾಂತಗಳಲ್ಲಿ ಛಿದ್ರ ಛಿದ್ರವಾಗಿ ಹರಿದು ಹಂಚಿಹೋಗಿ 
ಒಂದೊಂದರಲ್ಲಿಯೂ ಬಹು ಅನಾದರಣೆಯಿಂದ ತುಳಿಯಲ್ಪಟ್ಟು ಅಲ್ಪಸಂಖ್ಯಾತರಾಗಿ 
ಉಳಿದಿದ್ದರು. ಈ ದುರ್ದಶೆಯು ಈಗ ಸಂಪೂರ್ಣವಾಗಿ ಮಾಯವಾಗಿದೆ. ಇಲ್ಲಿಯ 
ವರೆಗೆ ಒರಿಯರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಆಳರಸರ ಜೊತೆಯಲ್ಲಿ 
ಹೆಣಗಾಡುತ್ತಲೇ ಇದ್ದರು. ಪ್ಲಾಸೀ ಕದನವಾದ ಒಂದು ಶತಮಾನದ ಅವಧಿಯಲ್ಲಿ 
ಪಕ್ಕದಲ್ಲಿದ್ದ ಬಂಗಾಳ ಮತ್ತು ಅಸ್ಸಾಂ ದೇಶಗಳಲ್ಲಿ ವಿದ್ಯಾಭ್ಯಾಸವು ಬಹು 
ಮುಂದುವರಿದು ವಿಶ್ವವಿದ್ಯಾನಿಲಯಗಳು ಸ್ಥಾನಿತವಾಗಿದ್ದರೂ ಒರಿಸ್ಸಾದಲ್ಲಿ ಒಂದು 
ಉತ್ತಮ ಪ್ರೌಢಶಾಲೆಯೂ ಇರಲಿಲ್ಲ. ಇಷ್ಟಾದರೂ ಒರಿಯ ಭಾಷಾ ಸಾಹಿತ್ಯಗಳು 
ಜೀವಂತವಾಗಿರುವುವಲ್ಲದೆ ವಿಶೇಷವಾಗಿ ಅಭಿವೃದ್ಧಿಯಾಗಿರುವುದಕ್ಕೆ ಅದರ ಅಭಿವೃದ್ಧಿ 
ಕಾರ್ಯದಲ್ಲಿ ನಾಯಕತ್ವವನ್ನು ವಹಿಸಿ ಆಧುನಿಕ ಒರಿಯ ಸಾಹಿತ್ಯದ ಜನಕನೆಂದು 
ಪ್ರಸಿದ್ಧಿ ಪಡೆದ ಫಕೀರಮೋಹನ ಸೇನಾಪತಿಯ ಅನವರತ ಪ್ರಯತ್ನವೇ ಕಾರಣ. 
ಫಕೀರಜೋಹನ ಸೇನಾಪತಿಯು (೧೮೪೩-೧೯೧೮) ವಾಸ್ತವವಾಗಿ ಅವನ 
ಹೆಸರಿಗೆ ಅನ್ವರ್ಥವಾಗಿ ಆಧುನಿಕ ಒರಿಯ ಸಾಹಿತ್ಯ ಚಳುವಳಿಯ ಸೇನಾಪತಿ- 
ನಾಯಕನೇ ಆಗಿದ್ದನು. ಅತನು ಅನೇಕ ದೃಷ್ಟಿಯಿಂದ ಅದ್ಭುತ ವ್ಯಕ್ತಿ ಯಾಗಿದ್ದನು. 
ಆತನಿಗೆ ಕ್ರಮವಾಗಿ ೩-೪ ವರ್ಷಗಳ ವಿದ್ಯಾಭ್ಯಾಸ ಮಾತ್ರ ಸಾಗಿತು. ಅಮೇಲೆ 
ಆತನು ತನ್ನ ಚಿಕ್ಕಪ್ಪನ ಹಡಗು ಸರಿಮಾಡುವ ಕಾರ್ಯದಲ್ಲಿ ಸಹಾಯಕನಾಗಿ 
ಸೇರಿಕೊಂಡನು. ತನ್ನ ಸ್ವಂತ ಪ್ರತಿಭೆಯಿಂದಲೇ ಆತನು ಬಹಳ ಅಭಿವೃದ್ಧಿಗೆ 
ಬಂದು ಒರಿಸ್ಸಾ ಪ್ರಾಂತದ ದಿವಾನ್‌ಗಿರಿಗೆ ಏರಿದನು. ಆತನಿಗೆ ಇಂಗ್ಲಿಷ್‌ 
ಭಾಷೆಯಲ್ಲಿ ಸಾಮಾನ್ಯ ವ್ಯವಹಾರಣಜ್ಜಾ ನವಿದ್ದಿತಲ್ಲದೆ ಅಯ್ದು ಇತರ ಭಾರತೀಯ 
ಭಾಷೆಗಳಲ್ಲಿ ಉತ್ತಮ ಪರಿಚಯವಿದ್ದಿತು. ಆತನು ಸಹಕಾರ ತತ್ತ್ವದ ಆಧಾರದ 
ಮೇಲೆ ಒರಿಸ್ಸಾ ದೇಶದಲ್ಲಿ ಮುದ್ರಣಕಾರ್ಯವನ್ನೂ ಪ್ರಕಟಣಕಾರ್ಯವನ್ನೂ ಪ್ರಾರಂಭಿ 
ಸಿದನು. . ಕ್ರಾಂತಿಕಾರಕ ಮನೋಭಾವನೆಯುಳ್ಳ ಅವನಿಗೆ ಸಾಮಾಜಿಕ ಮತ್ತು ' 
. ಧಾರ್ಮಿಕ ವಿಷಯಗಳಲ್ಲಿ ಬಹು ಔದಾರ್ಯವಿತ್ತು. ಆತನು ಮೂರ್ತಿಪೂಜೆಯನ್ನು 
ಸಂಪೂರ್ಣವಾಗಿ ಥಿರಾಕರಿಸಿದನು. ಕೋಮುವಾರು ವೈಮನಸ್ಯಗಳ ವಿಷಯದಲ್ಲಿ 
ಅವನಿಗೆ ಬಹು ಹೇಯವಾದ ತಿರಸ್ಕಾರವಿತ್ತು. ಅವನ ಬರವಣಿಗೆಯಲ್ಲಿ ಒಂದು 
ವಿಧವಾದ ವಿಶ್ವಬಾಂಧವ್ಯ ಸೂಚಿತವಾಗಿದೆ. ಮೊದಲು ಆತನು ಸವ್ಯಸಾಚಿಯಾಗಿ 
ಭಾರತ ರಾಮಾಯಣಗಳನ್ನು ಮೂಲದಿಂದ ಆಧುನಿಕ ಒರಿಯಾ ಭಾಷೆಗೆ ಪರಿವರ್ತಿಸಿ 
ದನು. ಕೆಲವು ಕಾಲದ ಮೇಲೆ ತನ್ನದೇ ಆದ ಸ್ವಂತ ಶೈಲಿಯನ್ನು ರೂಪಿಸಿಕೊಂಡು 


ಒರಿಯಾ ಸಾಹಿತ್ಯ ಚರಿತ್ರೆ ೬ತ್ಲಿ 


ಕರುಣ, ಹಾಸ್ಯ, ವಿಡಂಬನಗಳಿಂದ ಕೂಡಿದ ಉತ್ತಮ ಸಣ್ಣ ಕ ಕತೆಗಳನ್ನೂ ಭಾವಗೀತೆ 
ಗಳನ್ನೂ ಜಾನಪದ ಕವನಗಳನ್ನೂ ಅಣಕುವಾಡುಗಳನ್ನೂ ರಚಿಸಿದನು. ಬುದ ನ 
ವಿಜಯವಾಡ * ಬೌದ್ದಾ ಶ್ಸಿವತಾರಕಾವ್ಯ'ವೆಂಬ ಮಹಾಕಾವ್ಯವೊಂದನ್ನು ನಿರ್ಮಿಸಿ 
ದನು. ತನ್ನ ವಿಶ್ರಾಂತ ಜೀವನದಲ್ಲಿ ಬಹು ಉತ್ತ ಮವಾದ ಆರು ಕಾದಂಬರಿಗಳನ್ನು 
ದನು ದೇಶಪ್ರೇಮ, ಭಾಷಾಸೌಂದರ್ಯ, ನಾದಮಾಧುರ್ಯ, ಜಾ 
ಭವ, ಹಾಸ್ಯಮನೋಭಾನ, ಕೈತಿಕ ಪರಿಣಾಮ ಮೊದಲಾದ ದೃಷ್ಟಿ ಯಿಂದ ಈ 
ಕಾದಂಬರಿಗಳನ್ನು ಮಿನಾರಿಸಬಲ್ಲ ಒರಿಯ ಕಾದಂಬರಿಗಳು ಇಂದಿಗೂ ಇಲ್ಲವೆಂದು 
ಹೇಳಬಹುದು. 
ಒರಿಸ್ಸಾ ದೇಶದ ಹೊರಗೆ ಸೇನಾಪತಿಯ ಹೆಸರು ಬಹು ಜನಕ್ಕೆ ತಿಳಿಯದು. 
ಆದರೂ ಪ್ರಾಸಂಗಿಕವಾಗಿ ಆತನ ಒಂದೆರಡು ಕಾದಂಬರಿಗಳನ್ನು ಓದಿದ ಪಾಶ್ಚಾತ್ಯರು 
ಕೂಡ ಅವನನ್ನು ಬಹು ಉಚ್ಚ ಸಾಹಿತಿಯೆಂದೂ ಪ್ರಜಾಸಾಹಿತ್ಯ ರಚನೆಗಾರರಲ್ಲಿ 
ಅಗ್ರೇಸರನೆಂದೂ ಒಪ್ಪಿಕೊಂಡಿದ್ದಾರೆ. ಆ ಶಾಖೆಯಲ್ಲಿ ಕೆಲಸಮಾಡುತ್ತಿದ್ದವರ 
ನೇಕರಿಗಿಂತ ಅವನು ಮುಂದುವರಿದಿದ್ದಾ ನೆ. ಬಂಗಾಳದಲ್ಲಿ ಸುಪ್ರಸಿದ್ಧ ನಾದ 
ಬಂಕಿಂಚಂದ್ರನು ಒಳ್ಳೆಯ ಸ ಸಂಸ್ಕೃತ ಮಿಶ್ರವಾದ ಆಡಂಬರದ ಭಾಷೆಯಲ್ಲಿ ಸಮಾಜದ 
ಮುರದ ಸಾಸು ಬೇಗಮ್ಮುಗಳು, ಸೇನಾಸತಿಗಳು, ರಾಜರಾಣಿಯರು 
ಮೊದಲಾದವರ ನಿಷಯದಲ್ಲಿ ಕಾದಂಬರಿಗಳನ್ನು ಬರೆಯುತ್ತಿದ್ದಾಗ ಪ್ರಜಾಪಕ್ಷದ 
ನಾಯಕನಾದ ಈ ಕನಿಯು ಯಾವ ಆಡಂಬರವೂ ಇಲ್ಲದೆ ಯಾವ ಪ್ರ ಪ್ರಚಾರಕ್ಕೂ 
ಅನೇಕ್ಷಿಸದೆ ಸರಳಜೀವಿಗಳಾದ ಹಳ್ಳಿಯವರಾದ ನೇಯ್ಗೆ ಯವರು, ನಾಯಿಂದರು, 
ಶಾನುಭೋಗರು, ಮೋಸಗಾರರು, ಮರ್ಮರ ವಿವೇಚನೆಯಿಲ್ಲದ ದಾಸದಾಸಿ 
ಯರು ಮೊದಲಾದವರನ್ನು ನಗರ ಮತ್ತು ಗ್ರಾಮಗಳ ಹಿನ್ನೆಲೆಯಲ್ಲಿ ಚಿತ್ರಿಸಿದ್ದಾನೆ. 
ಹಾಗೆಯೇ ಅವನ ಲೇಖಣಿಯಿಂದ ಹೊರಬಿದ್ದ ಇಂಗ್ಲೀಷ್‌ ನ್ಯಾಯಾಧೀಶರ ಕೈಕೆಳಗೆ 
ಕೆಲಸಮಾಡುತ್ತಿದ್ದ ದುರಾಶೆಯಿಂದ ಕೂಡಿದ ಕಾರ್ಕೂನರು, ನ್ಯಾಯವಾದಿಗಳು, 
ಹೊಸ ಇಂಗ್ಲೀಷ್‌ ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತಿದ್ದ ಹಿಂದು ತರುಣರು ಅವರ 
ಚ್ಛಾ ಪ್ರವೃತ್ತಿಯಿಂದ ಎದೆಯೊಡೆದ ತಂದೆತಾಯಿಗಳು.ಮೊದಲಾದವರ ಚಿತ್ರಣ 
ಬಹು ಆಕರ್ಷಕವಾಗಿವೆ. ಸೇನಾಪತಿಗೆ ಪ್ರೌಢ ವಿದ್ಯಾಭ್ಯಾಸ ದೊರಕದಿದ್ದುದು 
ಒಂದು ದೃಷ್ಟಿಯಿಂದ ಅನುಕೂಲವೇ ಆಯಿತು. ಆತನು ಪ್ರಜೆಗಳ ಕನಿ. ಅವನ 
ಒಲವೆಲ್ಲ ಅವರ ಕಡೆಗೇ. ಗ್ರಾಮ್ಯವೂ ಪ್ರಭಾನಶಾಲಿಯೂ ಆದ ಅವರ ಮಾತು 
ಕತೆಗಳೂ, ಅವರ ಮನೆಯ ಮತ್ತು ಬೀದಿಯ ದುರ್ಗಂಧಗಳೂ, ಅಲ್ಲಿಯ ಹೊಲ 
ಗದ್ದೆಗಳೂ ಅಲ್ಲಿಯ ಸ್ತ್ರೀಯರು ಸ್ನಾನಮಾಡುತ್ತಿದ್ದ ಕೆರೆ ತೊರೆಗಳೂ ಅಲ್ಲಿಯ 
ಕಾಡುಹರಟಿಗಳೂ ಅವನಿಗೆ ಚಿರಪರಿಚಿತವಾಗಿತ್ತು. ಅವುಗಳನ್ನೆಲ್ಲಾ ಸ್ಪಲ್ಪವೂ | 
ಗಾಂಭೀರ್ಯಕ್ಕ ಊನ ಬಾರದ ರೀತಿಯಲ್ಲಿ ತನ್ನ ಕೃತಿಗಳಲ್ಲಿ ಚಿತ್ರಿಸಿದ್ದಾನೆ. 
ಫಕೀರಮೋಹನನ ಸಣ್ಣ ಕತೆಗಳಲ್ಲಿಯೂ ಕಾದಂಬರಿಗಳಲ್ಲಿಯೂ ಸಜೀವವಾದ 


೬೪ ಪ್ರಬುದ್ಧ ಕರ್ಣಾಟಕ 
ಛಿ 


ಅನೇಕ ವ್ಯಕ್ತಿಗಳ ಪರಿಚಯವಾಗುತ್ತ ಜಿ. ಅವರ ವಾಸ್ತನಿಕತೆಯನ್ನೂ ದೈವದತ್ತ 
ವಾದ ವ್ಯಕ್ತಿತ್ವವನ್ನೂ ಸಹಜಕವಿಯಾದ ಸೇನಾಪತಿಯಂತಹವರಿಗಲ್ಲದೆ ಇತರರಿಗೆ 
ವರ್ಣಿಸಲು ಸಾಧ್ಯವಿಲ್ಲ. ಸಮಾಜದ ಭಿನ್ನಮಟ್ಟದ ವಿವಿಧ ರೀತಿಯ ವ್ಯಸ್ತಿಗಳನ್ನೂ 
ಸನ್ನ್ಟಿವೇಶಗಳನ್ನೂ ಚಿತ್ರಿಸುವುದರ ಮೂಲಕ ಸೇನಾಪತಿಯು ಒಂದು ಅದ್ಭುತವಾದ 
ಸಾಮಾಜಿಕ ಚಿತ್ರ ಪ್ರದರ್ಶನನನ್ನೆೇ ಮಾಡಿದ್ದಾನೆಂದು ಹೇಳಬಹುದು. 

ಅವನ " ಛ ಮಾನ ಆಟ್‌ ಗುಂಟಾ' ಎಂಬ ಕಾದಂಬರಿ ಆತನ ಸರಮೋತ್ತಮ 
ಕೃತಿ. ಸಂತಾನನಿಲ್ಲದ ನೆಯ್ಗೆ ದಂಪತಿಯರನ್ನು ಆತನ ಒಡೆಯನಾದ ಸಾಹುಕಾರನು 
ದಯಾಶೂನ್ಯನಾಗಿ ಹಾಳುಮಾಡಿದ ಕತೆ ಇದರ ವಸ್ತು. ಸೇನಾಪತಿಯ ಗ್ರಾಮಾಣ 
ವಾಸ್ತವಿಕತೆ ಇಲ್ಲಿ ಅದ್ಭುತವಾಗಿ ಪ್ರಕಾಶಿತವಾಗಿಜೆ. ಈ ಕಾದಂಬರಿಯು ಮೊದಲು 
ಮಾಸಪತ್ರಿಕೆಯಾದ "ಉತ್ಕಲ ಸಾಹಿತ್ಯ ದಲ್ಲಿ ಪ್ರ ಕಟಿನಾಯಿತು. ಈ ಕಾದಂಬರಿಯು 
ಮುಂದೆ ಅಯ್ವತ್ತು ವರ್ಷಗಳಾದ ಮೇಲೆ ಬಂದ ಪ್ರೇಮಚಂದ್ರನ "ಗೋದಾನ್‌' 
ಕಾವ್ಯವನ್ನು ಮೂಲರೇಖೆಗಳಲ್ಲಿ ಮೊದಲೇ ಸೂಚಿಸಿದೆ. ಸೇನಾಪತಿಯ " ಲಚ್ಮ' 
ಒಂದು ಐತಿಹಾಸಿಕ ಕಾದಂಬರಿ. ಮರಾಠೀಯರು ಒರಿಸ್ಸಾ ಬಂಗಾಳಗಳನ್ನು ಮುತ್ತಿ 
ದಾಗ ನಡೆಸಿದ ಅತ್ಯಾಚಾರಗಳ ವಿಷಯಕವಾದುದು. " ಮಾಮು' ಮತ್ತು 
" ಪ್ರಾಯಶ್ಚಿತ್ತ ಎಂಬುವು ಪಾಶ್ಚಾತ್ಯರ ಸಂಪರ್ಕದಿಂದ ಸಮಾಜದಲ್ಲಿ ಉಂಟಾದ 
ಅವನತಿಯನ್ನು ತಿಳಿಸುವ ಸಾಮಾಜಿಕ ಕಾದಂಬರಿಗಳು. 

ಸಾಹಿತಿ ಮಾತ್ರವಾಗಿರದೆ ಸೇನಾಪತಿಯು ಒರಿಯ ಭಾಷೆಯ ಮೇಲೆ ವಂಗೀ 
ಯರುನಡೆಸುತ್ತಿದ್ದ ಆಧಿಪತ್ಯವನ್ನು ಪ್ರತಿಭಟಿಸಿ ತನ್ನ ತಾಯ್ನುಡಿಯನ್ನು ಪುನರುದ್ಧಾರ 
ಮಾಡಲು ಟೊಂಕಕಟ್ಟಿ ನಿಂತ ನೀರಪುರುಷನೂ ಹೌದು. ಆದುದರಿಂದ ಒರಿಯ 
ಸಾಹಿತ್ಯ ಸಮಾಜ ಪ್ರಪಂಚಗಳೆರಡರಲ್ಲಿಯೂ ಅವನಿಗೆ ಪ್ರತ್ಯೇಕ ಸ್ಥಾನವಿದೆ. 

- ಸೇನಾಪತಿಯು ಏಕವ್ಯಕ್ತಿ ಮಾತ್ರವಾಗಿರಲಿಲ್ಲ. ಅವನು ಒರಿಯ ಭಾಷಾ 
ಸಂಪ್ರದಾಯಗಳನ್ನು ಉದ್ಧಾರಮಾಡಲು ಬದ್ಧಕಂಕಣರಾಗಿ ಹೊರಟ ಒಂದು 
ದೊಡ್ಡ ಉತ್ಸಾಹಿ ತರುಣರ ನಾಯಕನಾಗಿಯೂ ಇದ್ದನು. ಇವನೊಡನೆ ಹೆಗಲಿಗೆ 
ಹೆಗಲುಕೊಟ್ಟು ಕೆಲಸಮಾಡಿದವರು ರಾಧಾನಾಥರಾಯ್‌ ಮತ್ತು ಮಧುಸೂದನ 
ರಾವ್‌ ಎಂಬುವರು. ಈ ಮೂವರೂ ಆಧುನಿಕ ಒರಿಯ ಸಾಹಿತ್ಯದ ತ್ರಿಮೂರ್ತಿಗಳು. 
ಮಾನವ, ಪ್ರಕೃತಿ, ಮತ್ತು ದೇವರನ್ನು ಕ್ರಮವಾಗಿ ಸೇನಾಪತ್ರಿ ರಾಧಾನಾಥ್‌, 
ಮಧುಸೂದನರು ತಮ್ಮ ವಿಚಾರವಿಷಯವಾಗಿ ತೆಗೆದುಕೊಂಡು ಗಂಭೀರವಾದ 
ಪ್ರಾಚೀನ ಭಾಷೆಯಲ್ಲಿ ಸ್ವಯಂಪೂರ್ಣವಾದ ರೀತಿಯಲ್ಲಿ ಉತ್ತಮ ಗ್ರಂಥಗಳನ್ನು 
ಸೃಷ್ಟಿ ಸಿದ್ದಾರೆ. ವ್ಯಕ್ತಿಶಃ ಬಹು ಸೌಜನ್ಯದಿಂದ ನಡೆದುಕೊಳ್ಳುತ್ತಿದ್ದ ಇವರ ಒಟ್ಟು 
ಸಾಹಿತ್ಯರಾಶಿಯಲ್ಲಿ ತುಂಬು ಸಾಹಿತ್ಯಕ್ಕೆ ಆವಶ್ಯಕವಾದ ಎಲ್ಲ ಗುಣಗಳೂ ಪೂರ್ಣ 
ವಾಗಿರುತ್ತಿದ್ದವು. ಫಕೀರಮೋಹನನು ಸಮಾಜದಲ್ಲಿ ಮಾನವನ ವಿವಿಧ ಆಶೆ 
ಆತಂಕಗಳನ್ನು ಬಹುವಿಸ್ತಾರವಾಗಿ ವರ್ಣಿಸಿದರೆ ಮಧುಸೂದನನುದೈವತತ್ತ ಎನನ್ನೂ 


ಒರಿಯಾ ಸಾಹಿತ್ಯ ಚರಿತ್ರೆ ೬೫ 


ದೈವಮಾನುಷ ಸಂಬಂಧವನ್ನೂ ಜೀವಾತ್ಮ ಪರಮಾತ್ಮರ ಮೇಳನವನ್ನೂ ಬಹು 
ಹೃದಯಂಗಮವಾಗಿ ವರ್ಣಿಸಿದ್ದಾನೆ. ಭಾವಗೀತೆಗಳಲ್ಲಿಯೂ ಭಕ್ತಿ ಕವನಗಳಲ್ಲಿಯೂ 
ಹಿರಿಯ ಹೆಸರಾದವನು ಮಧುಸೂದನರಾಯ್‌. ಆತನು ಆರಿಸಿಕೊಂಡ ವಿಷಯ 
ಗಳೆಲ್ಲ ಧರ್ಮ, ನ್ಯಾಯ ಮತ್ತು ಸಚ್ಛೀಲಕ್ಳೆ ಹೊಂದಿಕೊಂಡವು ಮಾತ್ರ. ದೈವ 
ಮತ್ತನಾದ ಅವನಿಗೆ ಸತ್ಯಕ್ಕಿಂತ ಸರಮೋತ್ತಮವಾದ ಪದಾರ್ಥವೇ ಇರಲಿಲ್ಲ. 
ರಾಧಾನಾಥನ ಸತ್ಯಾನ್ವೇಷಣೆಗೆ ಸೌಂದರ್ಯವೇ ಸಾಧನವಾದರೆ ಮಧುಸೂದನಸಿಗೆ 
ಭಕ್ತಿಯೇ ಸಾಧನ. ಆತನು ಹಿಮಾಲಯದ ಮೇಲಿರುವ ಹಿಮರಾಶಿಯಿಂದ 
ಹಿಡಿದು ಬೀದಿಯ ಒರಟು ಜೀವನದವರೆಗೆ ಎಲ್ಲೆಲ್ಲಿಯೂ ದೇವರ ಅಸ್ತಿತ್ವವನ್ನು 
ಕಂಡಿದ್ದನು. ಆತನು ಸಾಹಿತ್ಯಕ್ಷೇತ್ರದಲ್ಲಿ ಅತಿಯಾದ ಪ್ರಸಿದ್ಧಿಯನ್ನು ಅಪೇಕ್ಷಿಸಲೂ 
ಇಲ್ಲ; ಪಡೆಯಲೂ ಇಲ್ಲ. ವಿಶೇಷವಾಗಿ ರಚನೆ ಮಾಡಲೂ ಇಲ್ಲ. ಅನನು 
ಬರೆದಿದ್ದೆಲ್ಲ ಕೇವಲ ಕೆಲವು ಗೀತೆಗಳು, ಸ್ತೋತ್ರಗಳು, ಪದಗಳು, ಚರಮ 
ಗೀತೆಗಳು ಮತ್ತು ಅಷ್ಟ ಷಟ್ಪದಿಗಳು. ಅವುಗಳೆಲ್ಲ ಉದಾತ್ತ ಜೀವನದ ಪ್ರತೀಕಗಳು. 
ಅವುಗಳಲ್ಲಿಯೂ "ನದಿಯನ್ನು ಕುರಿತು' 'ಬಮಾಲಹುದಲ್ಲಿ ಸೂಕ್ಯೂ ದಯ” 
" ಜುಹಿಯ ಆತ್ಮಕ್ಕೆ ದೈ ನಾನತರಣ' ಮೊದಲಾದ ಕೃತಿಗಳು Ws ಸಾಹಿತ್ಯ 
ದಲ್ಲಾದರೂ ಚಿರಂತನ pec ಸಾಕು. ಮೇಲಿನವುಗಳಲ್ಲಿ ಕೊನೆಯದು 
ಆತನ ಕೃತಿರತ್ನವೆನ್ನ ಬಹುದು. ಇದು ವೈದಿಕ ಮಂತ್ರಗಳ ಮಾದರಿಯಲ್ಲಿಜಿ. 
ಖಯಸಿಯ ಹೃದಯಕ್ಕೆ ದೇವತೆಯ ಅವತರಣವಾಗುವ ರೀತಿಯನ್ನು ಬಹು ಸೊಗಸಾಗಿ 
ವರ್ಣಿಸಿದೆ. ಆದಿಕಾಲದಲ್ಲಿ ಹಿಮಾಲಯದ ಮೇಲೆ ಉಷಸ್‌ ದರ್ಶನವಾದಾಗ 
ಖುಷಿ ಹೃದಯದಲ್ಲಾದ ಸರಿವರ್ತನೆಯ ಚಿತ್ರವನ್ನು ಇದರಲ್ಲಿಯೂ ಕಾಣಬಹುದು. 
ಆತನ ಸ್ತೋತ್ರಗಳಸೇಕ ಪ್ರತಿಸಂಧ್ಯಾ ಕಾಲದಲ್ಲಿಯೂ ಅನೇಕ ವಿದ್ಯಾರ್ಥಿಗಳಿಂದ 
ಹಾಡಲ್ಪಡುತ್ತಿವೆ. ಆತನ ಪದ್ಯಗಳಂತೂ ಒರಿಯ ರಾಷ್ಟ್ರಜೀ ವನದಲ್ಲಿಯೂ ಸ ಸಾಹಿತ್ಯ 
ಪ್ರ ಪಂಚದಲ್ಲಿಯೂ ಉತ್ತಮ ನೈತಿಕ ಮತ್ತು ಆಧ್ಯಾ ತ್ಮಿಕ ಶಕ್ತಿಯಾಗಿ ಪರಿಣಮಿಸಿವೆ. 

ರಾಧಾನಾಥನು ಸ ಸೃಷ್ಟಿ ಸ್ಥಿ ಸೌಂದರ್ಯದಲ್ಲಿ ಮಗ್ಗ ನಾಡವನು. ಸೇನಾಪತಿಯು 
ಒರಿಯ ಸಾಹಿತ್ಯದ ಗದ್ಯಕ್ಷೇತ್ರದಲ್ಲಿ ಸ ಸಲ್ಲಿಸಿದ. ಸೆ ಸೇವೆಯನ್ನು ರಾಧಾನಾಥನು ಪದ್ಯ 
ಕ್ಷೇತ್ರದಲ್ಲಿ ಸಲ್ಲಿ ಆ ಸಾಹಿತ್ಯ ಕ್ಕ ಸಂಪೂರ್ಣಕೆಯನ್ನು ಂಟುಮಾಡಿದನು. ಅತನು 
ಪದ್ಯ ಪ್ರಪ ಸಂಚದಲ್ಲಿ ಒಂದು SR ಯುಗವನ್ನೇ ಸ್ಥಾಪಿಸಿದನು. ಉಪೇಂದ್ರ 
ಭಂಜನ ಪ್ರಭಾನದಿಂದ ಮಧ್ಯ ಕಾಲದಿಂದ ಜೆಳೆದು ಬಂದಿದ್ದ ಈ ಧಿಕವಾದ 
ಶಬ್ದಾರ್ಥಾಲಂಕಾರಗಳ ಸಂಕೋಲೆಯಿಂದ ಒರಿಯ ಸ ಸಾಹಿತ್ಯವನ್ನು ಬೆಡಿಸಿದನು. 
ಮೊತ್ತಮೊಡಲನೆಯ ಸಲ ಶಬ್ದಾರ್ಥಗಳಲ್ಲಿ ಸಮನ್ವಯವನ್ನು ಂಟುಮಾಡಿದನು. 
ಹಿತಮಿತವಾದ ಶಬ್ದಪ್ರಯೋಗಗಳಲ್ಲಿ ಆತನು ತನ್ನ ಧ್ಯೇಯಮೂರ್ತಿಯಾದ 
ಕಾಳಿದಾಸನ ಸಮದಂಡಿಗೆಬಂದಿದ್ದಾನೆಂದು ಹೇಳಬಹುದು. ಇವೆಲ್ಲಕ್ಕಿಂತಲೂ ಒರಿಯ 
ಸಾಹಿತ್ಯಕ್ಕೆ ರಾಧಾನಾಥನ ಕಾಣಿಕೆಯೆಂದರೆ ಅವನು ಒರಿಯ ಸಾಹಿತ್ಯದಲ್ಲಿ ಒರಿಯರ 

5 


೬೬ ಪ್ರಬುದ್ಧ ಕರ್ಣಾಟಕ 
€ 


ಜೀವನ ಸರ್ವಸ್ವವನ್ನು ಪ್ರತಿಬಿಂಬಿಸಿ ಆ ಸಾಹಿತ್ಯವನ್ನು ಅವರ ಪ್ರತೀಕವನ್ನಾ ಗಿಸಿದ 
ಕಾವ್ಯಮಾರ್ಗ. ಒರಿಸ್ಸಾ ದೇಶದ ಎಲ್ಲ ಬೆಟ್ಟಗುಡ್ಡಗಳನ್ನು ಕೆರೆ ತೊರೆಗಳನ್ನು ಜನ 
ಜಾನುವಾರುಗಳನ್ನು ತನ್ನ ಕೃತಿಗಳಲ್ಲಿ ತುಂಬಿರುವುದಲ್ಲದೆ ಗ್ರೀಕ್‌ ಮತ್ತು ರೋಮನ್ನರ 
ಪುರಾಣೇತಿಹಾಸಗಳನ್ನು ತೆಗೆದುಕೊಂಡು ಅದಕ್ಕೆ ದೇಶೀಯ ಆಕಾರವನ್ನುಂಟು 
ಮಾಡಿ ಅಲ್ಲಿಯೇ ನಡೆದ ಸಂಗತಿಗಳಂತೆ ಚಿತ್ರಿಸಿದ್ದಾನೆ. ಪ್ರಾಚೀನ ಕವಿಗಳಲ್ಲಿ 
ಸರಳದಾಸ ಮತ್ತು ಬಲರಾಮದಾಸರನ್ನು ಬಿಟ್ಟರೆ ಉಳಿದವರೆಲ್ಲ ಉತ್ತರ ದೇಶದ 
ಗಂಗಾ, ಯಮುನಾ ಗೋವರ್ಧನಾದಿಗಳನ್ನು ವರ್ಣಿಸಿದ್ದಾರೆಯೇ ವಿನಾ ಒರಿಸ್ಸಾ 
ದೇಶದ ಮೇಲೆ ಕಣ್ಣೆತ್ತಿ ನೋಡಿರಲಿಲ್ಲ. ಒರಿಸ್ಸಾ ದೇಶದ ಪ್ರಕೃತಿ ಸೌಂದರ್ಯಕ್ಕೆ 
ಮುಗ್ಧನಾಗಿ, ಅಲ್ಲಿಯ ಮಹಾನದಿ, ವೈತರಣಿ, ಮಲಯಗಿರಿ, ಮಹೇಂದ್ರ ಪರ್ವತ 
ಗಳನ್ನೂ ಕುರಿತು ಅದ್ಭುತವಾಗಿ ಹಾಡಿದವನು ರಾಧಾನಾಥ್‌. ಆತನು ಚಿಲಕ 
ಸರೋವರದ ವಿಷಯವಾಗಿ ಬಹು ಸುಂದರವಾದ ಕಾವ್ಯವನ್ನು ರಚಿಸಿದ್ದಾನೆ. 
ವಾಸ್ತವವಾಗಿ ಇದು ಒರಿಯಾ ಸಾಹಿತ್ಯದ ಒಂದು ಗಡಿಗಲ್ಲಾಗಿದೆ. ಆ ಸರೋವರದ 
ದಡದಲ್ಲಿ ಕವಿಯ ಬಳಲಿದ ಧೀರಾತ್ಮವು ಎಲ್ಲಿಯೂ ಇಲ್ಲದ ಶಾಂತಿ ಸೌಖ್ಯವನ್ನು 
ಪಡೆದಿದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಶಸ್ತಿ ಪ್ರದಾನಕ್ಕಾಗಿ ನಡೆಯುತ್ತಿದ್ದ 
ಸಭೆಗಳ ಕೃತಕತೆಯನ್ನೂ ಅಸಾರತೆಯನ್ನೂ " ದರ್ಬಾರ್‌? ಎಂಬ ತನ್ನ ಕೃತಿಯಲ್ಲಿ 
ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ್ದಾನೆ. ಆತನ ಗ್ರಂಥಗಳಲ್ಲೆಲ್ಲ (ಪಾಂಡವರ) "ಮಹಾ 
ಯಾತ್ರೆ'ಯೇ ಪರಮೋತ್ತಮವಾದುದೆಂದು ಹೇಳಬಹುದು. ಸರಳರಗಳೆಯ 
ಬಹುಸುಲಭ ಶೈಲಿಯಲ್ಲಿ ರಚಿತವಾಗಿದ್ದರೂ ಪುರಾಣಗಳ ಗಾಂಭೀರ್ಯವದರಲ್ಲಿದೆ. 
ಅದು ಪುರುಷಾರ್ಥಗಳ. ಸ್ಪಷ್ಟವಾದ ಅರಿವನ್ನುಂಟುಮಾಡುವುದಲ್ಲದೆ ಉಚ್ಚ 
ದೇಶಾಭಿಮಾನನನ್ನೂ ವಿದೇಶೀಯರ ದಾಸ್ಯದಲ್ಲಿ ಜಿಗುಪ್ಸೆಯನ್ನೂ ಏಕಕಾಲದ 
ಲ್ಲುಂಟುಮಾಡುತ್ತದೆ. ಇದನ್ನು ಇಪ್ಪತ್ತೊಂದು ಸರ್ಗಗಳಲ್ಲಿ ರಚಿಸಬೇಕೆಂದು 
ಹೊರಟ ಕವಿ ಏಳು ಸರ್ಗಗಳನ್ನು ಮುಗಿಸುವುದರಲ್ಲಿಯೇ ಕಾಲವಾದನು. ಈ 
ಅಸಂಪೂರ್ಣಸ್ಥಿತಿಯಲ್ಲಿಯೂ ಅದು ಒಂದು. ಉದ್ಭಕೃತಿಯೇ ಆಗಿದೆ. ಇದು 
ಪಾಂಡವರ ಸಂಬಂಧವಾದ ಕಥೆಯಾದರೂ ಕವಿಯು ಇದರಲ್ಲಿ ಭಾರತದ ಅನುಕ್ರಮ 
ವಾದ ಭೂತ ಭವಿಷ್ಯತ್‌ ಇತಿಹಾಸಗಳನ್ನು ವಿವರಿಸಲು ಹೊರಟದ್ದಾನೆ. ಪಾಂಡವರು 
ತಮ್ಮ ಸ್ವರ್ಗದ ದಾರಿಯಲ್ಲಿ ಒರಿಸ್ಸಾದೇಶದ ಪುರಿಯಲ್ಲಿಗೆ ಬರುತ್ತಾರೆ. ಅಲ್ಲಿ 
ಅವರಿಗೆ ಅಗ್ನಿಯ ದರ್ಶನವಾಗುತ್ತದೆ. ಅಗ್ನಿಯು ಅವರನ್ನು ಒರಿಸ್ಸಾ ದೇಶದ 
ನನಪ್ರದೇಶದ ಮಾರ್ಗವಾಗಿ ಮಧ್ಯಭಾರತ, ಸಹ್ಯಾದ್ರಿ ಮತ್ತು ಪಶ್ಚಿಮ ಘಟ್ಟಿಗಳಿಗೆ 
ಕರೆದೊಯ್ಯುತ್ತಾನೆ. ಅಲ್ಲಿ ಅಗ್ನಿಯು ಅವರಿಗೆ ಆರ್ಯಭೂಮಿಯು ಕಲಿಯುಗದ 
ಪ್ರಭಾವದಿಂದ ಯಾವ ದುರ್ಗತಿಗೆ ಬರುತ್ತದೆಂಬ ಭಾರತದ ಭವಿಷ್ಯತ್‌ ಚರಿತ್ರೆ 
ಯನ್ನು ಕಣ್ಣಿಗೆ ಕಟ್ಟದಂತೆ ವಿವರಿಸುತ್ತಾನೆ. ಕತೆಯು ಪೃಥ್ವೀರಾಜನು ಮಹಮ್ಮದ್‌ 
ಘೋರಿಯಿಂದ ಪರಾಜಿತನಾಗುವವರೆಗೆ ನಡೆದು ನಿಲ್ಲುತ್ತದೆ. 


ಒರಿಯಾ ಸಾಹಿತ್ಯಚರಿತ್ರೆ ೬೭ 


ಈ ಕಾಲದ ಸಾಹಿತಿಗಳಿಗೆ ಹೊಸದಾಗಿ ಪ್ರಾರಂಭವಾದ ಅನೇಕ ವೃತ್ತ 
ಪತ್ರಿಕೆಗಳು ವಿಶೇಷ ಪ್ರೋತ್ಸಾಹವನ್ನಿ ತ್ತವು. " ಉತ್ಕಲ ಸಾಹಿತ್ಯವೆಂಬ 
ಮಾಸಿಕದ ಸಂಪಾದಕನಾದ ವಿಶ್ವನಾಥಕರನು ಅನೇಕ ಹೊಸ ಲೇಖಕರಿಗೆ ತನ್ನ 
ಪತ್ರಿಕೆಯಲ್ಲಿ ಅವಕಾಶವನ್ನಿತ್ತು ಅವರ ಬರವಣಿಗೆಯು ಕುದುರುವಹಾಗೆ 
ಮಾಡಿದನು. ಆತನ ಪತ್ರಿಕೆಯಲ್ಲಿ ತಮ್ಮ ಲೇಖನವನ್ನು ಪ್ರಕಾಶಿಸುವುದು ಒಂದು 
ಗೌರವವೆಂದು ಅನೇಕರು ಭಾವಿಸಿದ್ದರು. ಆತನು ಅನೇಕ ಭಾನಪೂರ್ಣವಾದ 
ಸಾಮಾಜಿಕ, ರಾಜಕೀಯ ಸಾಹಿತ್ಯಕ ವಿಷಯವಾದ ಸಂಪಾದಕೀಯಗಳನ್ನು 
ರಚಿಸುವುದರ ಮೂಲಕ ಒರಿಯ ಗದ್ಯ ಶೈಲಿಯನ್ನು ಬಹು ಉಚ್ಚನಮಟ್ಟ ಕ್ಕೇರಿಸಿದನು. 
ವಿಷಯದ ಸ್ಪಷ್ಟತೆಗೂ ಶೈಲಿಯ ಸರಳತೆಗೂ ಆತನ ಬರವಣಿಗೆ ಒಂದು ಮಾದರಿ 
ಯಾಗಿತ್ತು. '` 

ಮತ್ತೊಂದು ಜನಪ್ರಿಯವಾದ ಮಾಸಪತ್ರಿಕೆ ವ್ರಜಸುಂದರದಾಸನಿಂದ 
ಸಂಪಾದಿತವಾಗುತ್ತಿದ್ದ " ಮುಕುರ.' ವ್ರಜಸುಂದರನ ಬರವಣಿಗೆ ಅಲ್ಪವಾದರೂ 
ಆತನ ಅಭಿಪ್ರಾಯ ನಿಷ್ಟ ಕ್ಷಸಾತವಾದುದು. ಮೇಲಿನ ಇಬ್ಬರು ಸಂಪಾದಕರೂ 
ಆಕಾಲದ ನಿಮರ್ಶಕರಲ್ಲಿ ಅಗ್ರಸ್ಥಾನವನ್ನ ಅಲಂಕರಿಸಿದ್ದರು. 

ಕಟಕ್ಸಿನಲ್ಲಿ ಸ್ಥಾಪಿತವಾದ " ಉತ್ಕಲ ಸಾಹಿತ್ಯ ಸಮಾಜ 'ದಂತಹ ಸಾಹಿತ್ಯ 
ಸಂಸ್ಥೆಗಳು : ಪ್ರಾಕಂಭವಾಗಿ ಬರಹಗಾರರಿಗೆ ವಿಶೇಷ ಪ್ರೋತ್ಸಾ ಹವನ್ನುಂಟು 
ಮಾಡಿದವು. ಮಧುಸೂದನರಾಯ್‌ ಉತ್ಕಲ ಸಾಹಿತ್ಯ ಸಮಾಜದ ಪ್ರಥಮ ಅಧ್ಯಕ್ಷ. 
ಅದಕ್ಕೆ ಒರಿಸ್ಸಾ ದೇಶದ ಅನೇಕ ಶ್ರೀಮಂತರು ಕೊಡುಗಯ್ಯುಂಡೆ ಸಹಾಯ 
ಮಾಡಿದರು. 

ಆಧುನಿಕ ಒರಿಯ ಸಾಹಿತ್ಯದ ತ್ರಿಮೂರ್ತಿಗಳಾದ ಫಕೀರ್‌ ಮೋಹನ್‌, 
ರಾಧಾನಾಥ ಮತ್ತು ಮಧುಸೂದನರ ಮಾರ್ಗವನ್ನನುಸರಿಸಿ ಅನೇಕ ತರುಣ 
ಕವಿಗಳು, ಕಾದಂಬರಿಕಾರರು, ಪ್ರಬಂಧಲೇಖಕರು, ತಂ ಕೆಲಸಮಾಡಿದರು. 
ಹಿಂದಿನ ಸಾಂಪ್ರದಾಯಿಕ ಕೃತಿಗಳ ಸ್ಥಾನದಲ್ಲಿ ಅನೇಕ ಲಘುಕವನನಗಳು, ಭಾವ 
ಗೀತೆಗಳು, ಜನಸದ ಗ ಅಷ್ಟ ಷಟ್ಪಿದಿಗಳೂ ರಚಿತವಾಗಲು ಮೊದಲಾದುವು. 
ಗಂಗಾಧರ ಮೆಹರ್‌ ಮತ್ತು ಸಂ ಮಹಂತಿ ಇವರೇ ಸಾಂಪ್ರದಾಯಿಕ 
ಸವನಗಳನ್ನು ರಚಿಸಿದವರಲ್ಲಿ ಕೊನೆಯವರು. ಗಂಗಾಧರನು ಹುಟ್ಟು ಕವಿ. 
ಆತನಿಗೆ ಯಾವ ವಿಶೇಷವಾದ ವಿದ್ಯಾಭ್ಯಾಸವೂ ಆಗಲಿಲ್ಲ. ಆತನ ಕೃತಿಗಳಲ್ಲೆಲ್ಲ 
ಸೀತಾಪಹರಣ ವಿಷಯಕವಾದ "ತಪಸ್ವಿನಿ' ಎಂಬುದೇ ಉತ್ತಮೋತ್ತಮವಾದುದು. 
ಇಲ್ಲಿಯ ಸೀತೆಯಪಾತ್ರ ಬಹು ಆದರ್ಶವೂ ಆಕರ್ಷಣೀಯವೂ ಆಗಿದೆ. ಕಾಳಿದಾಸನ 
" ಶಾಕುಂತಲ ನಾಟಕ'ದ ವಸ್ತುವಿನ ಆಧಾರದ ಮೇಲೆ ರಚಿತವಾಗಿರುವ 
" ಪ್ರಣಯವಲ್ಲರಿ' ಒರಿಯ ಸಾಹಿತ್ಯ ದಲ್ಲಿ ಗಣ್ಯಸ ;ಸ್ಥಾನವನ್ನಾ ಕ್ರಮಿಸಿದೆ. ಗಂಗಾಧರನ 
ವಿದ್ಯಾಭ್ಯಾಸವು ವಿಕೇಷವಾಗಲ್ಲನುದರಿಂದ ಅವನ ದರ್ಶನದ ಕ್ಷೇತ್ರವೂ ಮಿತ 


೬೮ ಪ್ರಬುದ್ಧ ಕರ್ಣಾಟಕ 


ವಾಗಿಯೇ ಇತ್ತು. ಆದರೂ ಅವನು ತನ್ನ ನಿರ್ದಿಷ್ಟ ಪರಿಸರದಲ್ಲಿ ಪ್ರಾಚೀನವಾದ 
ಪೌರಾಣಿಕ ವಸ್ತುವಿಗೆ ಒಂದು ಐಂದ್ರಜಾಲಿಕ ಶಕ್ತಿಯನ್ನೂ ಸ ಬಳಕೆಯ ಛಂದಸ್ಸಿಗೆ 
ಎಂದೂ ಇಲ್ಲದ ನಾದನುಯತೆಯನ್ನೂ, ಚಿರಪರಿಚಿತವಾದ ಪಾತ್ರಗಳ ಒಂದು 
ಹೊಸ ದರ್ಶನವನ್ನೂ ಉಂಟುಮಾಡಿ ಒರಿಯ ಸಾಹಿತ್ಯಕ್ಕೆ ಹೊಸ ಜೈತನ್ಯವನ್ನುಂಟು 
ಮಾಡಿದನು. ಮೆಹರಿಸಿಗೆ ಕಾವ್ಯವು ಸಜೀವವಾದ ವರ್ಣಮಯೆವಾದ ಅದ್ಲುತವಾದ 
ಕಲೆ. ಅವನ ಕವನಗಳೆಲ್ಲ ವರ್ಣಪೂರಿತವಾದ ಚಿತ್ರಪಟದ ಸುರಳಿಯಿದ್ದಂತೆ ಇದೆ. 
ಕ್ಷೇತ್ರ ಕಿರಿದಾದರೂ ಅಷ್ಟರಲ್ಲಿಯೇ ಸಣ್ಣ ಸಣ್ಣ ಸ್ವರ್ಗಗಳನ್ನೇ ನಿರ್ಮಿಸಿದ್ದಾನೆ. 
ಅವನ ಅನೇಕ ದ್ವಿಸದಿಗಳೂ ಚೌಪದಿಗಳೂ ಒರಿಯದ ಮನೆಮಾತಾಗಿಬಿಟ್ಟಿನೆ. 
ಚಿಂತಾಮಣಿಯು ರಾಧಾನಾಥನ ಮಾದರಿಯಲ್ಲಿ ಅಸಂಖ್ಯಾತವಾದ ಕವನ 
ಗಳೆನ್ನೂ ಗಾಂಭೀರ್ಯಕ್ಕೆ ಪ್ರಸಿದ್ಧವಾದ ಕೆಲವು ಕತೆಗಳನ್ನೂ ರಚಿಸಿದನು. ಆದರೆ 
ಅವನ ಕೃತಿಕರ್ಮದ ಕ್ಷೇತ್ರ ಬಹು ವಿಸ್ತಾರವಾದುದರಿಂದ ಆತನು ಒಂದೇ ವಿಧವಾದ 
ಮಟ್ಟವನ್ನು ಎಲ್ಲದರಲ್ಲಿಯೂ ತರಲು ಸಾಧ್ಯವಾಗಲಿಲ್ಲ. 
ನೀರುಕುಡಿದಂತೆ ಗದ ರಚನೆ ಮಾಡುತ್ತಿದ್ದನನು ಗೋಪಾಲಚಂದ್ರ ಪ್ರ ಕ್ರಹರಾಜ್‌. 
ಅವನ ಅನೇಕ ಲೇಖನಗಳು ವೃತ್ತಪತ್ರಿಕೆಗಳ ಲೇಖನಗಳಂತಿರುತ್ತಿ ಹ ಭವ. ಆತನು 
ಶ್ರೇಷ್ಠವರ್ಗದ ವಿಮರ್ಶಕ ಮತ್ತು ಹಾಸ್ಯಗಾರ. ಆತನ ಪದಪ್ರ ಯೋಗ ಬಹು 
ಮೋಹಕವಾಗಿರುವುದಲ್ಲದೆ ಆತನ 5 ಹಾಸ್ಯ ನಗದವರನ್ನೂ ನಗಿಸುತ್ತದೆ. « ಭಗವತ್‌ 
ತಂಗಿರೇ ಸಂಧ್ಯಾ' (ಹಳ್ಳಿಯ ಕೂಟದ ಸಂಜೆ) ಮತ್ತು " ನಾನಾಂಕ ಬಸ್ತನಿ' 
(ಅಪ್ಪ ನ ದಫ್ತರ) ಎಂಬುವು ಆತನ ಗ್ರಂಥಗಳು. ಆತನು “ತನ್ನ ಕೊನೆಯ ಕಾಲದಲ್ಲಿ 
" ಪೂರ್ಣಚಂದ್ರ ಒರಿಯ ಭಾಷಾಕೋತ > ಎಂಬ ಚತುರ್ಭಾಷಾತ್ಮಕ ನಿಘಂಟನ್ನು 
ಏಳು ಸಂಪುಟಗಳಲ್ಲಿ ರಚಿಸಿದನು. ಈತನ ಸಮಕಾಲೀನ ಶಶಿಭೂಷಣರಾಯ್‌. 
ಈತನು ಧರ್ಮ, ಇತಿಹಾಸ್ಕ ವಿಜ್ಞಾನ ನಿಷಯಕವಾಗಿ ಅನೇಕ ಗದ್ಯ ಗ್ರಂಥಗಳನ್ನು 
ರಚಿಸಿದ್ದಾನೆ. ಈ ಕಾಲದ ಸ್ವತಂತ್ರ ಗ್ರಂಥಕರ್ತರೆಂದರೆ ಜಲಂಧರ ಜೀವ್‌ ಮತ್ತು 
ಮೋಹಿನೀ ನೋಹನ ಸೇನಾಪತಿ (ಫಕೀರ ಮೋಹನನ ಪುತ್ರ). ಇವರು ಪ್ರಾಚೀನ 
ಸಾಂಪ್ರದಾಯಿಕ ಗ್ರಂಥರಾಶಿಗಳನ್ನೆಲ್ಲ ಆಧುನಿಕ ದೃಷ್ಟಿಕೋನಗಳಿಂದ ನಿಚಾರ 
ಮಾಡಿದ್ದಾರೆ. 
ನಂದಕಿಕೋರಬಾಲನ ಕವನಗಳು ಒರಿಯ ಸಾಹಿತ್ಯದಲ್ಲಿ ಒಂದು ಗಡಿಗಲ್ಲು. 
ಆತನು ಹಿಂದಿನ ಸಾಂಪ್ರದಾಯಿಕ ಮಾರ್ಗವನ್ನು ತ್ಯಜಿಸಿ ಸಾಮಾನ್ಯ ವಿಷಯಗಳ 
ಮೇಲೆಯೂ ಸುಲಭವೂ ಸರಳವೂ ಆದ ಶೈಲಿಯಲ್ಲಿ ಉತ್ತಮ ಕಾವ್ಯಗಳನ್ನು ರಚಿಸಲು 
ಸಾಧ್ಯವೆಂಬುದನ್ನು ತೋರಿಸಿಕೊಟ್ಟನು. ದೇಶೀಯ ಜನರಿಗಾಗಿಯೇ ಗ್ರಂಥರಚನೆ 
ಮಾಡಿದವರಲ್ಲಿ ಇವನೇ ಮೊದಲನೆಯವನು. ಈತನು ಜಾನಪದ ಗೀತೆಗಳನ್ನೂ 
ಜೋಗುಳಗಳನ್ನೂ ಶೇಖರಿಸಿ ಅವುಗಳ ಆಧಾರದ ಮೇಲೆ ತನ್ನ ಅದ್ಭುತವಾದ 
ಪ್ರತಿಭಾಕುಂಚದಿಂದ ಚಿತ್ತಾ ಕರ್ಷಕವಾದ ಕವನ ಚಿತ್ರಗಳನ್ನು ರಚಿಸಿದ್ದಾನೆ. 


ಒರಿಯಾ ಸಾಹಿತ್ಯಚರಿತ್ರೆ ೬೯ 


ನಂದಕಿಶೋರಬಾಲನ ಸಮಕಾಲೀನನಾದ ಗೋಪಬಂಧುದಾಸನು ಸಾಹಿತ್ಯ 
ವನ್ನು ರಾಷ್ಟ್ರೀಯ ಕಾರ್ಯಕ್ಕೆ" ಉಪಯೋಗಿಸಿಕೊಂಡನು. ಬ್ರಿಟಿಷರು ಒರಿಸ್ಸಾ 
ದೇಶವನ್ನು ಆಕ್ರಮಿಸಿಕೊಂಡ ಒಂದುನೂರು ವರ್ಷಕ್ಕೆ ಸರಿಯಾಗಿ ೧೯೦೩ 
ರಲ್ಲಿ ಛಿದ್ರವಾಗಿದ್ದ ಒರಿಸ್ಸಾವನ್ನು ಒಟ್ಟು ಗೂಡಿಸಿ ಪುನಸ್ಸಂಘಟಸುವುದಕ್ಕಾಗಿ 
" ಉತ್ಕಲ ಸಮ್ಮಿಲಿನಿ' ಎಂಬ ಮಹಾಸಭೆಯು ಪ್ರಾರಂಭವಾಯಿತು. ಇದರ 
ಆಶ್ರಯದಲ್ಲಿ ಅನೇಕ ಉದ್ದಾಮ ಪಂಡಿತರು ಕಾರ್ಯ ಸಾಧನೆಗೆ ಆತ್ಮಾರ್ಪಣೆ 
ಮಾಡಿದರು. ಅವರ ನಾಯಕ. ಗೋಪ ಬಂಧುದಾಸ್‌. ಸಾಹಿತ್ಯ ಮತ್ತು ಸಂಸ್ಕೃತಿಯ 
ಪುನರುದ್ಧಾ ರದ. ಮೂಲಕ ರಾಷ್ಟ್ರೀಯ ಜಾಗೃತಿಯನ್ನುಂಟುಮಾಡುವುದು ಈ 
ತಂಡದವರ ಪ್ರಧಾನ ಗುರಿಯಾಗಿತ್ತು. ಅದಕ್ಕಾಗಿ ಗೋಸಬಂಧುವು ಪುರಿಯ 
ಸಮಾಪದಲ್ಲಿರುವ ಸಖೀಗೋಪಾಲವೆಂಬ ಸ್ಥಳದಲ್ಲಿ ಒಂದು " ವನವಿಹಾರ ' 
(ವಿದ್ಯಾಸಂಸ್ಥೆ) ವನ್ನು ಸ್ಥಾಪಿಸಿದನು. (ಇದು ೧೨ ವರ್ಷಮಾತ್ರ ಬಾಳಿ ಅಲ್ಬಾಯು 
ವಾಗಿ ತೀರಿಕೊಂಡಿತು.) ಪಂಡಿತವರ್ಯರಾದ ನೀಲಕಂಕದಾಸ್‌, ಗೋದಾವರೀ 
ಶಮಿಶ್ರ, ಕೃಪಾಸಿಂಧು ಮಿಶ್ರ ಮೊದಲಾದವರು ಯಾವ ಪ್ರತಿಫಲಾಕ್ಷೆಯೂ ಇಲ್ಲದೆ 
ಇಲ್ಲಿ ದುಡಿದರು. ತಮ್ಮ ಕಾರ್ಯಸಾಧನೆಗಾಗಿ "ಸತ್ಯವಾದಿ 'ಯೆಂಬ ಮಾಸಿಕವನ್ನೂ 
" ಸಮಾಜ 'ವೆಂಬ ವಾರಪತ್ರಿಕೆಯನ್ನು ಸ್ಥಾಪಿಸಿ ಅದರ ಮೂಲಕ ಪ್ರಾಚೀನ 
ಸಂಸ್ಕೃತಿಯ ಸಾರಪತ್ತಾದ ಭಾಗವನ್ನೆಲ್ಲಾ ಜನರಿಗೆ ತಿಳಿಯುವ ಸರಳ ಭಾಷೆಯಲ್ಲಿ 
ಪ್ರಚಾರ ಮಾಡಿದರು. ಈ ವೇಳೆಗೆ ಮಹಾತ್ಮಾ ಗಾಂಧೀಯವರ ಭಾರತದ ರಾಷ್ಟ್ರೀಯ 
ಚಳುವಳಿಯ ಚಂಡಮಾರುತವು ಒರಿಸ್ಸಾ ದೇಶದಮೇಲೂ ಬೀಸಿ ಜನಗಳ ದೃಷ್ಟಿ 
ಪಥವನ್ನು ಬದಲಾಯಿಸಿತು. ಅಖಿಲ ಭಾರತದ ಸ್ವಾತಂತ್ರ್ಯದ ದೃಷ್ಟಿಯಿಂದ 
ಒರಿಸ್ಸಾದ ಏಕೀಕರಣ ಕಾರ್ಯ ಕಿರಿದಾಗಿ ಕಂಡಿತು. ಸತ್ಯವಾದಿ ಸಂಕುಲವು 
ತಮ್ಮ ದೃಷ್ಟಿಯನ್ನು ಸ್ವರಾಜ್ಯ ಸಾಧನೆಯ ಕಡೆಗೆ ಹರಿಸಿತು. ನಾಯಕನಾದ 
ಗೋಪಬಂಧುವಿಗೆ ಸ್ವರಾಜ್ಯ ಸಾಧನೆಯು ಉಳಿದ ಎಲ್ಲ ಕಾರ್ಯಕ್ಳಿಂತಲೂ ಪವಿತ್ರ 
ವೆಂಬುದಾಗಿ ತೋರಿಬಂದಿತು. ಆತನು ಅಪೇಕ್ಷಿಸದಿದ್ದರೂ ಆತನಿಗೆ ನಾಯ 
ಕತ್ವವು ಪ್ರಾಪ್ತವಾಯಿತು. ಕರ್ಮಯೋಗವು ಆತನ ಪ್ರಧಾನಸಾಧನ. ಆತನಿಗೆ 
ಭಾರತಮಾತೆಯೇ ವಿಶ್ವಮಾತೆ. ಅವಳ ಸ್ವಾತಂತ್ರ್ಯಸಾಧನೆ ಆದ್ಯಕರ್ತವ್ಯ. 
ಅದಕ್ಕಾಗಿ ಅವನು ಅನೇಕ ಕವನಗಳನ್ನು ಒರಿಯ ಭಾಷೆಯಲ್ಲಿ ರಚಿಸಿದನು. 
ಅವುಗಳು ಉಚ್ಚದೇಶಭಕ್ತಿಯಿಂದ ಕೂಡಿವೆ. " ಧರ್ಮಪದ ' ವೆಂಬುದು ಆತನ 
ಕವನಗಳಲ್ಲಿ ಶ್ರೇಷ್ಠವಾದುದು. ಇದರ ವಸ್ತುವು ಸ್ವಾರಸ್ಯವೂ ಹೃದಯವಿದ್ರಾವಕವೂ 
ಆಗಿದೆ. ಕೊನಾರ್ಕ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಪಟ್ಟದು ಅದರ ಕತೆ. 
" ಧರ್ಮಪದ' ವೆಂಬುದು ಒಬ್ಬ ಶಿಲ್ಪಿ ಬಾಲಕನ ಹೆಸರು. ಆತನು ಇನ್ನೂ 
ಗರ್ಭಸ್ಥ ನಾಗಿರುವಾಗಲೇ ಆತನ ತಂದೆಯು ಕೊನಾರ್ಕದಲ್ಲಿ ದೇವಾಲಯದ 
ನಿರ್ಮಾಣಕ್ಕೆ ಹೊರಟು ಹೋಗಿ ಹನ್ನೆರಡು ವರ್ಷವಾದರೂ ಹಿಂತಿರುಗಲೇ ಇಲ್ಲ. 


೭೦ ಪ್ರಬು ದ್ಧ ಕರ್ಣಾಟಕ 


ಹನ್ನೆರಡು ವರ್ಷವಾಗುತ್ತಲೆ ಧರ್ಮಪದನು ತಂದೆಯನ್ನು ಹುಡುಕಿ ಶರುವುದಾಗಿ 
ಹೇಳಿ ತಾಯಿಯ ಅಪ್ಪಣೆಯನ್ನು ಪಡೆದು ಹೊರಟು ತಂಡೆಯಿರುನಲ್ಲಿಗೆ ಹೋಗಿ 
ಸೇರಿದನು. ಅದಕ್ಕೆ ಪೂರ್ವದಿನವೇ ಅಲ್ಲಿಯ ರಾಜನು ಧರ್ಮಪದನ ತಂದೆಯೂ 
ಇತರ ಹನ್ಸೆರಡು ಸಾವಿರ ಶಿಲ್ಪಿಗಳೂ ಸೇರಿ ಮಾರನೆಯ ದಿನದೊಳಗೆ ಆ ಜೀವಾಲ 
ಯದ ಕಲಶ ಸ್ಥಾಪನೆಮಾಡಿ ತೀರಬೇಕೆಂದೂ ಇಲ್ಲವಾದರೆ ಅವರೆಲ್ಲರನ್ನೂ ಏಕ 
ಕಾಲದಲ್ಲಿ ಫಾಸಿಗೇರಿಸುವನೆಂದೂ ಆಜ್ಞೆ ಮಾಡಿದನು. ಆದರೆ ಅನೇಕ ತಿಂಗಳು 
ಗಳಿಂದ ಪ್ರಯತ್ನ ಪಟ್ಟರೂ ಆ: ಕೆಲಸ ಅವರಿಂದ ಸಾಧ್ಯವಾಗಿರಲಿಲ್ಲ. ಈ ವಿಷಯ 
ಧರ್ಮಪದನಿಗೆ ಗೊತ್ತಾಯಿತು. ತಕ್ಷಣ ಅವನು ಆ ಸ್ಥಳಕ್ಕೆ ಹೋಗಿ ನೋಡಿದನು. 
ತಾನು ಕಲಶ ಸ್ಥಾಪನೆಮಾಡಿ ಪೂರ್ಣಗೊಳಿಸುವುದಾಗಿ ನಿರ್ಧಾರಮಾಡಿಕೊಂಡನು. 
ತನ್ನ ಅದ್ಭುತ ಶಕ್ತಿಯಿಂದ ಸಾಧಿಸಿಯೇ ಬಿಟ್ಟನು. ಆದರೆ ಈ ವಿಷಯವನ್ನು 
ರಹಸ್ಯವನ್ನಾಗಿ ಉಳಿಸಿ ೧೨೦೦೦ ಜನಗಳ ಪ್ರಾಣಸಂರಕ್ಷಣೆಗಾಗಿ ತಾನು ಪಕ್ಕದಲ್ಲಿದ್ದ 
ಚಂದ್ರಭಾಗಾನದಿಯಲ್ಲಿ ಮುಳುಗಿಕೊಂಡನು. ಈ ಕತೆಯು ಗೋಪಬಂಧುವಿನಿಂದ 
ಬಹು ಚಮತ್ಕಾರವಾಗಿ ವರ್ಣಿತವಾಗಿದೆ. 

ಗೋಪಬಂಧುವು ತನ್ನ ವಿಷಯಗಳನ್ನೆಲ್ಲ ಸುತ್ತುಮುತ್ತಲಿನ ಜನಗಳ ನಿತ್ಯ 
ಜೀವನದಿಂದ ಆರಿಸಿಕೊಂಡು ಒರಿಯ ಸಾಹಿತ್ಯಕ್ಕೆ ಒಂದು ಹೊಸ ರೂಪವನ್ನು 
ಕೊಟ್ಟನು. "ಅವನ ಅಭಿಪ್ರಾಯದ ಸರಳತೆಯೂ ಶೈಲಿಯ ಸೌಲಭ್ಯವೂ ವಾಚಕರ 
ನೇಕರನ್ನು ಮುಗ ಗೊಳಿಸಿತು. ಆತ ಪೂರ್ಣ ಆಶಾವಾದಿ. ಆತ ಎಂದೂ ಕಲೆ 
ಗೋಸ್ಕರ ಕಲೆ ಎಂಬ ಕನಸುಗಂಡವನಲ್ಲ. ಆತನಿಗೆ ಎಲ್ಲಕ್ಕೂ ಒಂದು ನಿಷ್ಭೃಷ್ಟ 
ಫಲವುಂಟು. ಸಾಹಿತ್ಯವು ಅವನ ದೃಷ್ಟಿಯಲ್ಲಿ ನಡತೆಯನ್ನು ನಿರೂಪಿಸಲು ಒಂದು 
ಸಾಧನ. ಅಭಿಪ್ರಾಯವನ್ನು ಬೆಳೆಸುವುದಕ್ಕೆ ಪ್ರೇರಕ. ಆತನ ಶಿಷ್ಯರಲ್ಲನೇಕರು 
ಸ್ವರಾಜ್ಯ ಸ್ಥಾಪನೆ ಕಾರ್ಯದಲ್ಲಿ ಕಾರಾಗೃಹವಾಸವನ್ನನುಭವಿಸಿದರು. ಹಾಗೆಯೆ 
ಅನೇಕರು ತಮ್ಮ ಕವನ, ನಾಟಕ, ಕಾದಂಬರಿ, ಆತ್ಮಕತೆಗಳಿಂದ ಸಾಹಿತ್ಯವನ್ನು 
ಪರಿಪೂರ್ಣವನ್ನಾಗಿ ಮಾಡಿದರು. 

ವೃದ್ಧನಾದ ಪಂಡಿತ ನೀಲಕಂಠದಾಸನು ಒರಿಯ ಸಾಹಿತ್ಯದ ವೃದ್ಧನಿತಾ 
"ಮಹೆ. ಉದ್ದಾಮ ಸಂಸ್ಕೃತ ಪಂಡಿತನಾದ ಅವನು ತನ್ನ " ಕೊನಾರ್ಕ' ಎಂಬ 
ಕವನದಲ್ಲಿ ಆ ದೇವಾಲಯದ ವೈಭವವನ್ನು ಮುಗಿಲು ಮುಟ್ಟಿಸಿದ್ದಾನೆ. ಇದರಲ್ಲಿ 
ಆತನ ಅದ್ಭುತ ಪ್ರತಿಭೆ ಪ್ರದರ್ಶಿತವಾಗಿದೆ. ಆತನ ಪದ್ಯಕ್ಕಿಂತ ಗದ್ಯವು ಹೆಚ್ಚು 
ಶಕ್ತಿಯುಕ್ತವಾಗಿದೆ. ಅವನಿಗೆ ಇತಿಹಾಸದಲ್ಲಿಯೂ ಸಂಶೋಧನೆಯಲ್ಲಿಯೂ ವಿಶೇಷ 
"ಆಸಕ್ತಿ. ಒರಿಸ್ಸಾ ದೇಶದ ಸಾಂಸ್ಕೃತಿಕ ಬೆಳವಣಿಗೆಯನ್ನು ನಿರೂಪಿಸುವ " ಒರಿಯ 
ಸಾಹಿತ್ಯದ ಕ್ರಮಪರಿಣಾಮ' ಎಂಬ ಆತನ ಗ್ರಂಥವು ಆತನ ಸ್ವತಂತ್ರ ಯೋಜನಾ 
ಶಕ್ತಿಯನ್ನು ಪ್ರಕಟಿಸುತ್ತದೆ. ಆತನು ಕೆಲಕಾಲ " ನವಭಾರತ'ವೆಂಬ ಮಾಸಪತ್ರಿಕೆ 
"ಯನ್ನು ಬಹು ಶ್ರೇಷ್ಠರೀತಿಯಲ್ಲಿ ನಡಸಿದನು. ಆದರೆ ಅದು ಬಹುಕಾಲ ನಡೆಯಲಿಲ್ಲ. 





ಒರಿಯಾ ಸಾಹಿತ್ಯಚರಿತ್ರೆ ೭೧ 


ಪಂಡಿತ ಗೋದಾವರೀಶಮಿತ್ರನು ಕವಿಯೂ ಅಹುದು, ನಾಟಕಕಾರನೂ 
ಅಹುದು. ಆತನ " ಆಲೇಖಿಕಾ' ಮತ್ತು? ಕಿಸಲಯ ' ಎಂಬ ಕವನ ಸಂಗ್ರಹೆಗಳು 
ಜನಸ್ರಿಯವಾಗಿವೆ. " ಪುರುಷೋತ್ತಮಜೇವ್‌' ಮತ್ತು' ಮುಕುಂದದೇವ್‌ ? 
ಎಂಬೆರಡೂ ಆತನ ಐತಿಹಾಸಿಕ ನಾಟಕಗಳು. ಪ್ರಾಚೀನ ಉತ್ಸಲದಲ್ಲಿ ಸುಪ್ರಸಿದ್ಧರಾದ 
ಇಬ್ಬರು ರಾಜರು ಇವುಗಳ ನಾಯಕರು. ನಾಟಕತಂತ್ರದ ದೃಷ್ಟಿಯಿಂದ ಇವು 
ಉನ್ನತ ಮಟ್ಟಕ್ಕೇರದಿದ್ದರೂ ಸಾಹಿತ್ಯದೃಷ್ಟಿಯಿಂದ ಯೋಗ್ಯಸ್ಥಾನವನ್ನು 
ಗಳಿಸಿವೆ. " ಕೊನಾರ್ಕ' ಮತ್ತು " ಬಾರಬತಿ' ಎಂಬ ತನ್ನೆರಡು ಗ್ರಂಥಗಳಲ್ಲಿ 
ಪಂಡಿತ ಕೃಸಾಸಿಂಧುಮಿಶ್ರನು ಉತ್ತಮ ಐತಿಹಾಸಿಕ ಸಾಹಿತ್ಯವನ್ನು ನಿರ್ಮಿಸಿದ್ದಾನೆ. 

ಲಕ್ಷ್ಮೀಕಾಂತ ಮಹಪಾತ್ರನು ಉತ್ತಮ ಗದ್ಯಪದ್ಯ ಲೇಖಕ. , ಒರಿಯ 
ಭಾಷೆಯ ಕೆಲವು ಉತ್ತಮ ದೇಶಪ್ರೇಮ, ಭಕ್ತಿ, ಮತ್ತು ಪ್ರಣಯಗೀತೆಗಳು ಅವನಿಂದ 
ರಚಿತವಾಗಿವೆ. ಅಣಕುವಾಡುಗಳ ರಚನೆಯಲ್ಲಿಯೂ ವಿಡಂಬನದಲ್ಲಿಯೂ ಅವನನ್ನು 
ಮಾರಿಸಿದವರು. ಅತಿ ವಿರಳ. ಶ್ರೀ ಪದ್ಮಚರಣಪಟ್ಟನಾಯಕ್‌ ಎಂಬುವನು 
" ಥೌಲಿಸಹೆರ್‌' ಎಂಬ ಕವನದಲ್ಲಿ ಆ ಬೆಟ್ಟದ ರಮ್ಯ ವರ್ಣನೆಯನ್ನು ತಂದಿದ್ದಾನೆ. 
ಇಲ್ಲಿಯೇ ಅಶೋಕಚಕ್ರವರ್ತಿಯು ಕಳಿಂಗ ದೇಶದ ಯಾತ್ರೆಯಿಂದ ವಿಮುಖ 
ನಾದುದು ಮತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸಿದುದು. ಈ ಬೆಟ್ಟದಲ್ಲಿ ಈಗಲೂ 
ಅಶೋಕನ ಶಾಸನವಿಜಿ. ಅವನ "ರಾಜಪುಟಾಣದ ಪೃಥ್ವ್ವೀರಾಜನ ಪತ್ರಗಳು? 
ಎಂಬ ಕವನದಲ್ಲಿ ಜೀನನ ಮತ್ತು ಪ್ರಣಯವಿಷಯಕವಾದ ಉದಾತ್ತ ಸೂಕ್ತಿಗಳು 
ಉಕ್ತವಾಗಿವೆ. 

ಈ ಶತಮಾನದ ಶ್ರ್ರೀಲೇಖಕಿಯರಲ್ಲಿ ಗದ್ಯಪದ್ಯಗಳೆರಡರ ದೃಷ್ಟಿಯಿಂದಲೂ 
ಕುಂತಲಕುಮಾರಿಯು ಅಗ್ರೇಸರಳು. ಆಕೆಯು "ಅಂಜಲಿ? ಮತ್ತು " ಅರ್ಚನಾ' 
ಎಂಬ' ಎರಡು ಭಕ್ತಿಗೀತಸಂಗ್ರಹೆಗಳನ್ನು ರಚಿಸಿದಮೇಲೆ ಅನೇಕ ಕಾದಂಬರಿ 
ಗಳನ್ನೂ ರಚಿಸಿದಳು. ಆದರೆ ೩೮ನೆಯ ವಯಸ್ಸಿನಲ್ಲಿಯೇ ತೀರಿಕೊಂಡಳು. ಅವಳ 
" ಆಶ್ಚಿನಾ' ಎಂಬ ಕವನಸಂಗ್ರಹವು ಅಸಹಕಾರ ಚಳುವಳಿಯ ಕಾಲದಲ್ಲಿ ಅದರಲ್ಲಿ 
ರುವ ಉಪ್ರೇಕಪೂರ್ಣವಾದ ಗೀತೆಗಳಿಗಾಗಿ ಬಹಿಷ್ಟೃತವಾಗಿತ್ತು. ಶ್ರೀಮತಿ 


ಪಿದ್ಯುತ್ಸ )ಭಾದೇನಿಯು ಜೀವಂತಳಾದ ಗಣ್ಯಲೇಖಕಿ. 


ಈ ಕಾಲದಲ್ಲಿ ಒರಿಯ ನಾಟಕಸಾಹಿತ್ಯವೂ ಯಥೋಚಿತವಾಗಿ ಬೆಳೆದು 
ಬಂದಿಜಿ. ಆರಂಭಕಾಲದಲ್ಲಿ ಅದು ವಂಗರು ಒರಿಸ್ಸಾ ದೇಶದಲ್ಲಿ ಪ್ರದರ್ಶಿಸುತ್ತಿದ್ದ 
ವಂಗೀಯ ನಾಟಕಗಳ ಪ್ರತಿಸ್ಪರ್ಧಿಯಾಗಿ ಉದಯವಾಯಿತು. ರಾಮಶಂಕರರಾಯ್‌ 
ಕಾಮಪಾಲಮಿಶ್ರ, ನಿಕಾರಿಚರಣಪಟ್ಟನಾಯಕ ಮತ್ತು ಗೋವಿಂದ ಸೂರದೇವ್‌ 
ಮೊದಲಾದವರು ಒರಿಯ ನಾಟಕಗಳನ್ನು ಮನರಂಜಕ ಸಾಮಗ್ರಿಯೇ ಅಲ್ಲದೆ 
ಸಾಮಾಜಿಕ ಸರಿಷ್ಕರಣಕ್ಕೂ ರಾಷ್ಟ್ರೀಯ ಪುನರುದ್ಧಾರಕ್ಕೂ ಸಾಧನವನ್ನಾಗಿ ಉಪ 
ಯೋಗಿಸಿಕೊಂಡು ಅವುಗಳನ್ನು ಜನಗಳ ಮೇಲೆ ವಿಶೇಷ ಪ್ರಭಾವಶಾಲಿಯನ್ನಾಗಿ 


೬೨ ಪ್ರಬುದ್ಧ ಕರ್ಣಾಟಕ 


ಮಾಡಿದರು. ಕೆರೆಯವರಾದ ವಂಗರು ತಮ್ಮ ಐತಿಹಾಸಿಕ ನಾಟಕಗಳಿಗೆ ವಸ್ತುವನ್ನು 
ಮಹಾರಾಷ್ಟ್ರ ಮತ್ತು ರಾಜಪುತ್ರಸ್ಥಾನದ ಚರಿತ್ರೆಗಳಿಂದ ಆರಿಸಿಕೊಂಡರೆ ಒರಿಯರು 
ಅತ್ಯಂತ ದೇಶಪ್ರೇಮದಿಂದ ಕೂಡಿ ತಮ್ಮ ಹಿಂದಿನ ರಾಜರುಗಳಾದ ಖಾರವೇಲ, 
ಕಪಿಲೇಂದ್ರ, ಪುರುಷೋತ್ತಮ, ಅನಂಗಭೀಮ ಮೊದಲಾದವರ ಜೀವನದ ಆಧಾರದ _ 
ಮೇಲೆಯೇ ತಮ್ಮ ನಾಟಕಗಳನ್ನು ರಚಿಸಿದರು. ಆರಂಭಕಾಲದಲ್ಲೇನೋ ರಾಧಾ 
ಕೃಷ್ಣರ ಪ್ರಣಯ ವಿಷಯಕವಾದ ಪೌರಾಣಿಕ ರೂಪವನ್ನು ತಾಳಿದ ಈ ಸಾಹಿತ್ಯ 
ರೂಪ ಇತ್ತೀಚೆಗೆ ವಿಶೇಷವಾಗಿ ಐತಿಹಾಸಿಕ ಮತ್ತು ಸಾಮಾಜಿಕ ರೂಪವನ್ನು 
ತಾಳಿಜೆ. ಈಚೆಗೆ ಅಶ್ವಿನೀಕುಮಾರ್‌ ಮತ್ತು ಕಲಿಚರಣ್‌ ಈ ಇರ್ವರು ಉತ್ತಮ 
ನಾಟಕಕಾರರೆಂದು. ಪ್ರಸಿದ್ಧರಾಗಿದ್ದಾರೆ. ಅವರಿಗೂ ರಂಗಸ್ಕಳಕ್ಕೂ ಪ್ರತ್ಯಕ್ಷ 
ಸಂಬಂಧವಿದೆ. ಕಟಕ್ಸಿನಲ್ಲಿ ಎರಡು ನಾಟಕ ಸಂಸ್ಥೆಗಳು ಸ್ಥಾಪಿತವಾಗಿವೆ. ಒಂದು 
ದೇಶದಲ್ಲೆಲ್ಲಾ ಸಂಚಾರ ಮಾಡಲು ತೊಡಗಿದೆ. ಈ ಇಬ್ಬರು ನಾಯಕರನ್ನು 
ಅನುಸರಿಸಿ ಅನೇಕರು ತಮ್ಮ ಉಚ್ಚ ನಾಟಕ ತಂತ್ರಗಳಿಂದಲೂ ಪ್ರಭಾವಶಾಲಿಗಳಾದ 
ಪಾತ್ರಗಳಿಂದಲೂ ಕರುಳು ಕತ್ತರಿಸುವ ಹಾಸ್ಯವಸ್ತುಗಳಿಂದಲೂ ಒರಿಯ ನಾಟಕ 
ನನ್ನು ಜನಾಕರ್ಷಕವನ್ನಾಗಿ ಮಾಡಿದ್ದಾರೆ. ಆದರೂ ಸಾಹಿತ್ಯದೃಷ್ಟಿಯಿಂದ 
ಉತ್ತಮವಾದುದೆಲ್ಲ ರಂಗಸ್ಥಳದೃಷ್ಟಿಯಿಂದಲೂ ಉತ್ತಮವಾಗಿವೆಯೆಂದು ಹೇಳಲು 
ಸಾಧ್ಯವಿಲ್ಲ. .ಇದೇ ಕಾಲದಲ್ಲಿ ವೈಷ್ಣವ ಪಣಿಯೆಂಬುವನು ಹಳ್ಳಿಗಾಡುಗಳಲ್ಲಿದ್ದ 
"ಜಾತ್ರೆ'ಗಳೆಂಬ ಗ್ರಾಮುರೂಪಕಗಳನ್ನು ಅವುಗಳ ಪ್ರಾಚೀನ ಗುಣಗಳಾವುವೂ ಭಂಗ 
ವಾಗದಂತೆ, ಆದರೂ ಆಧುನಿಕ ರಂಗ ಸ್ಥಳಗಳಲ್ಲಿ ಪ್ರದರ್ಶಿತವಾಗುವ ನಾಟಕಗಳಿಗೆ 
ಬಹು ಸನಿಖಾಪವಾಗಿ ಹೊಂದಿಕೊಳ್ಳುವಂತೆ ಪರಿಷ್ಕರಿಸಿ. ಸಾಮಾನ್ಯ ಜನರ ಮೇಲೆ 
ವಿಶೇಷ ಸರಿಣಾಮಕಾರಿಯಾಗುವಂತೆ ಮಾಡಿದನು. ಏಕವ್ಯಕ್ತಿಯಿಂದ ಸಾಧಿತ 
ವಾದ ಈ ಕಾರ್ಯವು ಎಂತಹವರಿಗೂ ಆಶ್ಚರ್ಯವನ್ನು ಂಟುಮಾಡುವಂತಿದೆ. 

ಫಕೀರಮೋಹನನಾದ ಮೇಲೆ ಒರಿಯ ಭಾಷೆಯಲ್ಲಿ ಉತ್ತಮ ಕಾದಂಬರಿ 
ಗಳಾವುವೂ ರಚಿತವಾಗಿಲ್ಲ. ರಚಿತವಾದ ಒಂದೆರೆಡು ಯೋಗ್ಯಮಟ್ಟದನೆಂದು ಹೇಳ 
ಲಾಗುವುದಿಲ್ಲ. ಮಧ್ಯ ಕಾಲದಲ್ಲಿ ಬಂದ "ಸಬುಜ'ರೆಂಬ ಗುಂಪಿನವರು ಈ ಕ್ಷೇತ್ರದಲ್ಲಿ 
ವಿಶೇಷ ಕೆಲಸಮಾಡಲು ಹೊರಟರೂ ಅಷ್ಟು ಕಾರ್ಯಕಾರಿಯಾದಂತೆ ಕಾಣುವುದಿಲ್ಲ. 
ಅವರ ಸಾಮೂಹಿಕ ಕೃತಿಯಾದ " ವಾಸಂತಿ'ಯೂ ಫಣಿಗ್ರಾಹಿಯ * ಮತೀರ 
ಮನೀಷಾ' (ಮಣ್ಣಿನ ಮನುಷ್ಯ) ಎಂಬುದೂ ಆ ಗುಂಪಿನವರ ಗಣ್ಯವಾದ ಕಾದಂಬರಿ 
ಗಳು. ಕಳೆದ ದಶಕದಲ್ಲಿ ಗೋಪೀನಾಥ, ಕನ್ಹುಚರಣ್‌, ನಿತ್ಯಾನಂದ ಮೊದ 
ಲಾದವರು ಈ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. 

ಒರಿಯ ಸಾಹಿತ್ಯದಲ್ಲಿ ಅಧಿಕಾರವಾಣಿಯಿಂದ ನುಡಿಯಬಲ್ಲ ಸುಪ್ರಸಿದ್ಧ ಪಂಡಿತ 
ನಾದ ಆರ್ತವಲ್ಲಭಮಹಂತಿಯು ಉತ್ತಮ ಉಪೋದ್ಭಾತ, ವ್ಯಾಖ್ಯಾನ ಮತ್ತು 
ಬಸ್ಸಣಿಗಳಿಂದ ಕೂಡಿದ ಸುಸಂಶೋಧಿತವಾದ ಪ್ರಾಚೀನ ಗ್ರಂಥಗಳನ್ನು ಬೆಳಕಿಗೆ 


ಒರಿಯಾ ಸಾಹಿತ್ಯಚರಿತ್ರೆ ೭ತ್ಸಿ 


ತಂದಿದ್ದಾನೆ. ಹೊಸ ತರುಣರ ತಂಡವು ಭಿನ್ನ ವಿಷಯಕವಾದ ಗ್ರಂಥಗಳನ್ನು 
ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ರಚಿಸಿ ಒರಿಯವನ್ನು ತುಂಬು ಸಾಹಿತ್ಯವನ್ನಾಗಿ 
ಮಾಡುತ್ತಿದ್ದಾರೆ. ಈಗಿನ ಲೇಖಕರು ಕಾಲ ದೇಶಾನುಗುಣವಾಗಿ ಜನರ ಅವಶ್ಯಕತೆ 
ಯನ್ನು ತಿಳಿದು ಕೆಲಸಮಾಡುವವರಾಗಿದ್ದಾರೆ. ಆದರೆ ಒಂದು ವಿಷಯವನ್ನು 
ಮರೆಯಲಾಗದು. ಇದೊಂದು ಸಂಧಿಸಮಯ. ಸ್ವಾತಂತ್ರ್ಯ ಮತ್ತು ಅದರ 
ಉತ್ತರ ಕಾಲೀನ ಪರಿಣಾಮಗಳು ಜನರಲ್ಲಿ ಇನ್ನೂ ಸ್ಥಿರವಾಗಿ ರಕ್ತಗತವಾಗಿಲ್ಲ. 
ಹೀಗೆಯೇ ಆಧುನಿಕ ಕಾಲದ ಅಭಿಪ್ರಾಯಗಳೂ ಮತ್ತು ಅವುಗಳ ಪ್ರತಿದ್ವಂದ್ವಿಗಳ 
ಸ್ವರೂಪ ಯೋಗ್ಯತೆಯ ತಾರತಮ್ಯವನ್ನೂ ನಿಸ್ಫರ್ಷಿಸಲು ಸಾಧ್ಯವಾಗಿಲ್ಲ. 

ಒಂದು ಅಂಶ ಸತ್ಯ. ಈಗ ಸಿದ್ಧವಾಗುತ್ತಿರುವ ಗ್ರಂಥರಾಶಿಯಲ್ಲಿ ಸೂಕ್ತ 
ಮಟ್ಟಕ್ಕೆ ಏರಬಲ್ಲುದು ಬಹಳ ಹೆಚ್ಚಿಲ್ಲ. ಪತ್ತೇದಾರಿಗಳು, ಅದ್ಭುತ ರೋಮಾಂಚ 
ಕಾರಿಗಳು, ಲೈಂಗಿಕ ಪ್ರಧಾನವಾದ ಪದ್ಯ ಅಥವಾ ನಾಟಕಗಳು ಹೆಚ್ಚುತ್ತಿವೆ. 
ಸರ್ಕಾರ, ಸಮಾಜ, ಧರ್ಮ, ಮಹಾತ್ಮರ ವಿಷಯವಾಗಿ ತಡೆಯಿಲ್ಲದೆ ನಿರ್ಭಯವಾಗಿ 
ಖಂಡನೆಮಾಡುವ ಮನೋಧರ್ಮ ಬೆಳೆಯುತ್ತಿದೆ. ನಿಜವಾಗಿಯೂ ಉದ್ಭ ಕೃತಿ 
ರಚನೆಮಾಡಬಲ್ಲವರು ಈ ವಿಮರ್ಶಕರಿಗೆ ಆಹುತಿಯಾಗಿ ತಮ್ಮ ಕರ್ತವ್ಯಕರ್ಮದಲ್ಲಿ 
ವಿಫಲರಾಗುವ ಸಂಭವವಿದೆ. 

ಇಷ್ಟಾದರೂ ರಾಜಕೀಯ, ಸಾಮಾಜಿಕ, ಬೌದ್ಧಿಕ ಸಮಸ್ಯೆಗಳನ್ನು 
ಚಿತ್ರಿಸುವ ಯೋಗ್ಯವಾದ ಕಾದಂಬರಿಗಳು ಹೊರಬೀಳದೇ ಇಲ್ಲ. ಆದರೆ ಅವುಗಳ 
ಯೋಗ್ಯತೆಗಳನ್ನು ಸ್ಪಷ್ಟ ವಾಗಿ ವಿವರಿಸಲು, ಖಚಿತವಾಗಿ ನಿಸ್ಫರ್ಷಿಸಲು ವಿಮರ್ಶಕರಿಗೆ 
ಸರಿಯಾದ ಸಾಧನವಿನ್ನೂ ಸಿಕ್ಕಿಲ್ಲ. ಈಗಿನ ಕಾದಂಬರಿಗಳನೇಕ ವಿಸ್ತರಿಸಲ್ಪಟ್ಟ ಸಣ್ಣ 
ಕತೆ, ಶಾಬ್ದಿಕ ಚಮತ್ಕಾರ, ಆಡಂಬರ ಪೂರ್ಣವಾದ ಶೈಲಿ, ವಿಸ್ತಾರವಾದ ಶಬ್ದಜಾಲ 
ಇವುಗಳು ಪ್ರಧಾನ ಗುಣಗಳಾಗಿವೆ. ಆಂತರ್ಯವಾಗಿರಬೇಕಾದ ಭಾವವೈಶಾಲ್ಯ ಮತ್ತು 
ಜೀವನ ದರ್ಶನ ಇವುಗಳಲ್ಲಿ ಬಹು ಕಡಿಮೆ. ಸಾಲದುದಕ್ಕೆ ಇವು ಸ್ವಾತಂತ್ರ್ಯೋತ್ತರ 
ಕಾಲದ ಹೊಸ ಸಮಾಜವನ್ನೂ ಹೊಸ ಜೀವನವನ್ನೂ ಚಿತ್ರಿಸಲು ಅಸಮರ್ಥ 
ವಾಗಿವೆ. ಸದ್ಯ ಮತ್ತು ನಾಟಕಗಳು ಮಾತ್ರ ಈ ದೃಷ್ಟಿಯಲ್ಲಿ ಒಂದು ಹೆಜ್ಜೆ ಮುಂದೆ 
ನಡೆದಿವೆ. ಆದರೂ ಮುಂದುಮುಂಜಿ ಹೊಸ ಜಯವನ್ನು ಗಳಿಸಲು ಹೊರಟರುವ 
ಆಧುನಿಕ ಮಾನವನ ಜೀವನವನ್ನು ಚಿತ್ರಿಸುವುದು ಅತ್ಯಾವಶ್ಯಕವಾಗಿದೆ. 


೨_ರ೯. ಅನಂತರಂಗಾಚಾರ್‌ 


ಬೀದಿಯ ನಲ್ಲಿ* 


ಮಧ್ಯಾಹ್ನ ದುರಿಬಿಸಿಲು, 

ಮೂರು ಘಂಟಿಯ ಬಡಿತ- 

ಬಿಸಿಯುಂಡು ಅರೆನಿದ್ದೆ ಮಂಪರದಲೊರಗಿದ್ದ 
ಮನೆಯವರನೆಬ್ಬಿಸಿತು ಬೀದಿನಲ್ಲಿಯ 
ಕೊರಕೊರ ಸದ್ದು. 

ನೀರಿನ್ನೂ ಬಂದಿಲ್ಲ; 

ಇದು ಬರಿಯ ಬೊಬ್ಬೆ ! 

(ತುಂಬಿದ ನಳ ತುಳುಕುತ್ತದೆ, 

ಸದ್ದು ಮಾಡುವುದಿಲ್ಲ!) 


ಸುರುವಾಯ್ತು ವಿಧವಿಧದ ಪಾತ್ರೆಗಳ ಮೆರವಣಿಗೆ. 
ಮನೆಮಂದಿಯೆಲ್ಲ “ ಕ್ಯೂ” ನಿಲ್ಲಬೇಕಿನ್ನು, 
ಇಲ್ಲವೋ--ನೀರಿಲ್ಲ ಮನೆಗೆ ! 

ಬೀದಿನಲ್ಲಿಯ ಮೇಲೆ ಹಕ್ಕು ಯಾರದು ಹೆಚ್ಚು, 
ನೀರು ಹಿಡಿಯಲು ಯಾರ ಅಧಿಕಾರ ಮೊದಲು 
ಇಂಥ ಪ್ರಶ್ನೆಯ ಕುರಿತು ನಡೆಯಲೂಬಹುದು 
ಆಗಾಗ ಚರ್ಚೆ, ಕಿತ್ತಾಟ: 

ಮತ್ತೆ ಈ ನಲ್ಲಿ ಬತ್ತುವತನಕ ಬೀದಿಯಲಿ 

ಇದೂ ಒಂದು ನೋಟ! 


ಯಾವುದೋ ಹೊಳೆಯಿಂದ, ಕೆರೆಯಿಂದ ಬರಬಹುದು 
ನೀರು ಈ ನಲ್ಲಿಗೆ. 

ಆ ನೀರಿಗಿಲ್ಲ ಯಾರ ಹಂಗೂ ಕೂಡ ; 

ಹೋದಾರು ಎಷ್ಟು ಜನ ಅಲ್ಲಿಗೆ? 

ಅದು ನಲ್ಲಿಯೊಂದರಲಿ ಹರಿದಿಲ್ಲಿ ಬಂದಾಗ 
ಇನಿತೊಂದು ರಂಪ ರಾದ್ಧಾಂತ 

ಒಳಗೆಲ್ಲೊ ಕೇಳಿಸಿತು ತಂಗಿ ಗೊಣಗಿದ ಮಾತು: 
ನಮ್ಮ ಮನೆಯೊಳಗೊಂದು ನಲ್ಲಿಯಿಲ್ಲದ ಮೇಲೆ 


ಈ ಬವಣೆಯಿಂದಿಲ್ಲ ಬಿಡುಗಡೆ ! 
ಸಿ. ಸಿ.ಕೆ. 


* ಎ. ಐ. ಆರ್‌. ಕೃಪೆಯಿಂದ 


', ಅದೃಷ್ಟ 

ನಮ್ಮ ಜೀವನಪಥ ಹಾಗೂ ಅಂತಿಮ ಧ್ಯೇಯದ ಮೇಲೆ ವಾಸ್ತವವಾಗಿ 
ಪ್ರಭಾವ ಬೀರುವ ಘಟನೆಗಳೂ ಕೂಡ ನಮಗೆ ಸ್ವಲ್ಪ ಮಾತ್ರ ಸರಿಚಿತವಾಗುವುದು 
ಸಾಧ್ಯ. ಯಾವ ವಾಸ್ತವ ಪರಿಣಾಮವನ್ನೂ NEL ಅಥವಾ ನಮ್ಮ 
ಮನ್ಸು ನಲ್ಲಿ ಯಾವುಜೋ ನೆಳಲು ಬೆಳಕಿನ ಪ್ರತಿಫಲನದಿಂದ ತಾವು ಹತ್ತಿರ ಬಂದಿರು 
ವುದನ್ನು ವ್ಯಕ್ತಗೊಳಿಸಿ, ಹಾಗೆಯೇ ಹೊರಟುಹೋಗುವ ಇತರ "ಅಸಂಖ್ಯಾತ 
ಘಟನೆಗಳುಂಟು. ನಮ್ಮ ಅದೃಷ್ಟ ದಲ್ಲಾಗುವ ಎಲ್ಲ ಪರಿವರ್ತನೆಗಳೂ ನಮಗೆ 
ತಿಳಿಯಬಹುದಾಗಿದ್ದ ಲ್ಲಿ, ne ಒಂದು ಗಂಟೆಯ ನೈಜಶಾಂತಿಯನ್ನೂ 
ಕೊಡಲಾರದಷ್ಟ ರಮಟ್ಟಗೆ ಆಸೆ ಮತ್ತು ಭಯ, ಆನಂದ ಅಥವಾ ನಿರಾಶೆಯಿಂದ 
ತುಂಬಿಹೋಗುತ್ತಿತ್ತು. ಪ ಭಾವನೆಗೆ ಡೇವಿಡ್‌ ಸ್ವಾನನ ರಹಸ್ಯ ಸಂಗತಿಗಳ 
ಒಂದು ಪುಟದಿಂದ ನಿದರ್ಶನ ಕೊಡಬಹುದು. 

ಇಪ್ಪತ್ತು ವರ್ಷದ ಡೇವಿಡ್‌ ಸ್ವಾನ್‌ ತನ್ನ ಊರಿನಿಂದ ಬೋಸ್ಟನ್‌ ನಗರಕ್ಕೆ 
ರಾಜಮಾರ್ಗದಲ್ಲಿ ಹೋಗುತ್ತಿ ತರುವುದನ್ನು ಕಾಣುವತನಕ ನಮಗೆ ಅವನ ಜಳಕ 
ಅಪ್ರ ಕೃತ. ಬೋಸ್ಟ ನಿನಲ್ಲಿ ಸಣ್ಣ ಅಂಗಡಿಕಾರನಾಗಿದ್ದ ಅವನ ಚಿಕ್ಕಪ್ಪ ಅವನನ್ನು 
ತಂಗಡಿ ಸೇರಿಸಿಕೊಳ್ಳು ನವನಿದ್ದ. ಅವನು ನೂ ಹ್ಯಾಂಪ್‌ೈರಿನಲ್ಲಿ ಗೌರವ 
ಯುತರಾದ ತಂದೆ ತಾಯಿಗಳಿಗೆ ಹುಟ್ಟಿ ಜಾ ಡೆ ಶಾಲಾ ಶಿಕ್ಷಣವನ್ನು 
ಪಡೆದು, ಗಿಲ್‌ಮಾಂಟನ್‌ ಅಕ್ಕಾ ಡಮಿಯಲ್ಲಿ ಒಂದು ವರ್ಷ ಇದ್ದವನೆಂದು ಹೇಳಿದರೆ 
ಸಾಕು. ಬೇಸಗೆಯ ಒಂದು ei ಸೂರ್ಯೊ ದಯದಿಂದ 'ಓಡಿದು ಸುಮಾರು 
ಮಧ್ಯಾ ಹ್ನೆ ದವರೆಗೂ ಕಾಲ್ನ ಡಗೆಯಲ್ಲಿ ಪ್ರ ಷು ಮಾಡಿದನಂತರ ಅವನು 
ತೊಡಲು. ಸಿಕ್ಕುವ SdH ನೆರಳಿನಲ್ಲಿ ಕುಳಿತು ಕೋಚ್‌ ಗಾಡಿಯ 
ಬರವಿಗಾಗಿ ಕಾಯಲು ನಿರ್ಧರಿಸಜೇಕಾಯಿತು. ಅವಸಿಗಾಗಿಯೇ ಉದ್ದೇಶ 
ಪೂರ್ವಕವಾಗಿ ನೆಟ್ಟಂತೆ ಕೆಲವು ಮೇಸಲ್‌ ವೃಕ್ಷಗಳ ಗುಂಪು ಶೀಘ್ರ ಕಾಣಿಸಿತು; 
ಅದರ ನಡುನೆ ತ ಗ ಏಕಾಂತಸ್ಥಳವಿತ್ತು; ಡೇವಿಡ್‌ ಸ್ವಾನ್‌ಗಲ್ಲದೆ 
ಮತ್ತಾವ ಪಾಂಥನ ಪಾಲಿಗೂ ಥಳಥಳಿಸಿರಲಿಲ್ಲವೋ ಎಂಬಂತಿದ್ದ ಒಂದು ಹೊಸ 
ರುರಿಯೂ ಅಲ್ಲಿತ್ತು. ಕನ್ಯಯೋ ಅಲ್ಲವೋ--ಅದನ್ನನನು ತೃಷಿತಾಧರಗಳಿಂದ 
ಚುಂಬಿಸಿದ; ಅನಂತರ ಗೆರೆಗೆರೆಯಾದ ಕೈವಸ್ತ್ರದಲ್ಲಿ ಕಟ್ಟಿದ ಕೆಲವು ಷರಟುಗಳು 
ಹಾಗೂ ಒಂದು ಜೊತೆ ಷರಾಯಿಗಳನ್ನು ತಲೆದಿಂಬುಮಾಡಿ ದಂಡೆಯ ಮೇಲೆ 
ಮಲಗಿಬಿಟ್ಟ. `ಸೂರ್ಯ ಕಿರಣಗಳು ಅವನನ್ನು ಮುಟ್ಟು ವಂತಿರಲಿಲ್ಲ. ಹಿಂದಿನ ದಿನ 
ಸುರಿದಿದ್ದ ಮಳೆಯ NN ದಾರಿಯಲ್ಲಿ ದೂಳು ಎದ್ದಿರಲಿಲ್ಲ. ಹುಲ್ಲಿನ ಆಶ್ರಯ 
ಆ ತರುಣನಿಗೆ ಹಾಸಿಗೆಗಿಂತ ಉಚಿತವಾಗಿತ್ತು. ರುರಿಯು ಅವನ ಪಕ್ಕದಲ್ಲಿ 


೭೬ ಪ್ರಬುದ್ಧ ಕರ್ಣಾಟಕ 


ತೂಕಡಿಸುತ್ತ ಸಪ ನ್ಪಳಗೈಯುತ್ತಿತ್ತು ತ್ತು; ಕೊಂಬೆಗಳು ಕನಸಿಗರಂತೆ ಮೇಲಿನ ನೀಲಾಕಾಶ 
ದೆದುರು ಅಲ್ಲಾಡುತ್ತಿದ್ದುವು; ಕೆಲವು ವೇಳೆ ತನ್ನ ಅಂತರಂಗದಲ್ಲಿ ಕನಸುಗಳನ್ನು 
ಬಚ್ಚಿಟ್ಟು ಕೊಂಡಿರುವ ಆಳವಾದ ನಿದ್ಜೆಯೊಂದು ಡೇವಿಡ್‌ ಸ್ವಾನ್‌ನನ್ನು ಕವಿಯಿತು. 
ಆದರೆ ಅವನು ಸ್ವಪ್ನದಲ್ಲಿ ಕಾಣದ ಘಟನೆಗಳನ್ನು ನಾವು ಹೇಳಬೇಕಾಗಿದೆ. 

ಅವನು ನೆರಳಿನಲ್ಲಿ ಗಾಢನಿದ್ರಾವಶನಾಗಿದ್ದಾಗ ಇತರ ಜನರು ಸಂಪೂರ್ಣ 
ಎಚ್ಚರವಾಗಿದ್ದರು ಮತ್ತು ಕಾಲ್ಪಡಗೆಯಿಂದ, ಕುದುರೆಯ ಮೇಲೆ ಮತ್ತಿತರ ಎಲ್ಲ 
ವಿಧವಾದ ವಾಹನಗಳಲ್ಲಿ ಬಿಸಿಲು ಬಿದ್ದ ದಾರಿಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ 
ಹೋಗುತ್ತಿದ್ದರು. ಎಡಬಲಗಳನ್ನು ನೋಡದ ಕೆಲವರು ಅವನಲ್ಲಿದ್ದುದನ್ನು 
ತಿಳಿಯರು; ಕೆಲವರು ಸುಮ್ಮನೆ ಅತ್ತಕಡೆ ನೋಡಿದರೂ ತಮ್ಮ ಆಲೋಚನೆಗಳ 
ಗೊಂದಲದಲ್ಲಿ ನಿದ್ರಿತವ್ಯಕ್ತಿಯನ್ನು ಗಮನಿಸುತ್ತಿರಲಿಲ್ಲ; ಅವನೆಷ್ಟು ನೆಮ್ಮದಿಯಿಂದ 
ಮಲಗಿದ್ದಾನೆಂದು ಕೆಲವರು ನಗುತ್ತಿದ್ದರು; ತಿರಸ್ಕಾರ ತುಂಬಿ ತುಳುಕುವ 
ಹೃದಯದ ಕೆಲವರು ಡೇವಿಡ್‌ ಸ್ವಾನನ ಮೇಲೆ ವಿಷ ಕಾರಿದರು. ಮಧ್ಯ ವಯಸ್ಸಿನ 
ಒಬ್ಬಳು ವಿಧವೆ, ಬೇರಾರೂ ಹತ್ತಿರದಲ್ಲಿಲ್ಲದಾಗ, `ಆ ಏಕಾಂತಸ್ಥಳದತ್ತ ತುಸು ತಲೆ 
ಚಾ ತರುಣ ವ್ಯಕ್ತಿ ನಿದ್ರೆಯಲ್ಲಿ ಮೋಹಕವಾಗಿ ಕಾಣುತ್ತಾನೆಂದು ತೀರ್ಮಾನಿಸಿ 
ದಳು. ಮಿತಪಾನದ ಉಪನಾ ಸಕಕೊಬ್ಬರು ಕಂಡು, ಬಡಪಾಯಿ ಡೇವಿಡ್‌ 
ಸ್ವಾನ್‌ನನ್ನು ದಾರಿಯ ಪಕ್ಕದ ಅತಿಕುಡಿತಕ್ಕೆ ವಿಚಿತ್ರ ನಿದರ್ಶನವಾಗಿ ಮಾಡಿ 
ತಮ್ಮ ಸಂಜೆಯ ಉಪನ್ಯಾಸಕ್ಕೆ ಸೇರಿಸಿಕೊಂಡರು. ಆದರೆ ನಿಂದೆ, ಪ್ರಶಂಸೆ 
ವಿನೋದ, ತಾತ್ಸಾರ ಮತ್ತು ಅಲನ್ಷ್ಯ ಎಲ್ಲವೂ ಡೇವಿಡ್‌ ಸ್ವಾನನಿಗೆ ಒಂದೇ 
ಆಗಿದ್ದುವು ಸನಕ ಏನೂ ಆಗಿರಲಿಲ್ಲ. 

"ಅವನು ಮಲಗಿ ಕೆಲವೇ ಕ್ಷಣಗಳಾಗಿದ್ದಾಗ, ಸುಂದರವಾದ ಒಂದು ಜೊತೆ 
ಕುದುರೆಗಳಿಂದ ಎಳೆಯಲ್ಪಟ್ಟ ಕಂದುಬಣ್ಣದ ಗಾಡಿಯೊಂದು ಬಂದು ಡೇವಿಡ್‌ನ 
ವಿಶ್ರಾಂತಿ ಸ್ಥಾನದ ಮುಂದುಗಡೆಯೇ ನಿಂತಿತು. ಅದರ ಕಡೆಗೀಲೊಂದು ಬಿದ್ದು 
ಹೋಗಿ, ಒಂದು ಚಕ್ರ ಜಾರಲು ಆಸ್ಪದವಾಗಿತ್ತು. ನಷ್ಟವು ಅಲ್ಪವಾಗಿತ್ತು ; 
ಅದರಿಂದ ಗಾಡಿಯಲ್ಲಿ ಕುಳಿತು ಬೋಸ್ಪಸ್ಸಿಗೆ ಹಿಂದಿರುಗುತ್ತಿದ್ದ ಒಬ್ಬ ವಯಸ್ಕ್ರನಾದ 
ವ್ಯಾಪಾರಿಗೂ ಅವನ ಪತ್ನಿಗೂ ಕ್ಷಣಮಾತ್ರದ ಭೀತಿಯುಂಬಾಗಿತ್ತು. ಚಾಲಕನೂ 
ಓರ್ವ ಸೇವಕನೂ ಚಕ್ರಗಳನ್ನು ಮತ್ತೆ ಅಳವಡಿಸುತ್ತಿದ್ದಾಗ, ಆ ದಂಪತಿಗಳು 
ಮೇಪಲ್‌ ಮರಗಳ ಕೆಳಗೆ ಆಶ್ರಯ ಪಡೆದು ರುರಿಯನ್ನೂ ಅದರ ಪಕ್ಕದಲ್ಲಿ ' 
ನಿದ್ರಾವಶನಾದ ಡೇವಿಡ್‌ ಸ್ವಾನ್‌ನನ್ನೂ ಕಂಡರು. ನಿದ್ದೆಹೋದ ಅತ್ಯಂತ ಬಡ 
ವ್ಯಕ್ತಿ ಯೂ ತನ್ನ ಸುತ್ತ ಮೂಡಿಸುವ ವಿಸ್ಮಯಕ್ಕೆ ಮಾರುಹೋಗಿ, ವ್ಯಾಪಾರಿಯು 
ಸಂಧಿವಾತ ಅವಕಾಶವಿತ್ತಷ್ಟು ಮಟ್ಟಿ ಗೆ ಹಗುರವಾಗಿ ಅತ್ತ ನಡೆದ. ಅವನ ಪತ್ಚಿಯು 
ಡೇವಿಡ್‌ ಸ್ವಾನ್‌ ಇದ್ದ ಕೈದ್ದಾತೆ ನಿಳದಿರಲೆಂದು ತನ್ನ "ಕಷ್ಟ ಯ ಸವಯ ಸದ್ದು 
ಮಾಡದಂತೆ ಎಚ್ಚ ರಿಕೆ ವಹಿಸಿದಳು. 


ಅದೃಷ್ಟ ೭೭ 


“ ಇವನೆಷ್ಟು ನೆಮ್ಮದಿಯಿಂದ ನಿದ್ರಿಸುತ್ತಾನೆ!” ಎಂದು ವೃದ್ಧ ಉಸುರಿದ. 
“ಆ ಸುಲಭಶ್ವಾಸವನ್ನು ಅವನೆಷ್ಟು ಆಳದಿಂದ ಎಳೆದುಕೊಳ್ಳುತ್ತಾನೆ ! ಔಷಧ 
ವಿಲ್ಲದೆ ಬರುವ ಇಂಥ ನಿದ್ರೆ ನನ್ನ ಆದಾಯದ ಅರ್ಧಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳದ್ದು. 
ಏಕೆಂದರೆ ಅದು ಆರೋಗ್ಯವನ್ನೂ ಅಬಾಧಿತ ಚಿತ್ತವನ್ನೂ ಸೂಚಿಸುತ್ತದೆ. ” 

“ ತಾರುಣ್ಯವನ್ನೂ ಕೂಡ? ಎಂದಳು ಸ್ರೀ. “ಆರೋಗ್ಯ ನೆಮ್ಮದಿಗಳಿದ್ದ 
ಮಾತ್ರಕ್ಕೆ ಹೀಗೆ ನಿದ್ರಿಸುವುದಕ್ಕಾಗುವುದಿಲ್ಲ. ನಮ್ಮ ಜಾಗೃದಾವಸ್ಥೆಯೆಂತೊ 
ಅಂತೆಯೇ ನಮ್ಮ ನಿದ್ದೆಯೂ ಕೂಡ ಇವನ ನಿಡ್ದೆಯಂತಲ್ಲ. ” 

ದಾರಿಯ ಪಾರ್ಶ್ವ ಮತ್ತು ಮೇಪಲ್‌ ಮರಗಳ ನೆರಳೇ ರಹೆಸ್ಯ ಕೊಠಡಿ 
ಯಾಗಿದ್ದ ಈ ಅಪರಿಚಿತ ಯುವಕನನ್ನು ನೋಡಿದಷ್ಟೂ ಅವನಲ್ಲಿ ಆ ವೃದ್ಧ 
ದಂಪತಿಗಳ ಆಸಕ್ತಿ ಹೆಚ್ಚಾಯಿತು. ಅವನ ಮುಖದ ಮೇಲೆ ಬಿಸಿಲ ಕೆರಣವೊಂದು 
ಬಿದ್ದುದನ್ನು ನೋಡಿ, ಆ ಹೆಂಗಸು ಒಂದು ಕೊಂಬೆಯನ್ನು ತಿರಿಚಿ ಕಿರಣವನ್ನು 
ತಡೆದಳು. ಈ ಸಣ್ಣ ದಯಾಕೃತ್ಯವನ್ನು ಮಾಡಿದ ಅವಳಿಗೆ ತಾನು ಅವನ 
ತಾಯಿಯಂತೆ ಎನಿಸತೊಡಗಿತು. 

“ ದೇವರೇ ಇವನನ್ನು ಇಲ್ಲಿರಿಸಿ ನಮ್ಮನ್ನಿಲ್ಲಿಗೆ ತಂದು ಕಾಣಿಸಿದ್ದಾನೆ ಎಂದು 
ತೋರುತ್ತದೆ” ಎಂದು ಆಕೆ ತನ್ನ ಗಂಡನಿಗೆ ಪಿಸುಗುಟ್ಟಿದಳು. “ ನಮ್ಮ ಗತಿಸಿದ 
ಹೆನ್ಬಿಯ ಹೋಲಿಕೆ ಕಂಡುಬರುತ್ತದೆ. ಇವನನ್ನು ಎಬ್ಬಿಸೋಣವೆ ? » 

“ ಏತಕ್ಕಾಗಿ?” ವ್ಯಾಪಾರಿ ಹಿಂಜರಿಯುತ್ತಾ ಹೇಳಿದ್ದ “ ಈ ಯುವಕನ 
ಸ್ವಭಾವ ನಮಗೇನೂ ಗೊತ್ತಿಲ್ಲ. ” 

ಅದೀ ಮೆಲುದನಿಯಲ್ಲಿ ಆಸಕ್ತಿಯಿಂದ ಅವನ ಹೆಂಡತಿ ಉದ್ಗರಿಸಿದಳು : 
“ ಆ ತೆರೆದ ಮುಖಭಾವ |! ಈ ಮುಗ್ಧನಿದ್ರೆ [೫ 

ಈ ಪಿಸುಮಾತುಗಳು ಸಾಗುತ್ತಿರುವಾಗ ನಿದ್ರಿತವ್ಯಕ್ತಿಯ ಹೃದಯ 
ಸ್ಪಂದಿಸಲಿಲ್ಲ, ಅವನ ಉಸಿರಾಟ ತ್ವರಿತವಾಗಲಿಲ್ಲ, ಕುತೂಹಲದ ಲವಲೇಶವೂ ಅವನ 
ಮುಖಮುದ್ರೆಯಲ್ಲಿ ಗೋಚರಿಸಲಿಲ್ಲ. ಆದರೂ ಹೊನ್ನಿನ ಹೊರೆಯನ್ನು ನೀಡು 
ವುದಕ್ಕೆ ಸಿದ್ಧವಾಗಿ ಅದೃಷ್ಟವು ಅವನ ಮೇಲೆ ಬಾಗಿ ನಿಂತಿತ್ತು. ವೃದ್ಧ ವ್ಯಾಪಾರಿಯ 
ಒಬ್ಬನೇ ಮಗ ತೀರಿಕೊಂಡಿದ್ದ; ದೂರದ ಸಂಬಂಧಿಯೊಬ್ಬನ ಹೊರತು ಐಶ್ವರ್ಯಕ್ಕೆ 
ಬೇರೆ ಉತ್ತರಾಧಿಕಾರಿ ಇರಲಿಲ್ಲ. ಆದರೆ ಆ ಸಂಬಂಧಿಯ ನಡತೆ ತೃಪ್ತಿಕರ 
ವಾಗಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜನ ಕೆಲವು ವೇಳೆ ಮಂತ್ರವಾದಿ ಮಾಡುವುದ 
ಕ್ಕಿಂತ ಹೆಚ್ಚು ನಿಚಿತ್ರವಾದ ಕೆಲಸಗಳನ್ನು ಮಾಡಿ, ದಾರಿದ್ರ್ಯದಲ್ಲಿ ನಿದ್ರಿಸುವ 
ವ್ಯಕ್ತಿಯನ್ನು ವೈಭವಕ್ಕೇರಿಸುತ್ತಾರೆ. 

“ ಅವನನ್ನು ಎಬ್ಬಿಸುವುದು ಬೇಡನೆ?” ಎಂದು ಸ್ರೀ ಒತ್ತಾಯದಿಂದ 
ಪುನರುಚ್ಚರಿಸಿದಳು. 

« ಗಾಡಿ ಸರಿಯಾಗಿದೆ, ಸಾರ್‌” ಎಂದು ಸೇವಕ ಹಿಂದುಗಡೆ ನುಡಿದ. 


೭೮ ಪ್ರಬುದ್ಧ ಕರ್ಣಾಟಕ 
ಛು 


ಇಷ್ಟೊಂದು ಹಾಸ್ಯಾಸ್ಸದ ಕಾರ್ಯ ಮಾಡುವುದನ್ನು ತಾವು ಕನಸಿನಲ್ಲಿ 
ಯಾದರೂ ಕಂಡುದುಂಟೀ ಎಂದು ಪರಸ್ಪರ ಆಶ್ಚರ್ಯನಡುತ್ತ ವೃದ್ಧ ದಂಸತಿಗಳು 
ಅವಸರದಿಂದ ಹೊರಟರು. ವ್ಯಾಪಾರಿ ಗಾಡಿಯಲ್ಲಿ ಮತ್ತೆ ಕುಳಿತು ವ್ಯಾಪಾರದಲ್ಲಿ 
ದುರ್ಗೆ ತನಿಗಳಾದ ಜನರಿಗೆ ಭವ್ಯವಾದ ಆಶ್ರಯಗೃಹವೊಂದನ್ನು ಕಟ್ಟಸುವ 
ಯೋಜನೆಯನ್ನು ಚಿತ್ತದಲ್ಲಿ ತುಂಬಿಕೊಂಡ. ಈ ನಡುವೆ ಡೇವಿಡ್‌ಸ್ಟಾನ್‌ ನಿದ್ರಾ 
ಸುಖವನ್ನು ಸವಿಯುತ್ತಿ ದ್ದೆ. 

ಗಾಡಿ ಒಂದೆರಡು ಮೈಲಿ ದೂರ ಹೋಗಿರಲಾರದು, ಅಷ್ಟರಲ್ಲಿ ಚೆಲುವೆ 
ಹುಡುಗಿಯೊಬ್ಬಳು ತನ್ನ ಹೃದಯದ ಕುಣಿತವನ್ನು ಸ್ಪಷ್ಟ ಕ್ಟ ತೋರಿಸುವ 
ಕುಲುಕುಗತಿಯಲ್ಲಿ ಸಜೆಯಗಳು. ಬಹುಶಃ ಈ ರೀತಿಯ ಮೋಜಿನ ನಡಗೆ 
ಯಿಂದಲೇ ಅವಳ ಕಾಲ್ಫ್ರೀಲ ಕಟ್ಟುವ ದಾರದ ಗಂಟು ಬಿಚ್ಚಿ ಹೋಯಿತು. ರೇಷ್ಮೆಯ 
ನಡುಪಟ್ಟಿ ಸಡಿಲವಾಗುತ್ತಿ ನಿಯೆಂದು ಅರಿತು ಆಕೆ ಮೇಪಲ್‌ ವೃಕ್ಷಗಳ ಆಶ್ರಯಕ್ಕೆ 
ಳು ಅಲ್ಲಿ ಕುರಿಯ ಪಕ್ಕದಲ್ಲಿ ನಿಜ್ಜೆ ಹೋಗಿದ್ದ ಓರ್ವ ತರುಣನನ್ನು 
ನೋಡಿದಳು. 'ಸಭ್ಯ ಪುರುಷನ ಶಯ್ಯಾಗೃಹಕ್ಕೆ. ಅಕ್ರಮ. ಪ್ರವೇಶ ಮಾಡಿದವಳೋ 
ಎನ್ನುವ ವ ಹಾಗೆ ನಾಚಿಕೆಯಿಂದ ಮುಖ ಗುಲಾಬಿಯಂತೆ ಕೆಂಪೇರಲು, ಆಕೆ ತುದಿಗಾಲಿ 
ನಲ್ಲೇ ಪರಾರಿಯಾಗುವುದರಲ್ಲಿದ್ದಳು. . ಆದರೆ ಮಲಗಿದ್ದ ವ್ಯ ಕ್ರಿಯ ಬಳಿಯಲ್ಲಿ 
ಅಪಾಯವಿತ್ತು : ಒಂದು ಹಾಳು ದುಂಬಿ ಮೇಲೆ ಅಲೆಡಾಡುತ್ತಿ EN ಅದು ಒಮ್ಮೆ 
ಎಲೆಗಳ ನಡುವೆಯಿರುವುದ್ಳು ಮತ್ತೊಮ್ಮೆ ಸೂರ್ಯ ರತ್ಮಿಯಲ್ಲಿ ಮಿಂಚುವುದು, 
ಮಗುಜೊಮ್ಮೆ ಕಪ್ಪು ನೆರಳಿನಲ್ಲಿ ಮಾಯವಾಗುವುದು; ಕಡೆಗೆ ಡೇನಿಡ್‌ಸ್ವಾನನ 
ಸಣ್ಣು ಕೆಪ್ಸೆಯ ಮೇಲೆ ಅದು ಕುಳಿತುಕೊಳ್ಳು ವಂತೆ ಕಂಡಿತು. ದುಂಬಿಯ ಮುಳ್ಳು 
ಕೆಲವು ವ ಮಾರಕವೂ ಹೌದು. ಮುಗ್ಧ ಳಾಗಿದ್ದಂತೆ. ವಿಶಾಲ ಹೃದಯದವಳೂ 
ಆಗಿದ್ದುದರಿಂದ ಆ ಹುಡುಗಿ ಕರವಸ್ತ್ರ ದಿಂದ ದುಂಬಿಯ ಮೇಲೆ ಆಕ್ರಮಣ ನಡೆಸಿ 
ಅದನ್ನು ನಿಶ್ಯಬ್ದವಾಗಿ ನಿವಾರಿಸಿ ತ ಮರಗಳ ನೆರಳಿನಿಂದ ಓಡಿಸಿದಳು. ಈ 
ಸತ್ಕಾರ್ಯ ಮಾಡಿದ ನಂತರ ಆಕೆ ವೇಗವಾದ ಉಸಿರಾಟದಿಂದ, ಮತ್ತಷ್ಟು ಕೆಂಪೇರಿ 
ಯಾರ ಸಲುವಾಗಿ ತಾನು ಗಾಳಿಯಲ್ಲಿದ್ದ ಭಯಂಕರ ಶತ್ತು ್ರವಿನೊಡನೆ "ಹೋರಾಟ 
ವೆಸಗುತ್ತಿದ್ದಳೋ ಆ ಅಪರಿಚಿತ ಯುವಕನತ್ತ ಕಳ್ಳ ನೋಟ: ಬೀರಿದಳು. 

“ ಇವನು ಜೆಲುವಾಗಿದ್ದಾನೆ! ಎಂದು “ಒಕೆ ಇನ್ನಷ್ಟು ಕೆಂಪೇರುತ್ತ 
ಯೋಚಿಸಿದಳು. 

ಅವನಲ್ಲಿ ಆನಂದದ ಕನಸೊಂದು ಶಕ್ತಿಯುತವಾಗಿ ಬೆಳೆದು ತನ್ನ ಮಾಯೆಯ 
ನಡುವೆ ಆ ಹುಡುಗಿ ಅವನಿಗೆ ಕಾಣುವಂತೆ ಅವಕಾಶ ಮಾಡಿಕೊಡಲಿಲ್ಲವೇಕೆ ? 
ಕಡೆಯ ಪಕ್ಷ ಅವನ ಮುಖದ ಮೇಲೆ ಸ್ವಾಗತದ ಮುಗುಳ್ನ ಗೆಯಾದರೂ ಬೆಳಗಲಿಲ್ಲ 
ವೇಕೆ? ಹೆಳೆಯ ಸುಂದರ ಕಲ್ಪನೆಯ ಪ್ರಕಾರ ಚಾ ಆತ್ಮ ತನ್ನಾತ್ಮದಿಂದ 
ಬೇರ್ಪಟ್ಟ ತ್ತೋ ಮತ್ತು ಯಾರನ್ನು ಕೂಡಿಕೊಳ್ಳ ಲು ಆತ ಅಸ್ಪಷ್ಟವಾದ, ಆದರೆ 


ಅದೃಷ್ಟ ೭೯ 


ತೀವ್ರವಾದ ಆಸೆಯಿಂದ, ಹಂಬಲಿಸುತ್ತಿದ್ದನೋ ಆಕೆ, ಆ ತರುಣಿ. ಬಂದಿದ್ದಳು. 
ಅನಳೊಬ ್ಬಳನ್ನ್ನೇ ಆತ ಪರಿಪೂರ್ಣ ಪ್ರೇಮದಿಂದ ಪ್ರೀತಿಸಬಲ್ಲ; ಅವನೊಬ್ಬನನ್ನೇ 
ಆಕೆ ತನ್ನ ಹೃದಯಾಂತರಾಳಕ್ಕೆ ಕಕಿದುಕೊಳ್ಳ ಬಲ್ಲಳು. ಈಗ ಆಕೆಯ ಮೂರ್ತಿ 
ಅವನ ಪ ಪಕ್ಕದ ರುರಿಯಲ್ಲಿ ಲಜ್ಜೆ ಯಲ್ಲಿ ಕ್ಷೀಣವಾಗಿ ಕೆಂಪೇರಿ ನಿಂತಿತ್ತು; ಅದು 
ಹೊರಟುಹೋದರೆ, ಅದರ ಸುಖಕರವಾದ ಪ್ರಕಾಶ ಮತ್ತೆ ಅವನ ಬಾಳನ್ನು ಬೆಳಗದು: 

ks ಎಷ್ಟು ನೆಮ್ಮದಿಯಿಂದ ನಿದ್ರಿಸುತ್ತಾನೆ !? ಸ ಹುಡುಗಿ ಉಸುರಿದಳು. 
ಆಕೆ ಹೊರಟು ಹೋದಳು; ಆದರೆ ಅವಳ ನಡಗೆ-ಅಲ್ಲಿಗೆ ಬರುವಾಗ ಇದ್ದಂತೆ ಈಗ 
ಹಗುರವಾಗಿರಲಿಲ್ಲ. 

ಆ ಹುಡುಗಿಯ ತಂದೆ ಸಮಾಸದ ಊರಿನಲ್ಲಿ ದೊಡ್ಡ ವ್ಯಾಪಾರಿಯಾಗಿದ್ದ; 
ಇದೇ ಕಾಲದಲ್ಲಿ ಅವನು ಡೇವಿಡ್‌ ಸ್ವಾನನಂಥ ತರುಣನಿಗಾಗಿ ಹುಡುಕುತ್ತಿದ್ದ: 
ಅವನ ಮಗಳೊಡನೆ ಡೇವಿಡ್‌ಸ್ಟಾನ್‌ ಪರಿಚಯ ಬೆಳಸಿಕೊಂಡಿದ್ದರೆ, ಅವನು ಅವಳ 
ತಂದೆಯ ಗುಮಾಸ್ತನಾಗುತ್ತಿದ್ದ; ಉಳಿದುದೆಲ್ಲ ಕ್ರಮವಾಗಿ ನಡೆಯುತ್ತಿತ್ತು. ಇಲ್ಲಿ 
ಮತ್ತೆ ಅವನ ಭಾಗ್ಯ-ಎಲ್ಲಕ್ಕಿಂತ ಶ್ರೇಷ್ಠವಾದುದು-ಅವಳ ವಸ್ತ್ರ ಸ್ಪ ರ್ಶವಾಗುವಷ್ಟು 
ಹತ್ತಿರ ಬಂದಿತ್ತು. ಅವನಿಗೆ ಆ ವಿಚಾರವೇನೂ ತಿಳಿಯದು. ಕ 

ಆ ಹುಡುಗಿ ಕಣ್ಮರೆಯಾಗುವಷ್ಟರಲ್ಲಿ ಮೇಪಲ್‌ಮರಗಳ ನೆರಳಿಗೆ: ಹ 
ವ್ಯಕ್ತಿಗಳು ಬಂದರು, ಇಬ್ಬರಿಗೂ ಕಪ್ಪುಮುಖಗಳು; ಅವರು. ಬಟ್ಟಿಯ ಟೋಪಿ 
ಗಳನ್ನು ಹುಬ್ಬುಗಳವರೆಗೆ ಕೆಳಗೆ ಎಳೆದುಕೊಂಡಿದ್ದರು. ಅವರ ಬಟ್ಟಿಗಳು' ಕೊಳ 
ಕಾಗಿದ್ದುವು, ಆದರೂ ಅವಕ್ಕೊಂದು .ಅಂದವಿತ್ತು.' ಇವರಿಬ್ಬರೂ ನೀಚರು; 
ಸೈತಾನ ಪ್ರೇರಿಸುವ ಯಾವುದೇ ಕೆಲಸದಿಂದ ಹೊಟ್ಟಿ ಹೊರೆಯುವವರು. ಅವರೀಗ 
ತಾತ್ಕಾಲಿಕವಾಗಿ ಬೇರೊಂದು ವ್ಯವಹಾರದಲ್ಲಿದ್ದರು; ತಮ್ಮ ಭಾವೀ ನೀಚಕೃತ್ಯದ 
ಜಂಓಲಾಭವನ್ನು ಇಸ್ಪೀಟು ಆಟಕ್ಕೆ ಸಣ ಕಟ್ಟಿ ದ್ದರು. ಅದನ್ನು ಈ ಮರದ ಕೆಳಗೆ 
ತೀರ್ಮಾನಿಸಬೇಕಾಗಿತ್ತು. ಆದರೆ ರುರಿಯ ಪಕ್ಕದಲ್ಲಿ ನಿಶ್ಚೆಹೋಗಿದ್ದ ಡೇವಿಡ್‌ 
ಸ್ವಾನ್‌ನನ್ನು ಕಂಡು ದುಷ್ಟರಲ್ಲಿ ಒಬ್ಬ ಜೊತೆಯವನಿಗೆ ಪಿಸುಗುಟ್ಟಿದ. “ ಆತನ 
ತಲೆಯ ಕೆಳಗಿರುವ ಗಂಟು ಕಾಣುತ್ತದೆಯೇ?” 

ಮತ್ತೊಬ್ಬ ದುಷ್ಟ ತಲೆಯಾಡಿಸಿ, ಕಣ್ಣು ಮಿಟುಕಿಸಿ, ವಕ್ರದೃಷ್ಟಿಯಿಂದ 
ನೋಡಿದ. “ ನಾನು ನಿನಗೆ ಒಂದು ಕೊಳವೆ ಬ್ರಾಂದಿಯ ಪಣ ಕಟ್ಟುತ್ತೇನೆ ಈ 
ಹುಡುಗನ ಷರಟುಗಳಲ್ಲಿ ಒಂದು ಪಾಕೆಟ್‌ಬುಕ್‌ ಇಲ್ಲವೆ ಚಿಲ್ಲರೆಯ ಪುಟ್ಟ ಗುಪ್ತನಿಧಿ 
ತುಂಬಿದೆ. ಅಲ್ಲಿಲ್ಲವಾದರೆ ಸರಾಯಿಯ ಜೀಬಿನಲ್ಲಾ ದರೂ. ಪಡ ಎಂದ 
ಮೊದಲನೆಯವ. 

“ ಅದರೆ ಅವನಿಗೆ ಎಚ್ಚ ರವಾದರೆ?” ಎಂದ ಮತ್ತೊಬ್ಬ. 

ಅವನ ಸಂಗಡಿಗ ತನ್ನ “ಮೇಲಂಗಿಯನ್ನು ಪಠ್ಯಕ್ಕೆ ಸರಿಸಿ: ಒಂದು ಕಠಾರಿಯ 
ಹಿಡಿಯತ್ತ ಕೈತೋರಿಸಿ ತಲೆಯಾಡಿಸಿದ. 3 


೮೦ ಪ್ರಬುದ್ಧ ಕರ್ಣಾಟಕ 
ಛು 


“ ಹಾಗೆಯೇ ಸರಿ” ಎಂದುಸುರಿದ ಎರಡನೇ ದುಷ್ಟ. 

ಅವರು ಪ್ರಜ್ಞಾ ಶೂನ್ಯನಾದ ಡೇನಿಡ್‌ನನ್ನು ಸವಿಖಾಪಿಸಿದರು. ಒಬ್ಬ ಅವನ 
ಎದೆಯತ್ತ ಚೂರಿಯನ್ನು ಹಿಡಿದ; ಮತ್ತೊಬ್ಬ ಅವನ ತಲೆಯಡಿಯಲ್ಲಿದ್ದ ಗಂಟನ್ನು 
ಹುಡುಕತೊಡಗಿದ. ಅವರ ಉಗ್ರವಾದ, ಸುಕ್ಕುಗಟ್ಟಿದ, ಅಪರಾಧ ಮತ್ತು ಹೆದರಿಕೆ 
ಯಿಂದ ಭಯಂಕರವಾದ ಎರಡು ಮುಖಗಳು ತಮ್ಮ ಬಲಿಯ ಮೇಲೆ ಬಾಗಿದ್ದುವು. 
ಅವೆಷ್ಟು ಭೀಕರವಾಗಿದ್ದುವೆಂದರೆ, ಅವನಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗಿದ್ದ ಪಕ್ಷದಲ್ಲಿ 
ಅವರನ್ನು ನಿಶಾಚಗಳೆಂದೇ ತಿಳಿಯುತ್ತಿದ್ದ. ಅಷ್ಟೇಕೆ, ಆ ದುಷ್ಟರೇ ರುರಿಯಲ್ಲಿ 
ನೋಡಿಕೊಂಡಿದ್ದರೆ ತಮ್ಮ ಪ್ರತಿಬಿಂಬಗಳನ್ನು ತಾವೇ ಗುರುತು ಹಿಡಿಯುತ್ತಿರಲಿಲ್ಲ. 
ಆದಕೆ ಡೇವಿಡ್‌ಸ್ಟ್ವಾನ್‌ ತನ್ನ ತಾಯಿಯ ಎದೆಯಲ್ಲಿ ನಿದ್ದೆಹೋಗಿದ್ದಾಗಲೂ 
ಇದಕ್ಕಿಂತ ಹೆಚ್ಚು ಶಾಂತವಾದ ಮುಖಮುದ್ರೆಯನ್ನು ಧರಿಸಿರಲಿಲ್ಲ. 

“ ನಾನು ಗಂಟನ್ನು ತೆಗೆದುಕೊಳ್ಳ ಲೇಜೀಕು » ಎಂದು ಒಬ್ಬ ಪಿಸುಗುಟ್ಟಿದ. 

“ ಅವನು ಕದಲಿದರೆ ನಾನು ಇರಿಯುತ್ತೇನೆ” ಎಂದ ಮತ್ತೊಬ್ಬ. 

ಆದರೆ ಆ ಕ್ಷಣದಲ್ಲಿ ಒಂದು ನಾಯಿ ದಾರಿಯುದ್ದಕ್ಕೂ ಮೂಸಿ ನೋಡುತ್ತ 
ಮೇಪಲ್‌ ವೃಕ್ಷಗಳ ನೆರಳಿಗೆ ಬಂತು; ಈ ಇಬ್ಬರು ದುಷ್ಟರನ್ನು ನೆಟ್ಟ ದೃಷ್ಟಿಯಿಂದ 
ನೋಡಿತು ; ಅನಂತರ ನೆಮ್ಮದಿಯಿಂದ ಮಲಗಿದ್ದ ವ್ಯಕ್ತಿಯನ್ನೂ ನೋಡಿತು. 
ಆಮೇಲೆ ಅದು ರುರಿಯನ್ನು ಜಿಗಿದು ಹೋಯಿತು. 

“| ನಾವೀಗ ಏನೂ ಮಾಡಲಾಕೆವು. ನಾಯಿಯ ಒಡೆಯ ಹಿಂದೆಯೇ 
ಹತ್ತಿರದಲ್ಲಿ ಬರುತ್ತಿರಬೇಕು ” ಎಂದ ಒಬ್ಬ ದುಷ್ಟ. x 

« ಕುಡಿದು ಹೊರಟುಹೋಗೋಣ ? ಎಂದ ಮತ್ತೊಬ್ಬ. 

ಚೂರಿ ಹಿಡಿದಿದ್ದವನು ಅದನ್ನು ಮತ್ತೆ ಬಚ್ಚಿಟ್ಟುಕೊಂಡು ಒಂದು ಜೇಬು 
ಪಿಸ್ತೂಲನ್ನು ತೆಗೆದ. ಅದು ಒಂದೇ ಹೊಡೆತದಿಂದ ಕೊಲ್ಲಬಲ್ಲ ಪಿಸ್ತೂಲಿನ ಜಾತಿ 
ಯಲ್ಲ; ಅದೊಂದು ಮದ್ಯದ ಪಾತ್ರೆ, ಅದರ ಬಾಯಿಗೆ ತವರದ ಸೀಸೆಯೊಂದನ್ನು 
ಬಲವಾಗಿ ಸಿಕ್ಕಿಸಲಾಗಿತ್ತು. ಒಬ್ಬೊಬ್ಬರೂ ತೃಪ್ತಿಕರವಾಗಿ ಒಂದೊಂದು ಡ್ರಾಮ್‌ 
ಕುಡಿದು ತಮ್ಮ ವ್ಯರ್ಥವಾದ ದುಷ್ಭ್ಯುತ್ಯವನ್ನು ಕುರಿತು ವಿನೋದದಿಂದ ನಗುತ್ತ ಆ 
ಜಾಗವನ್ನು ಬಿಟ್ಟರು; ಅವರು ಸಂತಸದಿಂದಲೇ ಹೋದರೆನ್ನ ಬಹುದು. ಕೆಲವೇ 
ಗಂಟೆಗಳಲ್ಲಿ ಅವರು ಈ ವ್ಯವಹಾರವನ್ನು ಸಂಪೂರ್ಣ ಮರೆತರು ; ದೇವದೂತನು 
ಅವರ ಆತ್ಮದಲ್ಲಿ ಅನಂತತೆಯಷ್ಟು ಶಾಶ್ವತವಾದ ಅಕ್ಷರಗಳಿಂದ ಕೊಲೆಯ ಅಪರಾಧ 
ವನ್ನು ಬರೆದಿದ್ದಾನೆಂದು ಅವರೆಂದೂ ಕಲ್ಪಿಸಿಕೊಳ್ಳಲಿಲ್ಲ. ಡೇವಿಡ್‌ಸ್ವಾನನ 
ವಿಚಾರಕ್ಕೆ ಬಂದರೆ, ಅವನಿನ್ನೂ ಶಾಂತವಾಗಿ ನಿದ್ರಿಸುತ್ತಿದ್ದ. ತನ್ನ ಮೇಲೆ 
ತೂಗುತ್ತಿದ್ದ ಸಾವಿನ ಛಾಯೆಯಾಗಲಿ, ಅದು ಹಿಂದೆ ಸರಿದ ಮೇಲೆ ಉಂಟಾದ 
ಪುನರ್ಜೀವನದ ಮಿರುಗಾಗಲಿ ಅವನಿಗೆ ಗೊತ್ತೇ ಆಗಲಿಲ್ಲ. 

ಅವನು ಮಲಗಿಯೇ ಇದ್ದ; ಆದರೆ ಮೊದಲಿನಷ್ಟು ನೆಮ್ಮದಿಯಿಂದಲ್ಲ. ಅನೇಕ 


ಅದ್ಯ ಸ್ಟ ೮೧ 


ಗಂಟೆಗಳ ಶ ಶ್ರಮವು ಹೊರಿಸಿದ್ದ ಆಯಾಸವನ್ನು ಒಂದು ಗಂಟಿಯ ನಿದ್ರೆ ಅವನ 
ನೀಳವಾದ 'ಸೇಹದಿಂದ ಸೆಳೆದುಕೊಂಡಿತ್ತು. ಒನ್ಮೆ ಅವನು ಕದಲಿದ, ಮತ್ತೊಮ್ಮೆ 
` ನಿಶ್ಯಬ್ದವಾಗಿ ತುಟಿಯಾಡಿಸಿದ, ಇನ್ನೊಮ್ಮೆ ಒಳದನಿಯಲ್ಲಿ ಮಧ್ಯಾಹ್ನದ ಸ್ವಪ್ನ 
ಭೂತಗಳೊಡನೆ ಮಾತಾಡಿದ. ಆದಕೆ ಚಕ್ರಗ ಗೆಳ ಸದ್ದು ದಾರಿಯಲ್ಲಿ ಹೆಚ್ಚು ಹೆಚ್ಚಾಗಿ 
ಕೇಳಿಬಂತು; ಕಡೆಗೆ ಅದು ಡೇವಿಡ್‌ನ ನಿದ್ರೆಯ ಚದುರುವ ಮಂಜನ್ನು ಜೀದಿಸ 
ಬಂತು-ಅಡೊಂದು ಕೋಚ್‌ಗಾಡಿ, ಅವನು ತನ್ನೆಲ್ಲ ಭಾವನೆಗಳೊಡನೆ ಎದ್ದು 
ಕುಳಿತ. 

“ ಹಲೋ ಡ್ರೈವರ್‌ ! ಒಬ್ಬ ಪ್ರಯಾಣಿಕನನ್ನು ಕರೆದುಕೊಳ್ಳುತ್ತೀಯಾ?” 
ಎಂದು ಆತ ಕೂಗಿದ. “ ಮೇಲೆ" ಜಾಗವಿದೆ ” ಎಂದ ಸಾರಥಿ. 

ಡೇವಿಡ್‌ ಹತ್ತಿ ಕುಳಿತು ಬೋಸ್ಟನ್‌ ಕಡೆಗೆ ಸಂತೋಷದಿಂದ ಹೊರಟ; 
ಸ್ವಪ್ಟೋಸಮವಾದ "ನರಿವರ್ತನೆಗಳ ಆ ರುರಿಯತ್ತ ಅಗಲಿಕೆಯ ನೋಟವನ್ನೂ, 
ಬೀರಲಿಲ್ಲ. ಐಶ್ಚರ್ಯದೇವತೆ ಅದರ ನೀರಿನ ಮೇಲೆ ಹೊಂಬಣ್ಣ "ವನ್ನು ಜೆಲ್ಲಿದುದು, 
ಪ್ರೇಮಜೀವತೆಯ ನಿಟ್ಟುಸಿರು ನೀರಿನ ಸಪ್ಪು ಳದೊಡನೆ ಬೆಕೆತುದು, ಮೃತ್ಯುಜೀವತೆ 
ಅವನ ರಕ್ತದಿಂದ ನೀರನ್ನು ಕೆಂಪು ಮಾಡುವುದಾಗಿ ಹೆದರಿಸಿದ್ದು--ಇಷ್ಟೆಲ್ಲ ಅವನು 
ನಿದ್ರಿತನಾದ ಒಂದು ಗಂಟೆಯ ಸಂಕ್ಟಿಪ್ತಾವಧಿಯಲ್ಲಿ ನಡೆದಿದ್ದರೂ ಅವನಿಗೆ ಒಂದೂ 
ತಿಳಿಯದು. ಔ 

ನಿದ್ರಿಸಿರಲಿ, ಎಚ್ಚರವಾಗಿರಿ ಬಹುಮಟ್ಟಿಗೆ ಘಟಸುತ್ತವೆಂದೇ ತೋರುವ 
ವಿಚಿತ್ರ ಸಂಗತಿಗಳ ಗಾಳಿಹೆಜ್ಜೆಯ ಸದ್ದು ನಮಗೆ ಕೇಳಿಸುವುದಿಲ್ಲ. ಹೀಗೆ ಅಗೋಚರ 
ವಾದ ಹಾಗೂ ಅನಿರೀಕ್ಷಿತವಾದ ನ ನಮ್ಮ ಪಥದಲ್ಲಿ ನಿರಂತರವಾಗಿ ಬಂದು 
ನಿಲ್ಲುತ್ತಿದ್ದರೂ, ಭವಿಷ್ಯದರ್ಶನ ಸ್ವಲ್ಪಮಟ್ಟಿಗಾದರೂ ಸಾಧ್ಯವಾಗುವಂತೆ ಮಾಡು 
ವಷ್ಟು ಕ್ರಮಬದ್ಧ ತೆ ಮನಷ್ಯ ಆಡ ಉಂಟು. ಇದು ನಮ್ಮನ್ನಾಳುವ ದೈವೀ 
ಶಕ್ತಿ ಜಗ ಅಸ್ತಿತ್ವ ವನ್ನು ಸ ಸ್ಥಾಸಿಸುವುದಿಲ್ಲನೆ ? 


ಮೂಲ: ನತೇನಿಯಲ್‌ ಹಾಥಾರ್ನ್‌ 


" ಡೇವಿಡ್‌ ಸ್ವಾನ್‌' ಅನುವಾದ: ಸಿ. ಓ. ತೆ. 


ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ಚರಂ* 
೧ 

God said : 

‘Let there be light’, 

And there was light. 
ದೀವ ಕಣ್‌ತೆರೆಯೆ, ಬೆಳಕಾಗಿ, ಹೊರಹರಿದು ಕಿಡಿಹುಡಿಯ ಹೂವರಳಿತ್ತು 
ಎಣಿಕೆಸೋಲುವ ಗುಂಪುಗುಂಪು-ಗೊಂಚಲು-ಬೆಳಕು : 
ಬಾನಿನಂಗಳದ ಇಂಗಳದ ಮಳೆ ತಂಪಾಗಿ, 
ಬೆಳುದಿಂಗಳಿನ ಮಂಗಳದ ಬಳ್ಳಿಯರಳ ಸೊಂಪಾಗಿ; 

ಆ ` 

ಒರಿಬೆಳಕ ಬರಿಬೆಳಕ ಆಳಕಾಣದ ಬಾಳ ಸೆರೆಯಿಂದ 
ಚಿಲುಮೆ ಚಿಮ್ಮಿದ ಮೊದಲ ಚೆಲುವು ತುಂತುರು-ಬೆಳಕು ; 
ಕೋಟಸೂರ್ಯರ ಬೀಡು, ನಕ್ಷತ್ರಲೋಕ, ಆ ಬೆಳಕ ನಾಕ. 
ಯಾಕಿ ಹೊತ್ತಿಸದ ಆರದ ಕಾಣಬಾರದ, ಸ್ನೇಹಕೋರದ, 
ಆ ಪರಂಜ್ಯೋತಿ ಬೆಳಕೂಡಿ ಮೂಡಿ ಬೆಳಗಿದ ಸಾಲುಸಾಲು ದೀಪ: 
ಆ ಸ್ವಯಂ ಪ್ರಕಾಶನ, ಆದಿಪುರುಷನ, ಬೆಳಕು-ಮೈಸಿಡಿಯೆ ಮೂಡಿದಳು, 
ಆ ದೀಪಗಳ ಬೆಳಕುಬೊಂಬೆ ಮೂಡಿದಳು, ಮೂಡಿ ಆಡಿದಳು, 
ಆ ಚಿದಂಬರ ಪುರುಷ ತನುಜಾತೆ, ಅವನ ಜೊತೆ, ನಮ್ಮ ಆದಿಮಾತೆ ; 
ಅವನ ಮೂಲಕೃತಿ, ಪುತ್ರಿ-ಪತ್ನಿ-ಪ್ರಕೃತಿ. . 
ನಾಮರೂಪವ ಧರಿಸಿ ಅವತರಿಸಿ ಮೆರೆದ 
ಪರಮಪುರುಷನ ಮನದ ಹೊಮ್ಮುಗುಳು, ಮೈಬೆಳಕಿನರಳು, 
ಅವನ ಸೃಷ್ಟಿಯ ಕಲೆಯ ಕಡೆದ ಬೆರಳು. 


ವಿ 
ಓ ತಾಯೆ, ಓ ಮಾಯೆ, 
ಪರಮಪುರುಷನ ಜಾಯೆ, 
ಓ ಪ್ರಕೃತಿ, ಓ ವಿಕೃತಿ, ಅರಿತವರ ಸುಕೃತಿ, 
ಓ ಪರಾತ್ಬಕೆ, ರುಚಿಕೆ, ಸೌಂದರ್ಯ ಸಾರೆ, 


ನುಡಿಗೆ ನಿಲುಕದ ನಿಸರ್ಗ ನೀರೆ... - 
ಓ ವಿಶ್ವರೂಸಿಣಿ, ಓ ವಿಶ್ವಧಾರಿಣಿ! 


ತೇ [ಗಣರಾಜ್ಯ ದಿನೋತ್ಸವದ ಅಂಗವಾಗಿ ೨೫-೧-೧೯೬೧ರಂದು ಆಕಾಶವಾಣಿಯ 
ದೆಹಲಿ ಕೇಂದ್ರವು ಏರ್ಪಡಿಸಿದ್ದ ಅಖಿಲ ಭಾರತೀಯ ಕವಿ ಸಮ್ಮೇಳನದಲ್ಲಿ ಓದಿ, ಪ್ರಸಾರವಾದ 
ಕವನ. ಆಕಾಶವಾಣಿಯ ಕೃಪೆಯಿಂದ ಪ್ರಕಟಿವಾಗಿದೆ.] 








ದ್ರಷ್ಟುಮಿಚ್ಛಾಮಿ ತೇ ರೂಪನೈ ಶ್ವರಂ ಲೆಸ್ಲಿ 


ದ್ರಷ್ಟುಮಿಚ್ಛಾಮಿ ತೇ ರೂಸಮೈಶ್ವರಂ : 
ಹನಿ ಕಡಲ ಕಾಣಹೊರಟಂತೆ 
ಕೆಡಿ ಅಗ್ನಿಯನು ಅಸ್ಪ ಬಯಸಿದಂತೆ, 
ನಿನ್ನ ಕಾಣಲು ಬಂಜೆ 
ನಿನ್ನ ಸೇರಲು ಬಂದೆ ; 
ತೋರು ಮೊಗವ, 
ಹರಸು ಮಗುವ. 
೩ 
ನಿನ್ನ ರೂಪರಹಸ್ಕ ನಿನ್ನ ದ್ವೆ 4ನಿಧದಾಸ್ಯ ; 
ಏನಿದ ಭಾಷ್ಯ ? 
ಹೊಳೆದಳಿವೆ, ಅಳಿದುಳಿವೆ, ಮೂಡಿಸುವೆ, ಮುಳುಗಿಸುವೆ : 
ಏನು ಈ ಗೈಮೆಯ ಭವಿಷ್ಯ ? 
ನೀನೊ, ಬೆಳಕಿನ ಅರಳು ; ಅಹಹ, ಕೆಳಗೇ ನೆರಳು! 
ಏನಿದರ ಹುರುಳು? 
ಮೆಲ್ಲಿತ್ತು ಹೂ, ಹಿಡಿಯೆ ; ವಜ್ರವೋವೋ, ಹೊಡೆಯೆ | 
ಸುಥೆಯೊಡನೆ ನಂಜು, ಕಡೆಯೆ. 


ಅತ್ತ ಜ್ವಾಲಾಮುಖಿ, ನರ್ತಿಪಗ್ನಿ ಶಿಖಿ: 
ಚಂಡಿ, ಚಾಮುಂಡಿ, ಕಾಳಿ; 

ಇತ್ತ ಸುಮಸೌಮ್ಯಮುಖಿ, ರಮಣೀಯ ಲಾಸ್ಯಶಿಖಿ: 
ಲಲಿತೆ, ಲಾವಣ್ಯಲಕ್ಷ್ಮ್ಮಿ. 


ನೋಟಕ್ಕೆ ನೀ ಚೆಲುವೆ, ಆಟಕ್ಕೆ ಜೊತೆ ನಿಲುನೆ, 
ಬೇಟಕ್ಕೆ ಬಯಸೆ ಬರುವೆ; 

ಪಾಟಕ್ಕೆ ನೀನೊಲಿವೆ, ಮಾಟಕೆ ನೀ ಸಲುವೆ, 
ಆದರೂ ಮುನಿದು ಇರಿವೆ! 


ಹೊರಗಣ್ಣ ಮೃಣ್ಮಯಾ ಒಳಗಣ್ಣ ಚಿನ್ಮಯಾ; _ 
ಲೋಕಲೋಕಗಳ ತಾಯಿ; 

: ಸರ್ವಕ್ಕು ನೀನಾದಿ; ಸರ್ವಕಂತೆ ಸಮಾಧಿ: 

ನಿನಗೆ ನೀನೇ ವಿರೋಧಿ | 


ವನದ ಕೋಕಿಲಕಂಕೆ, ಘನದ ರೌದ್ರ ನಿನಾಜಿ ; 
ನಿನ್ನ ಇಬ್ಬಗೆ ದನಿಯ ಮರ್ಮವೇನು? 

ಇರುಳ ಸಾವಿರಗಣ್ಣ ಸನ್ನೆನುಡಿಗಳವೇನು? 
ಹಗಲಿನುರಿಗಣ್ಣಿನಾಕ್ರೋಶವೇಕೆ ? 


೮೪ ಪ್ರಬುದ್ಧ ಕರ್ಣಾಟಕ 
ಇ 


ಚ ಇಡಿ 

ಮೂಡ ಬಾಗಿಲ ಹೊಸಿಲ ಹತ್ತಿ ಹೂನಗೆ ಚಿಲ್ಲಿ 
ಜುಷಿಯ ಹೃದಯವ ಕದ್ದ ಕನ್ನೆರ್ಷೆ ; 

ಮೋಡಮಾಡವನಿಳಿದು ಚಿಂಗಾವಿಯನ್ನುಟ್ಟು 
ಕವಿ ಜನಮನನ ಗೆದ್ದ ಚಿಲುನೆ ಚೆನ್ನೆ. 


ಸುಗ್ಗಿಯಲಿ ಹೂಮುಡಿದು ಹಿಗ್ಗಿ ಕುಣಿಯುವ ಹುಡುಗಿ, 
ಮಳೆಮಿಂದು ಹೆಸುರುಟ್ಟ ಹಬ್ಬ ಮುತ್ತೈದೆ; 
ಮಾಗಿಯಲಿ ತ್ಯಾಗಿ, ತಪಸಿಂತಿಹ ನಿಕಾಗಿಜೆ : 
ಏನು ನಿನ್ನೀ ನಾಟಕದ ನೀತಿಬೋಧೆ? 
ಸೂತ್ರಧಾರನದಾರೊ ನಿನ್ನ ಕುಣಿಸುತ್ತಿಹನು, 
ದಣಿಯದಲೆ ತಕ್ಕಕ್ಳೈ ಕುಣಿನೆ ನಿತ್ಯ ; 
ಕುಣಿಕುಣಿಯ ಮೈಮರೆತು ತೊತ್ತಳತುಳಿದು ಕುಣಿನೆ 
ಲೋಕಲೋಕಂಗಳನೆ--ಎಂಥ ನೃತ್ಯ! 


ನಿನ್ನ ಮೋಹಕ ನೃತ್ಯಲಯದ ಬಲೆಸೆರೆಯಾಗಿ ` 
ವಿಶ್ವದಣುಸಣನೆಲ್ಲ ಹುಚ್ಚುಕುಣಿಯುವುವು; 
ನಿನ್ನ ಕುಣಿತದ ಕಲೆಯ ಜೇಡಬಲೆಗೆರೆಯಾಗಿ 
ಬಳಿಸಾರಿ ತಾವಾಗಿ ಮುಡಿಯಮಣಿಯುವುವು. 


ಸಪ್ತಸ್ವರಗಳ ಮೇಳ, ಸಪ್ತವರ್ಣದ ಜಾಲ, 
ರೂಪರಸ ಗಂಧಗಳ ಜೇನುಗೂಡು; 
ರೂಸರೂಪಾಂತರಕೆ ಜೈತನ್ಯಕಾರಿಕೆ 
ಕಡೆಗೆ ಸರ್ವವ ಬಳಿಗೆ ಸೆಳೆವ ಸೂಡು. 


ಬಿಡಿನಿಂತು ನೀ ಬಿಂದು, ಒಡಗೂಡಿ ನೀ ಸಿಂಧು, 
ಎಲ್ಲವೆಲ್ಲವು ನೀನೆ “ಒಂದೆ ಒಂದು; 
ಇದ್ದೆ ನೀನಂದು, ಇಹೆ ಇಂದು ಮಂಡೆಂಜಿಂದು, 
ಮರಳಿ ಜನಿಸುವೆ ನೀನು ನಿನ್ನ ನೀ ತಿಂದು. 
೫ 
ಓ ಪ್ರಕೃತಿ ಪಾರ್ವತಿ! 
ರಾಮಣೀಯಕ ರೂಪ ದೀಪ ಲಕ್ಷ್ಮಿ 
ನಾದರೂಪಿಣಿ ವಾಣಿ, 
ನಿನಗೆ ನಮನ, ನಿನಗೆ ನಮನ! 
ಕೊಳ್‌ ಎನ್ನ ತನು ಮನ, 
ಕಿನಗರ್ಪಣ. 
—ಮೈನೆಂಸೀ ರಾಘವ 


4 ಪಂಚತಂತ್ರ `ದ ಪ್ರಪಂಚ ಪರ್ಯಟನ* 


ಜನಸದ ಕಥೆಗಳು ಸ್ವಾಭಾವಿಕವಾಗಿಯೇ ಸಂಚಾರೀ ಸ್ವಭಾವದವು. ಆದರೆ, 
ಒಂದು ಕಥಾಸಂಗ್ರಹಕ್ಕೆ ಸಂಗ್ರಹವೇ ಇಡಿಯಾಗಿ ದೇಶದೇಶಾಂತರಗಳನ್ನು 
ಪ್ರವೇಶಿಸಿಯೂ, ತನ್ನ " ಇಡಿ?” ಸ್ವಭಾವವನ್ನು ಉಳಿಸಿಕೊಂಡು ಬಂದಿರುವುದು 
ಪ್ರಸಂಚದ ಸಾಹಿತ್ಯದಲ್ಲಿಯೇ ಒಂದು ಅಪೂರ್ವ ಸಂಗತಿ. ಪ್ರಪಂಚದಲ್ಲಿಯೇ 
ಅತ್ಯಂತ ಪ್ರಸಾರವಾಗಿರುವ ಕೆಲವೇ ಕೃತಿಗಳಲ್ಲಿ, ಭಾರತೀಯ ಜನಪದ ಕಥೆಗಳ 
ಸಂಗ್ರಹವಾದ "ಪಂಚತಂತ್ರ'ವೂ ಒಂದು. ಭರತಖಂಡದಲ್ಲಿ, ರಾಷ್ಟ್ರೀಯ ಪುರಾಣ 
ಕಾವ್ಯಗಳ ನಂತರ ಅತ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿರುವುನೆಂದರೆ ಪಂಚ 
ತಂತ್ರದ ಕಥೆಗಳು. ಭಾರತದ ವಿವಿಧ ಭಾಗಗಳಲ್ಲಿ ದೊರೆಯುವ ಜನಪದ ಕಥೆಗಳೆಲ್ಲ, 
ಪಂಚತಂತ್ರದ ಕಥೆಗಳನ್ನು ಪರಿಷ್ಕರಿಸಿದ, ಹಿಗ್ಗಿಸಿದ, ಕುಗ್ಗಿಸಿದ ಅಥವಾ ಪ 
ರೂಪಕ್ಕೆ ತಿರುಗಿಸಿದ, ಇಲ್ಲವೆ ಸರಳ ಗದ್ಯದಲ್ಲಿ ನಿರೂಪಿಸಿದವುಗಳೇ ಆಗಿವೆ. 
ಅಷ್ಟಲ್ಲದೆ ಅವುಗಳೆಲ್ಲ ಮೂಲ ಸಂಸ್ಕೃತದಿಂದ ದೇಶೀಯ ಭಾಷೆಗಳಿಗೆ ಭಾಷಾಂತರ 
ವಾಗಿದ್ದು, ಒಮ್ಮೊಮ್ಮೆ ಆ ದೇಶೀಯ ಭಾಷಾ ಮಾತೃಕೆಯನ್ನೇ ಆಧರಿಸಿ ಮತ್ತೆ 
ಸಂಸ್ಕೃತ ಭಾಷೆಗೆ `ಭಾಷಾಂತರಿತವಾದ ಸೋಜಿಗದ ಉದಾಹರಣೆಗಳೂ ಇವೆ. ಈ 
ಪಂಚತಂತ್ರ ಕಥಾಸಂಗ್ರಹದ ಒಂದು ಅಥವಾ ಹೆಚ್ಚು ಭಾಷಾಂತರಗಳಿಲ್ಲದ 
ಭಾರತೀಯ ಸಾಹಿತ್ಯವೇ ಇಲ್ಲವೆಂದು ಹೇಳಬಹುದು. 


ಪರ-ಭಾರತೀಯ (೫೩೩-1೫14) ಭಾಷೆಗಳಲ್ಲಿ ಪಂಚತಂತ್ರ 


" ಪಂಚತಂತ್ರ' ಭರತಖಂಡದ ಹೊರಭಾಷೆಗಳಲ್ಲಿ ಹಬ್ಬಿ ಹೆಸರಿಸಿರುವ 
ವಿಷಯ, ಅದರ ಚರಿತ್ರೆಯಲ್ಲಿಯೇ ಬಹು ಮೋಜಿನ ಸಂಗತಿಯಾಗಿದೆ. ಜರ್ಮನಿಯ 
ಇಂಡಾಲಜಿಸ್ಟ್‌ ಆದ ಯೋಹಾನೆಸ್‌ ಹೆಕ್ಟೆಲ್‌ (3088865 Hertel) ಈ ಬಗ್ಗೆ 
ಆಳವಾದ ಸಂಶೋಧನೆ ಮಾಡಿದ್ದಾರೆ. ಅಲ್ಲದೆ, " ಪಂಚತಂತ್ರ'ದ ಹಲವಾರು 
ವಿಮರ್ಶನಾತ್ಮಕ ಸಂಪಾದನೆಗಳನ್ನು (861005) ಪ್ರಕಟಸಿದ : ಹಾಗೂ 
ಪಂಚತಂತ್ರದ ಪರ್ಯಟನದ ಚರಿತ್ರೆಯನ್ನು ಸವಿಸ್ತಾರವಾಗಿ ಅಭ್ಯಾ ಸಮಾಡಿದ 
ಕೀರ್ತಿ ಅವರದಾಗಿದೆ. ಅವರು, ೧೯೧೪ರಲ್ಲಿ ಪ್ರಕಟವಾದ ತಮ್ಮ ಗ್ರಂಥದಲ್ಲಿ! 
ತಾವು ಸಂಗ್ರಹಿಸಿದ ಮಾಹಿತಿಗಳ ಆಧಾರದ ಮೇಲೆ ಈ ಪಂಚತಂತ್ರ ಪ್ರಪಂಚದ 
ಸುಮಾರು ಐವತ್ತು ಅರುವತ್ತು ಭಾಷೆಗಳಲ್ಲಿ, ಇನ್ನೂರಕ್ಕಿಂತ ಹೆಚ್ಚು ರೂಪಾಂತರ 
ಗಳಲ್ಲಿ ಕಾಣಸಿಗುತ್ತದೆ ; ಅದರಲ್ಲಿ ಇನ್ನೂ ವಿಶೇಷವೆಂದರೆ, ಇವುಗಳಲ್ಲಿ ಮುಕ್ಕಾಲು 


* ಈ ಲೇಖನದಲ್ಲಿ ಬರುವ ಅಡಿಟಪ್ಪಣಿಗಳನ್ನು ಕೊನೆಯಲ್ಲಿ ಕೊಡಲಾಗಿದೆ. ' 


೮೬ ಪ್ರಬುದ್ಧ ಕರ್ಣಾಟಕ 
ಲ 


ಮೂರು ವೀಸೆ ಭಾಷೆಗಳಲ್ಲಿರುವ ಪಂಚತಂತ್ರಕ್ಕೆ ಮೂಲ ಭಾರತೀಯ ಪಂಚತಂತ್ರ 
ವಲ್ಲ, ಪರಭಾರತೀಯ ಪಂಚತಂತ್ರ ಎಂದು ಹೇಳಿದ್ದಾರೆ. ಮೇಲೆ ತಿಳಿಸಿದ ಪುಸ್ತಕ 
ಪ್ರಕಟವಾದನಂತರ ಈ ನಲವತ್ತೈದು ವರ್ಷಗಳಲ್ಲಿ ನಡೆದ ಸಂಶೋಧನೆಗಳು 
ಶ್ರೀ ಹೆಕ್ಟೆಲ್‌ ಅವರ ಗಣನೆಯನ್ನು ಮಾರಿಸಿವೆ. ಪಂಚತಂತ್ರದ ವಿದೇಶ ಪರ್ಯಟನದ 
ಪ್ರಸರಣ ಪೂರ್ವದಲ್ಲಿ ಜಪಾನ್‌, ಜಾವಾ ದ್ವೀಪಗಳಿಂದ: ಹಿಡಿದು, ಪಶ್ಚಿಮದಲ್ಲಿ 
ಐಸ್‌ಲ್ಯಾಂಡ್‌ ಮತ್ತು ಸ್ಪೆಯಿನ್‌ವಕೆಗೂ ವಿಸ್ತರಿಸಿರುವ ಯುರೇಷಿಯಾ ಖಂಡ 
ಗಳಲ್ಲೆಲ್ಲಾ, ಅಷ್ಟೇ ಅಲ್ಲದೆ, ಆಫ್ರಿಕಾ ಖಂಡದ ಕೆಲವು ಭಾಗಗಳಲ್ಲಿಯೂ ಹಬ್ಬಿಜಿ. 
ಶ್ರೀ ಹೆಕ್ಟಿಲ್‌ ಅವರಂತೆಯೇ ಸವಿಸ್ತಾರವಾದ, ಆಳವಾದ ಅಭ್ಯಾ ಸಮಾಡಿರುವ 
ಫ್ಯಾ ಕ್ಸಿನ್‌ ಎಜರ್ಟಿನ್‌ (Franklin Edgerton) ಅವರು ಈ ಬಗ್ಗೆ ತಮ್ಮ 
ಅಭಿಪ್ರಾಯವನ್ನು ವಿವರಿಸುತ್ತಾ ಪಂಚತಂತ್ರದ ಹೆಬ್ಬುವಿಕೆಯ ಬಗ್ಗೆ ನಾವು ಎಷ್ಟೇ 
ಉತ್ಪ್ರೇಕ್ಷಿತ ಅಂದಾಜು ಮಾಡಿದರೂ, ಅದೂ ಇನ್ನೂ ಕಡಿಮೆ ಅಂದಾಜಾಗಿಯೇ 
ಪರಿಣಮಿಸುತ್ತದೆ ಎಂದು ಹೇಳಿದ್ದಾರೆ. ಎಂದ ಮೇಲೆ ಈ ಪಂಚತಂತ್ರದ ವಿಸ್ತಾರ, 
ವೈವಿಧ್ಯ, ಗಣನಾತೀತವಾಗಿವೆ ಎಂದು ಹೇಳಬಹುದು. 

ಈ ಪಂಚತಂತ್ರ ಭರತಖಂಡದ ಭಾಷೆಗಳಲ್ಲಿಯೇ ಹೇಗೆ ಶಾಖೋಪಶಾಖೆ 
ಗಳಾಗಿ ಹಬ್ಬಿದೆ ಎಂದು ತಿಳಿದುಕೊಳ್ಳುವ ವಿಷಯವನ್ನು ಸದ್ಯಕ್ಕೆ ಒತ್ತಟ್ಟಿಗಿರಿಸಿ, 
ಭಾರತದ ಗಡಿಗೆರೆಗಳನ್ನು ದಾಟ ಎಲ್ಲೆಲ್ಲಿ ಹೇಗೆ ಹಸರಿಸಿದೆ ಎಂಬುದನ್ನು ಮಾತ್ರ 
ಇಲ್ಲಿ ಗಮನಿಸೋಣ. ಅಷ್ಟಲ್ಲದೆ, ಇತ್ತೀಚೆಗೆ ಸರಕಾರಗಳ ಅಥವಾ ಖಾಸಗಿ 
ಸಂಸ್ಥೆಗಳ ಪ್ರಯತ್ನಗಳಿಂದ ವಿಶ್ವದ ಅತ್ಯುತ್ತಮ ಕೃತಿಗಳು ಇತರ ಭಾಷಾ ಸಾಹಿತ್ಯ 
ಗಳಿಗೆ ಭಾಷಾಂತರವಾಗುತ್ತಿವೆ. ಅಂಥ ಕೃತಿಗಳಲ್ಲಿ ಸಂಚತಂತ್ರವೂ ಒಂದು. 
ಹೀಗೆ, ಇತ್ತೀಚೆಗೆ ಪಂಚತಂತ್ರ ಹರಡಿದ ವಿಷಯವನ್ನೂ ಇಲ್ಲಿ ಪ್ರಸ್ತಾಪಿಸಿಲ್ಲ. 
ಅಧುನಿಕ ಸೌಕರ್ಯಗಳೊಂದೂ ಇಲ್ಲದ, ಸುಸಜ್ಜಿತ ಸರಕಾರ- ಸಂಸ್ಥೆಗಳ ನೆರವೇನೂ 
ಇಲ್ಲದ, ಹಿಂದಿನ ಕಾಲದಲ್ಲಿ ತನ್ನ ಸಾಹಿತ್ಯಾಂಶೆ, ಹಾಗೂ ಹೈದಯ ವೀಣೆಯನ್ನು 
ಮಿಡಿಯುವ ಸೌಂದರ್ಯ, ನೀತಿಯ ಅಂಶಗಳ ಕಾರಣವಾಗಿ ಮಾತ್ರ ಪಂಚತಂತ್ರ 
ಕಾಲಕಾಲಕ್ಕೆ ಹೇಗೆ ಪ್ರಸಾರಗೊಂಡಿದೆ ಎಂಬುದನ್ನ ಸ್ಟೇ ಇಲ್ಲಿ ಗಮನಿಸಿದೆ. ಆದಕ್ಕೆ 
ಪಂಚತಂತ್ರ ರಚಿತವಾದಂದಿನಿಂದ, ಇಪ್ಪತ್ತನೆಯ ಶತಮಾನ ಪ್ರಾರಂಭವಾಗುವ 
ವರೆಗೆ, ಆದ ಸ್ಥಿತ್ಯಂತರಗಳನ್ನು ಮಾತ್ರ ಇಲ್ಲಿ ವಿವರಿಸಲು ಯತ್ನಿ ಸಲಾಗಿದೆ. 
ಇನ್ನೊಂದು ಮುಖ್ಯ ವಿಷಯ: ಪ್ರಕೃತಲೇಖನದಲ್ಲಿ ಸಂಚತಂತ್ರದ ಕಥಾಗುಚ್ಛಕ್ಕೆ 
ಗುಚ್ಛವೇ ಭಾಷಾಂತರವಾದ ಸಂಗತಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು, ಅದರ 
ಕೆಲಕೆಲವು ಕಥೆಗಳಾಗಲೀ, ಆಯಾ ಕಥೆಗಳ ಅಂತರ್ಭಾವ ಅಥವಾ ಸಾರವಾಗಲೀ 
ಹೇಗೆ ಪರಿವರ್ತಿತವಾಗಿ ರೂಪಧಾರಣೆ ಮಾಡಿಕೊಂಡಿವೆ ಎನ್ನುವ ವಿಸ್ತಾರವಾದ 
ವಿಷಯಕ್ಕೂ ಕೈಹಾಕಿಲ್ಲ. ಈ ಎಲ್ಲ ವಿಷಯಗಳು ಪ್ರತ್ಯೇಕವಾದ ಸಂಶೋಧನೆಯ 
ಅಂಶಗಳೇ ಆಗಿವೆ; ಸಂಶೋಧಕರಿಗೆ ಆಹ್ವಾನವನ್ನು ನೀಡುತ್ತಿವೆ. 


" ಸಂಚತಂತ್ರ'ದ ಪ್ರಪಂಚ ಪರ್ಯಟನ ೮೭ 


ಪಂಚತಂತ್ರದ ಮೂಲ 


ಈ ಪಂಚತಂತ್ರ ಕಥೆಗಳ ಮೂಲಗ್ರಂಥ, ಆ ಕವಿಯಿಂದ ರಚಿತವಾದ 
ರೀತಿಯಲ್ಲಿಯೇ ಉಳಿದುಕೊಂಡುಬಂದಿಲ್ಲ. pie ಮೂಲರೂಪ, ಶೈಲಿ, ಹಾಗೂ 
ತಂತ್ರ(Technique)ಗಳು ಹೀಗೆಯೇ "ಇದ್ದಿರಬಹುದೆಂದು ಊಹೆಯಿಂದ ತಿಳಿದು 
ಕೊಳ್ಳಬೇಕಾಗಿದೆ, ಅಷ್ಟೆ. ಅದರ ಬಾಹ್ಯ ಮತ್ತು ಆಂತರಿಕ ಕಾರಣಗಳಿಂದ ಈ 
ಪಂಚತಂತ್ರ ಕ್ರಿ. ಶ. ದ ಪ್ರಾರಂಭದಲ್ಲಿ ರಚಿತವಾಗಿರಬೇಕೆಂದು ನಿಶ್ಚಯಿಸಲಾಗಿದೆ. 
ಈ ಕೃತಿಯ ವಿವಿಧ ಸರಿಷ್ಕರಣಗಳು, ವಸ್ತು, ಶೈಲಿ, ತಂತ್ರ ಹಾಗೂ ಭಾಷೆಗಳಲ್ಲಿ 
ಶಾರತಮ್ಯ ಗುಣ ಉಳ್ಳ ವುಗಳಾದರೂ, ಅವೆಲ್ಲ ವಿಷ್ಣುಶರ್ಮನ " ಪಂಚತಂತ್ರ' 
ಹಾಗೂ ಅದರಿಂದ ಸಂಪಾದಿತವಾದ ನಾರಾಯಣನ " ಹಿತೋಪದೇಶ? ಮತ್ತು 
ವಸುಭಾಗನ " ತಂತ್ರೋಪಾಖ್ಯಾನ'*ದಿಂದ ಕವಲೊಡೆದುವುಗಳೆಂದು ಹೇಳಬಹುದು. 
ಸಾಧಾರಣವಾಗಿ ಭಾರತೀಯ ಹಾಗೂ ಪಾಶ್ಚಾತ್ಯ ಅನುವಾದಗಳೆಲ್ಲ ವಿಷ್ಣುಶರ್ಮನ 
" ಪಂಚತಂತ್ರ 'ದ ಸಮಿನಾಪವರ್ತಿಗಳಾಗಿವೆ. ಆದರೆ ಬರ್ಮಾ, ಮಲಯಾ 
ಮುಂತಾದ ವಿಶಾಲ ಭಾರತದ ದೇಶಗಳಲ್ಲಿ ವಸುಭಾಗನ ಪಂಚತಂತ್ರದ ಶಾಖೆಗಳೇ 
ಹಬ್ಬಿವೆ.3 

ಪಹೆಲ್ವಿ (ಪಾಲವಿ) ಭಾಷೆಯ ರೂಪಾಂತರಗಳು 

ಈ ಸಂಚೆತಂತ್ರ ಪಶ್ಚಿಮದ ದೇಶಗಳನ್ನು ಪ್ರವೇಶಿಸಿದ್ದು ಆಕಸ್ಮಿಕವಾಗಿ 
ಮಾತ್ರವಾದರೂ, ಅತ್ಯದ್ಭುತ ಪರಿಣಾಮಗಳನ್ನುಂಟುಮಾಡಿದೆ. ಇದು ದೇಶ 
ಜೀಶಾಂತರಗಳಿಗೆ ವಲಸೆಹೋದ ಬಗ್ಗೆ ಅನೇಕ ಕಥೆಗಳಿವೆ. ಆದಕ್ಕೆ ಅವೆಲ್ಲವುಗಳ 
ಸಾರಾಂಶ ಇಷ್ಟೆ : ಪರ್ಷಿಯಾ ದೇಶವನ್ನು ಕ್ರಿ. ಶ. ೫೩೧ರಿಂದ ೫೭೯ರ ವರೆಗೆ 
ಆಳುತ್ತಿದ್ದ ಸಸಾನಿಯಾದ ಹೊರೆ ಖುಸ್ರೋನೌಷೇರ್ವಾ ನ್‌(Khosrauanosharwan), 
ಸತ್ತವರನ್ನು ಬದುಕಿಸುವ ಗಿಡಮೂಲಿಕೆಯೊಂದು ಭರತಖಂಡದಲ್ಲಿದೆ ಎಂಬ 
ಸುದ್ದಿಯನ್ನು ಕೇಳಿ ಅತ್ಯಂತ ಆಸೆಯಿಂದ ತನ್ನ ಆಸ್ಥಾನದ ವೈದ್ಯನಾದ ಬರ್ಜೂಯಿ 
(Burzoe)ಯೆನ್ನು ಹಿಂದೂದೇಶಕ್ಕೆ ಕಳುಹಿಸಿ, ಆ ಗಿಡಮೂಲಿಕೆಯನ್ನು ತನಗೆ 
ತಂದುಕೊಡಬೇಕೆಂದು ಆಜ್ಞೆ ಮಾಡಿದನು. ಆ ವೈದ್ಯ, ಹಿಂದೂಜೇಶಕ್ಕೆ. ಬಂದು, 
ಇನ್ನಿಲ್ಲ ಎನ್ನುವಷ್ಟು ಹುಡುಕಾಡಿದ. ಆದರೆ, 4 'ಶ್ರಮನೆಲ್ಲ ನಿಷ್ಟ್ರಯೋಜಕ 
ವಾಯಿತು. “ ಅಂಥ ಔಷಧ ಬೇರಿನ್ನೇನೂ ಇರಲಿಕ್ಕಿಲ್ಲ, ಮಂದನುತಿಗಳನ್ನು 
ಮುತ್ಸದ್ದಿಗಳನ್ನಾಗಿ ಮಾಡಬಲ್ಲ ಪಂಚತಂತ್ರ ಪುಸ್ತಕವನ್ನೇ ಹಾಗೆ ರೂಪಕವಾಗಿ 
ವರ್ಣಿಸಿರಬೇಕು'' ಎಂದೊಬ್ಬ ಮುದುಕ ಆ ವೈದ್ಯನಿಗೆ ತಿಳಿಸಿದನಂತೆ. ಇದನ್ನು 
ತಿಳಿದ ಬರ್ಜೂಯಿ, ಕೂಡಲೇ " ಪಂಚತಂತ್ರ'ದ ಪ್ರತಿಯೊಂದನ್ನು ಪ್ರಯತ್ನ 
ಪೂರ್ವಕವಾಗಿ ದೊರಕಿಸಿ, ಆ ಕಥೆಗಳ ಜೊತೆಗೆ ಕೆಲವು ಮಹಾಭಾರತದ ಕಥೆ 


೫ ಈ ಬಗ್ಗೆ ಇನ್ನೂ ಮುಂದೆ ನೋಡಿ. 


೮೮ ಪ್ರಬುದ್ಧ ಕರ್ನಾಟಕ 
[ 


ಗಳನ್ನೂ ಸೇರಿಸಿ, ಅಂದಿನ ರಾಜಭಾಷೆಯಾದ ಪೂರ್ವ ಪಹೆಲ್ವಿ(೦14 Pahlavi)A 
ಭಾಷಾಂತರಿಸಿಕೊಂಡು, ತನ್ನ ದೇಶಕ್ಕೆ ಹೊರಟ. ಈ ಕಥೆಗಳನ್ನು ಕೇಳಿ ಆ ದೊರೈ, 
ನಿಜವಾದ ಸಂಜೀವಿಠೀ ಮೂಲಿಕೆ ದೊರೆತುದಕ್ಕಿಂತಲೂ ಹೆಚ್ಚು ಸಂತೋಷಸಟ್ಟ. 
ಬರ್ಜೂಯಿ ಪಂಚತಂತ್ರದ ಪ್ರಾಸ್ತಾವಿಕ ಕಥೆಯನ್ನು ತನ್ನ ಭಾಷಾಂತರದಲ್ಲಿ 
ಕೈಬಿಟ್ಟು, ತಾನು ಆ ಕೃತಿಯನ್ನು ದೊರಕಿಸಿಕೊಂಡ ಕಥೆಯನ್ನು ಸೇರಿಸಿ, 
ಮೊದಲನೆಯ ತಂತ್ರವಾದ "ಸುಹೃಶ್ಫೇದ'ದಲ್ಲಿ ಪ್ರಮುಖ ಪಾತ್ರವಹಿಸುವ ಕರಟಕ, 
ದಮನಕರೆಂಬ ತಂತ್ರಗಾರ ನರಿಯಣ್ಣ ಗಳ ಹೆಸರನ್ನೇ ತನ್ನ ಪಹೆಲ್ವಿಯ ಭಾಷಾಂತರಕ್ಕೆ 
ಇಟ್ಟುಬಿಟ್ಟ ! ಪೂರ್ವ ಪಹೆಲ್ವಿ ಯ್‌ ಈ ಗ್ರಂಥ ಈಗ op ಬರೂ ಆದಕ್ಕೆ 
ಅದರಿಂದ ಹೊರಟ ಭಾಷಾಂತರಗಳನ್ನು ಗಮನಿಸಿ, ಆ ಮೂಲಕೃತಿಯ ಅಂಶಗಳನ್ನು 
ಊಹಿಸಿಕೊಳ್ಳಬೇಕಾಗಿದೆ. 
ಸಿರಿಯಾ ಭಾಷೆಯ ಕೃತಿಗಳು 


ಬರ್ಜೂಯಿಯ ಹಹೆಲ್ವಿಯ ಕೃತಿಯಿಂದ ಅನೇಕಾನೇಕ ಭಾಷಾಂತರ 
ರೂಪಾಂತರಗಳು ಕ್ರಿ. ಶ. ೬ರಿಂದ ೧೬ನೆಯ ಶತಮಾನದವರೆಗೆ ಮೂಡಿಬಂದಿವೆ. 
ಮೊಟ್ಟ ಮೊದಲು, ಕ್ರಿ. ಶ. ೫೭೦ರಲ್ಲಿ ಪರ್ಷಿಯಾ ಆಸ್ಥಾನದಲ್ಲಿದ್ದ, ಸರ್ಷಿಯನ್‌ 
ಕ್ರಿಶ್ಚಿಯನ್‌ ಬೂದ್‌ (886), ಪ್ರಾಚೀನ ಸಿರಿಯಾ ಭಾಷೆಗೆ ಇದನ್ನು ಕಲೀಲ 
ಒ ದಮ್ಮ (Kalilag And Damnag) ಎನ್ನುವ ಹೆಸರಿನಲ್ಲಿ ಭಾಷಾಂತರಿಸಿದನು. 
ಈ ಗ್ರಂಥ ಈಗಲೂ ಮುದ್ರಿತ ಸ್ಥಿತಿಯಲ್ಲಿ ದೊರೆಯುತ್ತದೆ. ಅಷ್ಟಲ್ಲದೆ, ಇದರ 
ಎರಡು ಭಾಷಾಂತರಗಳು ಜರ್ಮನಿ ಭಾಷೆಯಲ್ಲಿ ಇಂದಿಗೂ ಇವೆ.4 


ಅರೇಜಿಯಾದ ರೂಸಾಂತರಗಳು 


ಎಂಟನೆಯ ಶತಮಾನದಲ್ಲಿ ಈ ಸಪಹೆಲ್ವಿಯ ಕೃತಿಯ ಭಾಷಾಂತರಗಳು 
ಅರೇಬಿಯಾ ಭಾಷೆಯಲ್ಲಿ ಹಲವಾರು ಬಂದಿವೆ. ಅವುಗಳಲ್ಲಿ ಮುಖ್ಯ ವಾದ ಮೂರು 
ಕೃತಿಗಳ ವಿಷಯ ಮಾತ್ರ ತಿಳಿದಿದೆ. ಅವುಗಳಲ್ಲಿ ಅಬ್ದುಲ್ಲಾ ಸ ಲ್‌ ಮಖಫಾ 
(Abdullah Ibn Al- Mogaffa) ಎಂಬುವನಿಂದ ಗೆದ್ದ ರೂಪಕ್ಕೆ ತಿರುಗಿಸಿದೆ ಕೃ ತಿ 
ಬಹು ಮುಖ್ಯವಾದುದು. ಅವನು ಮಜ್‌ಜಿಯಿಜಂ* ಎಂಬ BU 
ಇಸ್ಲಾಮ್‌ ಧರ್ಮಕ್ಕೆ ಬಂದು ಸೇರಿಕೊಂಡವನು. ಅವನು ಕ್ರಿ. ಶ. ೭೫೦ರಲ್ಲಿ 
ಸತ್ತುಹೋದನೆಂದು ತಿಳಿದುಬಂದಿದೆ. ಇನ್ನುಳಿದ ಎರಡು ಭಾಷಾಂತರೆಗಳಲ್ಲಿ, 
ಅಬ್ದುಲ್ಲಾ: ಬಿನ್‌ ಅಲೀ ಅಲ್‌ ಅಹವಾಜ್‌ (ಶಿ. ೭೮೧) ಎನ್ನು ನವನ ಗದ್ಯರೂಪದ 
ಅವತರಣಿಕೆಯೂ, ಸಹಲ್‌ಬಿನ್‌ ನೌಬತ್‌ (೮ ಶತ. ಕೊನೆ) ಅವನ ಪದ್ಯರೂಪದ 
ಭಾಷಾಂತರವೂ ಈಗ ದೊರೆಯುವುದಿಲ್ಲ. ' ಆದರೂ, ಅವುಗಳ ವಿಷಯ, ಅಲ್ಲಲ್ಲಿ 
ದೊರೆಯುವ ಉದ್ಭೃತ ಅಂಶಗಳಿಂದ ತಿಳಿದುಬರುತ್ತದೆ. ಮಖಫನ ಕೃತಿ ಬಹು 
ಜನಪ್ರಿಯವಾಗಿದ್ದಿತು. ಅದರ ಕೈಬರಹದ ಪ್ರ ತಿಗಳು ಇಂದಿಗೂ ರೊಕೆಯುತ್ತವೆ. 


§ ಪಂಚತಂತ್ರ 'ದಪ ಪ್ರಪಂಚ ಪರ್ಯಟನ ೮೯ 


ಅದರ ಸ್ಥಳೀಯ ಪ್ರಕಟಿನೆಗಳೂ ಬೇಕಾದಷ್ಟಿವೆ. ಅದರೆ ಕ್ರಿ. ಶ. ೧೮೧೬ರಲ್ಲಿ ಅದರ 
ಪ್ರಪ್ರಥಮ ಭಾಷಾಂತರ ಯುರೋಪಿಯನ್‌ ಭಾಷೆಗಳಲ್ಲಿ ಕಾಣಿಸಿಕೊಂಡಿತು. 
(Silvestre De 580), Calila Et Dimna), ಅದರಲ್ಲಿ ಶ್ರೀ. ಎಲ್‌. ಜೈಖೋ 
(Beyrouth 1905, 1923) ಅವರ`ಸಂಸ್ಕ್ರರಣವೇ ಸಂಪೂರ್ಣವೂ, ವಿಮರ್ಶಾತ್ಮಕವೂ 
ಆಗಿದೆ. ಇಷ್ಟಲ್ಲದೆ ಇಂಗ್ಲಿಷ್‌, ಜರ್ಮನ್‌, ಡೇನಿಷ್‌, ಫ್ರಂಚ್‌, ರಷ್ಯನ್‌, 
ಇಟ್ಯಾಲಿಯನ್‌, ಸ್ಪ್ಯಾನಿಷ್‌, ಜೆಕ್‌ ಭಾಷೆಗಳಲ್ಲಿಯೂ, ಮಖಫನ ಈ ದಿ 
ಭಾಷಾಂತರವಾಗಿದೆ. 

ಮಖಫನ ಗದ್ಯ ಕಥೆಯಿಂದ, ಅರೇಬಿಯಾ. ಭಾಷೆಯಲ್ಲಿಯೇ ಹಲವಾರು 
ಪದ್ಯ ಭಾಷಾಂತರಗಳುಂಟಾಗಿವೆ. ಈ ಮಖಫನಂತೆಯೇ ಕ್ಯಾಲಿಫ್‌(ಶಿ. ೭೫೦)ನ 
ಆಸ್ಟಾನಕವಿಯಾಗಿ್ದೆ ಅಬುಲ್‌ ಫಾರ್ಸಿ, ಸು. ಶಿ. ೮೦೦ರ ಕೊನೆಯಲ್ಲಿದ್ದ ಬರ್ಮಿ 
ಸೈಡ್ಸ್‌ನ ಆಸ್ಥಾನದಲ್ಲಿದ್ದ ಅಬ್ದಲ್‌ ಲಾಹಿಖಿ, ಕ್ಯಾಲಿಪ್‌' ಹಾರೂನಲ್‌ ರಷೀದ್‌ 
(ಶಿ. ೧೧೦೦)ಳ ಕಾರ್ಯದರ್ಶಿಯಾಗಿದ್ದ ಅಲಿ ಇಬ್ಬ ದಾವೂದ್‌, ಬೆಹರ್‌ ಇಬ್ಬುಲ್‌ 
ಮೋತಮದ್‌ (ಕೆಲವು ಭಾಗಗಳನ್ನು ಮಾತ್ರ), ಮಹಮದ್‌ ಅಲ್‌ ಹಬಾರಿಯಾ 
(ಶಿ. ೧೧೦೦), ಇಬ್ನ್‌ ಮಾಮತಿ ಅಲ್‌ ಮಿಸ್ರಿ (೧೨೦೦ರಲ್ಲಿ ಸತ್ತನು.), 
ಜಲಾಲುದ್ದೀನ್‌ ಅನ್‌ ಸಖ್‌ಷ್‌ (ಶಿ. ೧೪೦೦), ಮತ್ತು ಅಬ್ದುಲ್‌ ಮೊಮಿನ್‌ 
ಇಬ್ಬ ಹಸನ್‌ ಅಸ್‌ ಸಘಾನಿ (ಕ್ರಿ. ಶ. ೧೨೪೨) ಮೊದಲಾದವರೂ ಭಾಷಾಂತರ 
ಮಾಡಿದ್ದಾರೆ. 


" ಕಲೀಲ್‌ ಒ ದಮ್ನ'ದ ಅರೇಜಿಯವಲ್ಲದ ಭಾಷಾಂತರಗಳು 


ಹನ್ನೊಂದು, ಹನ್ನೆರಡನೆಯ ಶತಮಾನದಲ್ಲಿ, ಅಜ್ಞಾತ ಕನಿಯೊಬ್ಬಸಿಂದ, 
ಈ ಮಖಫನ ಪ್ರಪ್ರಥಮ ಭಾಷಾಂತರ ಆಧುನಿಕ ಸಿರಿಯಾಕ್‌ ಭಾಷೆಯಲ್ಲಿ ರಚಿತ 
ವಾಗಿದೆ. (76. Wright. 1884), ಈ ಕೃತಿ ಕೀತ್‌ ಫಾಲ್ಕೊನರ್‌ (Keith- 
Falconer, Cambridge 1885) ಅವರ ಭಾಷಾಂತರದ ಮೂಲಕ ಇಂಗ್ಲೆಂಡಿನಲ್ಲಿ 
ಸುಪ್ರಸಿದ್ಧವಾಯಿತು. ಹನ್ನೊಂದನೆಯ ಶತಮಾನದ ಅಂತ್ಯ ದಲ್ಲಿ ಸಿಮಿಯನ್‌ 
ಸೇಟ್‌ (Symeon Seth) ಅವರಿಂದ, ಮಖಫನ ಕೃತಿ ಸ್‌ ಭಾಷೆಯಲ್ಲಿ 
ರೂಪತಾಳಿತು.? ಅನಂತರ ಈ ಕೃತಿಯೇ ಮೂಲ ಮಾತೃ ಕೆಯಾಗಿ, ಹಳೆ 
ಸ್ಲಾವೊನಿಕ್‌,* ಇಟ್ಯಾಲಿಯನ್‌, ಲ್ಯಾಟಿನ್‌ ಮತ್ತು ಜರ್ಮನ್‌ ಭಾಷೆಗಳಲ್ಲಿ 
ಪಂಚತಂತ್ರ ಕಾಣಿಸಿಕೊಂಡಿತು. We ಶತಕದ ಮಧ್ಯಭಾಗದಲ್ಲಿ, ಅಜ್ಞಾತ 
ಕನಿಯೊಬ್ಬನಿಂದ ,ಈ ಕೃತಿ ಪ್ರಾಚೀನ ಸೆ ಸೈಯಿನ್‌ ಭಾಷೆ ಯಲ್ಲಿ ರಚಿತವಾಯಿತು. 
ಕ್ರಿ. ಶ. ೧೩೧೩ಕ್ಕಿಂತ "ಗು ಕೈಮಾಂಡ್‌ ಡಿಬೆಬಿಯಾ (Raymond De 


Beziers) ಅವರು ಜಾನ್‌ ಆಫ್‌ ಕಾಪುವ(John of Capua)ದಿಂದಲೂ 
ವಿಷಯವನ್ನು ಸಂಗ್ರಹಿಸಿ ಪಂಚತಂತ್ರದ ಲ್ಯಾಟಿನ್‌ ಭಾಷಾಂತರವನ್ನು ರಚಿಸಿ 





೯೦ ಪ್ರಬುದ್ಧ ಕರ್ಣಾಟಕ 


ದರು. ಈ ಕಾಲಕ್ಕಿಂತ ಸ್ವಲ್ಪ ಮುಂಚೆ ರಬ್ಬಿ ಯೋಯೆಲ್‌ಂ೪ (Rabbi Joel) 
ಅವರಿಂದ ಭಾಷಾಂತರವಾಯಿತೆಂದು ಹೇಳುವ ಹೀಬ್ರೂ ಭಾಷಾಂತರವೂ ಅಸ್ತಿತ್ತ ಕ್ಕ 
ಬಂದಿದ್ದಿತು. 
ಜಾನ್‌ ಆಫ್‌ ಕಾಪುನ 
"ಜಾನ್‌ ಆಫ್‌ ಕಾಪುವೌದ ಸುಪ್ರ ಸಿದ್ಧ ಲ್ಲಾ ಟನ್‌ ಭಾಷಾಂತರವಾದ ಲಿಬರ್‌ 
ಕಲಿರೊ ಎಟ್‌ ಡಿಮನೋ : ಡಿಕೆಕ್ಟ್ರೋರಿಯಮ್‌ ವಿಟೀ ಹ್ಯುಮೆನೆ (€. 1270) 
(Liber Keliloe Et Dimnoe : Directorium Vite Humanae) 
ಎಂಬುದಕ್ಕೂ ಈ ಹೀಬ್ರೂ ಭಾಷೆಯ ಭಾಷಾಂತರವೇ ಮೂಲ ಮಾತೃಕೆಯಾಗಿದೆ. 
ಯುರೋಪಿನಲ್ಲಿ ಅಚ್ಚಿನ. ಸೌಕರ್ಯಗಳು ಆಗತಾನೇ ಸಂಶೋಧನೆಗೊಂಡಿದ್ದರೂ 
ಕ್ರಿ. ಶೆ. ೧೪೮೦ರ ಸರಿಸುಮಾರಿನನ್ಲಿ ಕಾಪುನನ ಪಂಚತಂತ್ರ ಎರಡು ಸಂಸ್ಕರಣ 
ಗಳನ್ನು ಪಡೆದು, ಎರಡುಬಾರಿ ಅಚ್ಚಾಗಿದ್ದಿತು. ಈ ಕೃತಿಯ ವಿಮರ್ಶಾತ್ಮಕ 
ಸಂಪಾದನೆಯನ್ನು ಜೆ. ಡೆರಿನ್‌ಬೂರ್‌ (. Daa) ಅವರು ಪಾ ್ಯರಿಸ್‌ನಲ್ಲಿ 
೧೮೯೯ ರಲ್ಲಿಯೇ ಪ್ರಕಟಿಸಿದರು. ಯೂರೋಪ್‌ ಖಂಡದಲ್ಲಿ ಪಂಚತಂತ್ರ ಪಸೆರಿಸ ಸಲಿಕ್ಕೆ 
ಈ ಕೃತಿ ಹೇಳಿಕೊಳ್ಳುವಷ್ಟು ಸಹಾಯಮಾಡಿಜಿ. ಈ ಕೃತಿಯೇ ನೇರವಾಗಿ ಇತರ 
ಭಾತೆಗಳಿಗೆ ಭಾಷಾಂತರಗೊಂಡಿರುವುದಲ್ಲದೆ ಆ ಭಾ ಮರು ಭಾಷಾಂತರ 
ಗಳಿಂದಲೂ ಯೂರೋಪಿನಲ್ಲಿ ಸಂಚತಂತ್ರ ಹಬ್ಬಿ ಹರಡಿದೆ. ಹದಿನೈದನೆಯ ಶತಕದ 
ಅಂತ್ಯಭಾಗದಲ್ಲಿ ಶ್ರೀ ಎವೋನ್‌ ಪೂರ್‌ lr Pforr) ಆರ ಸುಪ್ರ ಸಿದ್ಧ 
ಭಾಷಾಂತರವಾದ ಬುಖಡರ್‌ ಬೆ ಷ್ಟಿ ಲ(Buchder Beispiele)u ಇಟ್ಟಾ ರಿಯನ್‌ 
ಮಾತೃಕೆ(ಈಗ ಉಪಲಬ್ದ ನಿಲ್ಲ) ಯಿಂದಲೇ ಪ್ರಜೋದಿತವಾದುದು. ಮಧ್ಯಯುಗ 
ದಲ್ಲಿ ಈ ಜರ್ಮನ್‌ ಭಾಷಾಂತರ ಅತಿ ಜನಪ್ರಿಯವಾಗಿದ್ದಿತು. ಇದು ಮೊದಲು 
೧೪೮೦ರಲ್ಲಿ ಅಚ್ಚಾಯಿತು. ಅನಂತರ ಈ ಕೃತಿಯ ನೂರಾರು ಸರಿಷ್ಕರರಣಗಳು 
ಪ್ರಕಟವಾಗಿವೆ.೧ಜ ಈ ಕೃತಿ ಡೇನಿಷ್‌ ಭಾಷೆಗೂ ಡಚ್‌ ಭಾಷೆಂ೭ಗೂ, 
ಇದ್ದಿಷ್‌* (Yeddish) ಭಾಷೆಗೂ ಭಾಷಾಂತರಗೊಂಡಿದೆ. ಅನಂತರ ಡೀನಿಷ್‌ 
ಭಾಷಾಂತರದಿಂದ, ಪಂಚತಂತ್ರ ಐಸ್‌ಲ್ಲಾ ಂಡನ್ನೂ ಪ್ರವೇ ಶಿಸಿದೆ ! 
ಇಷ್ಟಲ್ಲದೆ " ಜಾನ್‌ ಆಫ್‌ ಶ್ರದ! ದ ಇನ್ನೂ ಮೂರು ಭಾಷಾಂತರಗಳು 
ಪ್ರಸಿದ್ಧ ವಾಗಿವೆ. ಮೊದಲನೆಯದು ಸಾ ್ಸ್ಯಾನಿಷ್‌ ಭಾಷೆಯಲ್ಲಿದೆ. ಅದು " ಎಕ್ಚಂ 
ಪ್ಲಾರಿಯೋ ಕಾಂತ್ರಾ ರೋಸ್‌ ಜ್ನಾಗಯೋಸ್‌ ಡೆಲ್‌ ಮುಂದೋ' (Exemplario 
Contra Los Enganos Del Mundo). ಇದು ಅಜ್ಞಾ ತ ಕವಿಯಿಂದ ಭಾಷಾಂತರ 
ಗೊಂಡು, ಮಧ್ಯಯುಗದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿ, ಹದಿಮೂರು 
ಬಾರಿ ಅಚ್ಚಾಗಿದೆ. ಕ್ರಿ. ಶ. ೧೮೯೫ರಲ್ಲಿ ಧಿರಂಜುವೋಲಾ (೫1೯೦೧20೦18) ಅವರಿಂದ 


¥ ಜ್ಯೂಗಳ ಈಗಿನ ಭಾಷೆ. 





6 ಪಂಚತಂತ್ರ *್‌ದ ಪ್ರಪಂಚ ಪರ್ಯಟನ ೯೧ 


“ಡೆಸ್ಕೋಸ್ರೀ ಡೆಲ್ಕಿ ಅನಿಮಾಲಿ'(Discorsi Delgi Animoli) ಎನ್ನು ವ ಹೆಸರಿನಿಂದ 
ಇಟ್ಯಾಲಿಯನ್‌ ಭಾಷೆಗೆ ಪರಿವರ್ತನೆಗೊಂಡಿತು. ಈ ಕೃತಿಯೂ ಹದಿನೆಂಟು 
ಮುದ್ರಣಗಳನ್ನು ಕಂಡಿತು. ಈ ಇಟ್ಯಾಲಿಯನ್‌ ಕೃತಿಯನ್ನು ಕ್ರಿ. ಶ. ೧೫೫೬ರಲ್ಲಿ 
ಕೊಟಯರ್‌ (೮೦010) ಅವರೂ, ಕ್ರಿ. ಶೆ. ೧೫೭೭ರಲ್ಲಿ ಡೆಲಾ ರಿವೇ(Dela 
ಔivey)ಯೂ ಫ್ರೆಂಚ್‌ ಭಾಷೆಗೆ ಭಾಷಾಂತರಿಸಿದರು. ಇವರು ಜೊನಿ(2081) ಯಿಂದ 
ರಚಿತವಾದ ಇಟ್ಯಾಲಿಯನ್‌ ಭಾಷೆಯ ಕೃತಿಯಿಂದಲೂ ಸಹಾಯ ಸಡೆದುಕೊಂಡಿ 
ದ್ದಾರೆ (ವಿವರಣೆಗೆ ಮುಂದೆ ನೋಡಿ). ಕ್ರಿ. ಶ. ೧೫೨೮ರಲ್ಲಿ ಕೊನಕೆ (Konac) 
ಜೆಕ್‌(02000) ಭಾಷೆಗೂ, ಡೊನಿ( Doni) ಯವರು ಲಾ ಮೊರಾಲ್‌ ಫಿಲಸೋಫಿಯ 
(La Moral ೫1105088235 ಎನ್ನು ವ ಹೆಸರಿನಲ್ಲಿ ಇಟ್ಯಾಲಿಯನ್‌ ಭಾಷೆಗೆ ೧೫೫೨ 
ರಲ್ಲಿ ಭಾಷಾಂತರಿಸಿದರು. ಈ ಡೊನಿಯ ಭಾಷಾಂತರವನ್ನಾಧರಿಸಿಯೇ ೧೫೭೦ರಲ್ಲಿ 
ಸರ್‌ ಥಾಮಸ್‌ ನಾರ್ತ್‌ " ಮೋರಲ್‌ ಫಿಲೋಸೋಫಿಯಾ ಆಫ್‌ ಡೊನಿ ' (Moral 
Philosofia of Doni)19 ಎನ್ನು'ನ ಹೆಸರಿನಿಂದ ಪ್ರಪ್ರಥಮವಾಗಿ ಇಂಗ್ಲಿಷ್‌ 
ಭಾಷೆಗೆ ಪಂಚತಂತ್ರದ ಪರಿಚಯ ಮಾಡಿಕೊಟ್ಟಿರುವರು. ಇದು ಈ ಕೃತಿಯ 
ವೈಶಿಷ್ಟ್ಯ. | 

ಇಲ್ಲಿಗೆ ಆಲ್‌ ಮಖಫನ ಅರೇಬಿಯಾ ಭಾಷೆಯ ಪಂಚತಂತ್ರದ ಒಂದು 
ಪ್ರಮುಖ ಶಾಖೆಯನ್ನು ಗಮನಿಸಿದಂತಾಯಿತು. y 


ಅರೇಜಿಯಾಕ್‌ನಿಂದ ಪರ್ಷಿಯನ್‌ಗೆ 


ಪಂಚತಂತ್ರದ ಪ್ರಪಂಚ ಪರ್ಯಟನದ ಎರಡನೆಯ ಮುಖ್ಯ ಶಾಖೆ `ಸರ್ಹಿ 
ಯನ್‌ ಭಾಷೆಯಿಂದ ಪ್ರಾರಂಭವಾಗುತ್ತದೆ. ಆಧುನಿಕ ಪರ್ಷಿಯನ್‌'ನಲ್ಲಿ ಮಖಫನ 
« ಕಲಿಲ ಒ ದಮ್ಮ'ದ ಅನೇಕ ಭಾಷಾಂತರಗಳು ಪ್ರಚಾರದಲ್ಲಿವೆ. ಹತ್ತನೆಯ ಶತ 
ಮಾನದ ಪ್ರಾರಂಭದಲ್ಲಿ ಬುಖಾರದ ಸಮನೀದ್‌ (8$amanid) ಆಸ್ಥಾನದಲ್ಲಿ 
ಪ್ರಖ್ಯಾತಿ ಪಡೆದಿದ್ದ, ಆಧುನಿಕ ಪರ್ಷಿಯಾದ ಪಿರ್ತವೆಂದು ಹೆಸರಾದ ರೂದ್‌ಕಿ 
(೫:168%0 ಯ ಸದ್ಯರೂಪದ ಸಂಚತಂತ್ರವೇ ಇವುಗಳಲ್ಲಿ ಅತಿ ಪ್ರಾಚೀನವಾದುದು. 
ಆದರೆ ಘಜ್ಜಿ ಸುಲ್ತಾನನ ಆಸ್ಥಾನದಲ್ಲಿದ್ದ ನಸ್‌ರುಲ್ಲ (74870) ಕ್ರಿ. ಶೆ. ೧೧೨೧ರಲ್ಲಿ 
ಇದನ್ನು ಗದ್ಯರೂಪಕ್ಕೆ ಭಾಷಾಂತರಿಸಿದನು. ಇದು ಬಹು ಪ್ರಮುಖ ಪಾತ್ರ 
ವಹಿಸಿದೆ ಈ ಪಂಚತಂತ್ರ ಪ್ರಸರಣದಲ್ಲಿ. ಇದರಿಂದಲೇ ಹಲವಾರು ಟರ್ಕಿಷ್‌ 
ಹಾಗೂ ಪೂರ್ವ ಟರ್ಕಿಷ್‌--(ಅಥವಾ. 3೩88181! ಜಗಥೈ) ಭಾಷಾಂತರಗಳು 
ಮೈದೋರಿವೆ. ಅಲ್ಲದೆ. ಪರ್ಷಿಯನ್‌ ಭಾಷೆಯಲ್ಲಿಯೇ, ಹದಿಮೂರನೆಯ 
ಶತಮಾನದಲ್ಲಿ ಕಾನಿಲ್‌(1೩81'1) ಎನ್ನುವವನು, ಸಂಚತಂತ್ರವನ್ನು ಪದ್ಯರೂಪದಲ್ಲಿ 
ಭಾಷಾಂತರಿಸಿದನು. ಹಾಗೆಯೇ ಹದಿನೈದನೆಯ ಶತಮಾನದಲ್ಲಿ ಹಸೇನ್‌ ಇಬ್ನ್‌ 
ಅಲಿ ಅಲ್‌ ವಾಯಿಜ್‌ (Hussain Ibn Ali A-Wa-’iz)ನ ಜಗತ್ರಸಿದ್ಧ ವಾದ 


೯೨ ಪ್ರಬುದ್ಧ ಕರ್ಣಾಟಕ 


"ಅನ್ವಾರೆ ಸುಹೈಲಿ' (Anwari 507811) ಯೂ ಹೆದಿನ್ಸೈ ದನೆಯ ಶತಮಾನದಲ್ಲಿಯೇ 
ರಚಿತನಾಯಿತು. 


ಅನ್ಹಾರೆ ಸುಹೈಲಿ (ಗೆಳೆಯನ ಜಿಳಕು) 


ಪಂಚತಂತ್ರ ಕಥೆಗಳ ಪರ್ಯಟನದಲ್ಲಿ ಪರ್ಷಿಯನ್‌ ಭಾಷೆಯ ಅನ್ವಾರಿ 
ಸುಹೈಲಿ' ಅ ತ್ಯಂತಸ್ರ ಪ್ರಮುಖ ಪಾತ್ರ ವಹಿಸಿದೆ. ಏಕೆಂದರೆ, ಇದರಿಂದ ಯುರೋಪಿನ 
ಹಾಗೂ ಮಧ್ಯೆ ಏಷ್ಯಾದ ನೂರಾರು ಭಾಷೆಗಳಲ್ಲಿ ಸಂಪಾದನೆಗಳು ಪ್ರಕಟವಾಗಿರು 
ವುದಷ್ಟೇ ಅಲ್ಲ, ತನ್ನ ಮಾತೃಭೂಮಿಯಾದ ಭಾರತಕ್ಕೂ, ಮಾರುವೇಷದಿಂದ 
ಪ್ರವೇಶಿಸಿದೆ. ಇಂಗ್ಲಿಷ್‌ ಭಾಷೆಯಲ್ಲಿ ಇತ್ತೀಚೆಗೆ ಬಹು ಪ್ರಸಿದ್ಧಿ ್ಲಿಯನ್ನು ಸಡೆದ 
ಇದರ ಎರಡು ಭಾಷಾಂತರಗಳಿವೆ. ಅವೆರಡರ ಹೆಸರೂ ಒಡ ಆಗಿದೆ. ತಾತ್ರಿ ಶೆ 
೧೬೪೪ರಲ್ಲಿ ಡೇವಿಡ್‌ ಸಾಹಿದ್‌ (David ನಗರ ಮತ್ತು ಗೌಲ್‌ಮಿನ್‌ (Gumi) 
ಅವರು "ಲೀವರ್‌ ದೆ ಲುಮಿಯೆರ್‌ ಉಲಕಾಂದ್ಬಿ ಳಾ ರ್ವ ಕಾಂಪೋಜೆ ಪಾರ್‌ ಸಾಷ್‌ 
ನಿಲ್ಬೆ' (Liver Des Lumieres Ou La Conduite Des Roys Compose Par 
ಹ Pilpay) ಎನ್ನುವ ಹೆಸರಿನಿಂದ ಫ್ರೆಂಚ್‌ ಭಾಷೆಗೆ ಪರಿವರ್ತಿಸಿದರು. ಈ 
ಪುಸ್ತಕ ಮತ್ತೊಮ್ಮೆ "ಫೇಬಲ್ಸ್‌ ಡಿ ಪಿಲ್‌ಫೆ (Fables de Pilpay) ಎನ್ನುವ ಹೆಸರಿ 
ನಿಂದಪ ಪ್ರ ಕಟಿಪಾಯಿತು. ಇದನ್ನು ಜೆ. ಹ್ಯಾರಿಸ್‌ ಸ್‌2 ಅವರು ಇಂಗ್ಲಿಷ್‌ ಭಾಷೆಗೂ, 
ವಿಲ್ಸ್‌ (Wilde) ಸ್ಸೀಡಿಷ್‌ ಭಾಷೆಗೂ (೧೭೪೫), ನಿಬರ್‌ (Weber, 1802) 
ವೋಲ್‌ಗಾ ್ರಾಫ್‌ (18728 1803), ಮತ್ತು ಮಥೇಯಿ (Mathaci, 1826 
ಮತ್ತು 1829) ಅವರು ಜರ್ಮನ್‌ ಭಾಷೆಗೂ, ಅಜ್ಞಾತ ಕವಿಯೊಬ್ಬನಿಂದ 
ಪೋಲಿಷ್‌ ಭಾಷೆಗೂ (೧೭೭೦), ಲ್ಯಾಂಪ್‌ ನಿಟ್‌ಜಿಯೊಟಿಸ್‌ (Poi 
1783) ಅವರಿಂದ ಗ್ರೀಕ್‌ ಭಾಷೆಗೂ ಪ್ರವೇಶಿಸಿತು. ಪೋಲಿಷ್‌ ಮತ್ತು ಗ್ರೀಕ್‌ 
ಭಾಷಾಂತರಗಳು " ಫೇಬಲ್ಸ್‌ ಡಿ ಬಿಡಪೈ' ಎಂಬ ಫ್ರೆಂಚ್‌ ಕೃತಿಗೂ [ವಿವರಣೆಗೆ 
ಮುಂದೆ ನೋಡಿ) ಖುಣಿಗಳಾಗಿವೆ. 


ಹುಮಾಯೂನ್‌ ನಾಮೆ 

ಪರ್ಷಿಯನ್‌ ಭಾಷೆಯ 6 ಅನ್ವಾರೆಸುಹೈಲಿ', ಹದಿನಾರನೆಯ ಶತಮಾನದಲ್ಲಿ, 
ತುರ್ಕಿಭಾಷೆಯಲ್ಲಿ " ಹುಮಾಯೂನ್‌ ನಾಮೆ' ಎನ್ನುವ ಹೆಸರಿನಿಂದ ಭಾಷಾಂತರ 
ಗೊಂಡು, ಅದು ತನ್ನದೇ ಆದ ಒಂದು ಪ್ರಬಲ ಶಾಖೆಯನ್ಸೇ ನಿರ್ಮಿಸಿದೆ. ಈ 
ತುರ್ಕಿ ಭಾಷೆಯಲ್ಲಿಯೇ ಪಂಚತಂತ್ರದ ಯ ಸಂಗ್ರಹಗಳು ಪ್ರಚಾರದಲ್ಲಿವೆ. ಈ 
ಗ್ರಂಥ ಸೌಬೈಜಿ (Souby Bey) ಎನ್ನು ವವರಿಂದ ೧೯೦೩ರಲ್ಲಿ ಜರ್ಮನ್‌ ಭಾಷೆಗೆ 
ಸರಿವರ್ತನ ಹೊಂದಿದೆ. ಇಷ್ಟಲ್ಲದೆ, ರೂಜೆನ್ಸ್‌ (Rubens 1762, in part) 
ಎನ್ನುವವರಿಂದ ಸ್ವೀಡಿಷ್‌ ಭಾಷೆಗೂ, ೧೬೫೪-೫೯ರಲ್ಲಿ ಬ್ರೌಟ(Brauti)ಯವ 





" ಪಂಚತಂತ್ಯ'ದ ಪಪಂಚ ಪರ್ಯಟನ ೯೩ 
ಖ ಆ 


ರಿಂದ ಸ್ಪೇನಿಷ್‌ ಭಾಷೆಗೂ ಪ್ರಯಾಣ ಬೆಳೆಯಿಸಿದೆ. ಈ ಸ್ಪೇನಿಷ್‌ ಭಾಷಾಂತರ 
ಮತ್ತೆ ಎಬಿರ್ಟ್‌ (Ebert) ಎನ್ನು ವವರಿಂದ ೧೭೯೫ರಲ್ಲಿ ಲ್ಯಾಟನ್‌ ಭಾಷೆಯಲ್ಲಿಯೂ 
ರೂಪ ತಳೆದಿದೆ ! 


ಫೇಬಲ್ಸ್‌ ಡಿ ಬಿಡ್‌ಪೈ 

" ಹುಮಾಯೂನ್‌ ನಾಮೆ'ಯ ಯೂರೋಪ್‌ ಭಾಷೆಗಳ ಭಾಷಾಂತರಗಳಲ್ಲಿ 
ಫ್ರೆಂಚ್‌ ಭಾಷಾಂತರ ಬಹು ಮುಖ್ಯವಾದುದು. ಗಾಲೆಂಡ್‌ (Galland) 
ಎನ್ನುವವರು ೧೭೨೪ರಲ್ಲಿ " ಕಾಂತ್‌ ಎ ಫಾಬಲ್‌ ಇಂದಿಯನ್‌ ದ ಬಿದ್‌ ಫೆ ಪೈ? 
(Contes Et Fables 20601006 De ೫16081) ಎನ್ನುವ ಪಂಚತಂತ್ರದ ಸುಪ್ರ 
ಸಿದ್ಧ ಫ್ರೆಂಚ್‌ ಕೃತಿಯನ್ನು ಬರೆಯಲು ಪ್ರಾರಂಭಿಸಿದರು. ಇದನ್ನು ೧೭೭೮ರಲ್ಲಿ 
ಕಾರ್ಡೇನ್‌ ಎನ್ನುವವರು ಪೂರ್ಣಗೊಳಿಸಿದರು. ಈ ಕ್ಕ ಸತಿಯು, ಯುಶೋಪಿನಲ್ಲೇ 
ಅತ್ಯಂತ ಜನಪ್ರಿಯ ಕಥಾಸಂಗ್ರಹವಾದುದಲ್ಲದೆ, ಇದು ಏಷ್ಯಾಖಂಡದ ಭಾಷೆ 
ಗಳಿಗೂ ಭಾಷಾಂತರಗೊಂಡಿದೆ. ೧೭೪೫ರಲ್ಲಿ ಅಜ್ಞಾತ ಕವಿಯೊಬ್ಬನಿಂದ ಜರ್ಮನ್‌ 
ಭಾಷೆಯಲ್ಲಿಯೂ, ೧೭೮೩ರಲ್ಲಿ ಹಂಗೆರಿ ಭಾಷೆಯಲ್ಲಿಯೂ ಮೈ ದಾಳಿತು. ೧೭೮೧ರಲ್ಲಿ 
ಸ್ಟೊಪೆಂಡಾಲ್‌ ಅವರಿಂದ ಡಚ್‌ ಭಾಷೆಯಲ್ಲಿಯೂ ಮತ್ತೆ ೧೮೫೯ರಲ್ಲಿ ಜೇಡ್‌ (3೩66) 
ಅವರಿಂದ ಜರ್ಮಗಿಯಲ್ಲಿಯೂ ಭಾಷಾಂತರ ರೂಪದಲ್ಲಿ ಕಾಣಿಸಿಕೊಂಡಿತು. ೧೮೬೬ 
ರಲ್ಲಿ ಗೋಂಗ್ರಿಷ್‌ (೮೦1870) ಅನ್ನು ನವರಿಂದ ಮಲಯಾ ಭಾಷೆಯಲ್ಲಿ ಭಾಷಾಂತರ 
ವಾಯಿತು. ಈ ಮಲಯಾ ಭಾಷೆಯ ಪಂಚತಂತ್ರ ತನ್ನ ಪ್ರಯಾಣವನ್ನು 
ಮುಂದುವರಿಸಿ ೧೮೭೯-೮೨ರಲ್ಲಿ ಕ್ರಮ ಪ್ರವುರಿಯಾ (Krama Prauria) ಹಾಗೂ 
೧೮೭೮ರಲ್ಲಿ ಮತ್ತೊಬ್ಬ ಅಜ್ಞಾತ ಕವಿಯಿಂದ ಪದ್ಯರೂಪ ಧರಿಸಿ ಯವ ದ್ವೀಪೀಯ 
(Javanese) ಭಾಷೆಯಲ್ಲಿಯೂ ಮೈದೋರಿತು. 


ಮತ್ತೊಮ್ಮೆ ಅನ್ವಾಕೆ ಸುಹೈಲಿ 

ಈ ಮೊದಲು ತಿಳಿಸಿದ ಇಂಗ್ಲಿಷ್‌, ಫ್ರೆಂಚ್‌, ಮತ್ತು ಟರ್ಕಿಷ್‌ ಭಾಷೆಗಳಲ್ಲಲ್ಲದೆ 
"ಅನ್ವಾರೆ ಸುಹೈಲಿ'(ಸರ್ಷಿಯನ್‌ 'ಭಾಷೆ) ಇನ್ನು ಕೆಲವು ಭಾಷೆಗಳಲ್ಲಿಯೂ ಪ್ರ ಸಿದ್ಧ 
ವಾಗಿದೆ. ಅದೇ ಒಂದು ಬೇರೆಯ ಶಾಖೆಯಾಗಿಯೇ ಪರಿಣಮಿಸಿದೆ. ಮಹನುದ್‌ 
ಬಿನ್‌ ಅಬಿನಸರ್‌ ಖರ್ಜ್‌ವೀನಿ, ಈ ಕೃತಿಯನ್ನು ಮಂಗೋಲಿಯನ್‌ ಭಾಷೆಗೆ 
ಸಂವರ್ತಿಸಿದನು. ಕಾಕಸಸ್‌ ಪರ್ವತ ಪ್ರಾಂತ್ಯದಲ್ಲಿ ಪ್ರಚಾರದಲ್ಲಿರುವ ಜಾರ್ಜಿಯನ್‌ 
ಭಾಷೆಗೆ, ರಾಜಕವಿ ವಖಟಿನ್‌ | ಹಾಗೂ ಸಂನ್ಯಾಸಿ ಅರ್ಬೇಲಿಯಾನಿ 
(೦061೩71) ಅವರಿಂದ ಭಾಷಾಂತರಗೊಂಡಿತು. ವಖಟನ್‌ (Vakhtan ೫1) 
ಗದ್ಯಭಾಗವನ್ನೂ, ಅರ್ಬೇಲಿಯಾಫಿ ಪದ್ಯಭಾಗವನ್ನೂ, ಭಾಷಾಂತರಿಸಿದ್ದಾರೆ. 
ಇದು ೧೮೮೬ರಲ್ಲಿ ಟಫ್ಲಿಸ್‌ (iಗೆs)ನಲ್ಲಿ ಪ್ರಕಟವಾಯಿತು. ಟರ್ಕಿಷ್‌ ಮತ್ತು 


೯೪ ಪ್ರಬುದ್ಧ ಕರ್ಣಾಟಕ 
ಲ 


ಪೂರ್ವ ಟರ್ಕಿಷ್‌ (ಜಗಥ್ಗೆ) ಭಾಷೆಗಳಲ್ಲಿ " ಅನ್ವಾರಿ ಸುಹೈಲಿ'ಯ ಮೂರು 
ಭಾಷಾಂತರಗಳು ಪ್ರಚಲಿತವಾಗಿವೆ. ಅನಂತರ ಇದು ಅಫ್‌ಘನ್‌ ಭಾಷೆಯಲ್ಲಿಯೂ 
ಕಾಣಿಸಿಕೊಂಡಿದೆ. ಮೊಘಲರ ಕಾಲದಲ್ಲಿ, ಪರ್ಷಿಯನ್‌ ಭಾಷೆಯು ಆಸ್ಥಾನ 
ಭಾಷೆಯಾಗಿದ್ದರಿಂದ ಈ " ಸುಹೈಲಿ' ಪರ್ಷಿಯಾ ದೇಶದ ಪುರಾಣ ಕೃತಿಯೆನ್ನುವ 
ಕಾರಣದಿಂದ ಹಿಂದೂದೇಶದಲ್ಲಿ ಮತ್ತೆ ಪ್ರವೇಶಿಸಿತು. ಅಕ್ಬರ್‌ ಚಕ್ರವರ್ತಿಯ 
ಇಚ್ಛೆಯ ಮೇರೆಗೆ ಆತನ ಮಂತ್ರಿಯಾಗಿದ್ದ ಅಬುಲ್‌ ಫಜಲ್‌ " ಅಯಾರೆ 
ದಾನಿಷ್‌' (1yari Danish) ಎನ್ನುವ ಹೆಸರಿನಿಂದ ಸುಲಭ ಶೈಲಿಯಲ್ಲಿಯ 
ಪರ್ಷಿಯನ್‌ ಭಾಷೆಯಲ್ಲಿ ರಚಿಸಿದನು. ಈ ಫಜಲ್‌ನ ಕೃತಿಯಿಂದ ಹಿಂದೂ 
ಸ್ಥಾನಿಯ " ಖಿರದ ಅಪ್ರೋಜ್‌ ' (Khirud Ufroz) (" ಸಂಸ್ಕೃತಿ ಪ್ರ ಪೃಜೋದಕ'- 
ಅನು.) ಎನ್ನುವ ಕೃತಿ ಅಹಮ್ಮದ್‌ ಮೌಲ್ವಿ ಹಫೀಜ್‌ ಉದ್ದೀನ್‌ ಅವನಿಂದ ೧೮೦೩ 
ರಲ್ಲಿ (ಅಚ್ಚಾ ಸುಡು ೧೮೧೫ರಲ್ಲಿ) ರಚಿತವಾಯಿತು. ಈ ಕೃತಿಯೇ ಮತ್ತೆ ೧೮೬೧ 
ರಲ್ಲಿ ಟ. ನಿ. ಮ್ಯಾನ್ಯುಅಲ್‌ ಅವರಿಂದ, ಇಂಗ್ಲಿಷಿಗೆ ಭಾಷಾಂತರಗೊಂಡು, 
ಕಲ್ಕತ್ತದಲ್ಲಿ ಪ್ರಕಟವಾಯಿತು. ಪರ್ಷಿಯನ್‌ ಮಾತೃಕೆಯಾದ " ಅನ್ವಾರಿ ಸುಹೈಲಿ' 
ಯಿಂದಲೂ ನೇರವಾಗಿ ಹಿಂದೂಸ್ಥಾನಿಯಲ್ಲಿ ಅನೇಕ ಭಾಷಾಂತರಗಳೂ, ೧೮ನೆಯ 
ಶತಮಾನದಲ್ಲಿ ಹಿಂದಿಯಲ್ಲಿಯೂ, ೧೮೫೫ರಲ್ಲಿ ಬಂಗಾಳಿ ಭಾಷೆಯಲ್ಲಿಯೂ ಮೂಡಿ 
ಬಂದಿವೆ. * 


ಮಖಫನ ಕ್ಕ ಸೈ ತಿಯ ಇತರ ಭಾಷಾಂತರಗಳು 


ಅರೇಬಿಯಾ ಭಾಷೆಯ « ಕಲೀಲ ಒ ದಮ್ನ 'ದಿಂದ ಹೊರಟ: ಮುಖ್ಯವಾದ 
ಶಾಖೆಗಳನ್ನು ಮಾತ್ರ ಇಲ್ಲಿನವರೆಗೆ ಗಮನಿಸಿದೆವು. ಇನ್ನು ಮುಂದೆ ಸಣ್ಣ ಪುಟ್ಟ 
ಶಾಖೆಗಳನ್ನು ನೋಡೋಣ. ಹೆದಿಮೂರನೆಯ ಶತಮಾನದಲ್ಲಿ ಜೋಕಬ್‌ ಬಿನ್‌ 
ಎಲ್‌ಸಾರ್‌ (Jacob Bin Elasar), ಆಧುನಿಕ ಹೀಬ್ರೂ ಭಾಷೆಗೆ ಸರಿವರ್ತಿಸಿದನು. 
೧೨ನೆಯ ಶತಮಾನದಲ್ಲಿ ಲ್ಯಾಟಿನ್‌ ಭಾಷೆಯಲ್ಲಿ ಬಾಲ್ಲೊ (8೩160) ಎನ್ನುವವನ 
ಕೃತಿಯಾದ " ನೊವುಸ್‌ ಏಸೊಪಸ್‌ (Novus ಸೀsopus)ಗೆ ಮೂಲವಾದುದು 
ಮಖಫನ ಕೃತಿಯ ಒಂದು ಪ್ರತ್ಯೇಕ ಭಾಷಾಂತರವೇ ಎಂದು ತಿಳಿದುಬರುತ್ತದೆ. 
ಆದರೆ, ಅದು ಯಾವುದೆಂಬುದು ಇನ್ನೂ ನಿರ್ಧರವಾಗಿಲ್ಲ. ಇತಿಯೋಪಿಯಾ 
ಭಾಷೆಯಲ್ಲಿ ೧೫೮೨ಕ್ಕಿಂತ ಹಿಂದೆಯೇ ಅಜ್ಞಾತ ಕವಿಕೃತವಾದ ಒಂದು ಭಾಷಾಂತರ 
ಕಾಣಿಸಿಕೊಂಡಿದೆ. ಉತ್ತರ ಆಫ್ರಿಕದ ಜೆಲಹ್‌ (೦hೀlha) ಅಥನಾ ಬರ್‌ ಬರ್‌ 
(80106) ಎನ್ನುವ ಭಾಷೆಗೂ ಪಂಚತಂತ್ರ ಪ್ರವೇಶಿಸಿದೆ. ಪೂರ್ವರಷ್ಯಾದಲ್ಲಿರುವ 
ಕಜಾನ್‌ (೩2a0)ದ ಆಡುಭಾಷೆಯಲ್ಲಿ ಅಬ್ದುಲ್‌ ಅಲ್ಲಾಂ ಫಯ್ಯೆಜ್‌ಖಾನ್‌ 
ಒಗ್ಗು (Abdal- Allim Faiz Khan Oghilu) ಅರೇಬಿಯಾಕ್‌ ಭಾಷೆಯ 
‘ ಕಲೀಲ ಒ ದಮ್ನು'ದ ಮುಖ್ಯಾ ಂಶಗಳ ಜೊತೆಗೆ ಪರ್ಷಿಯನ್‌ ಭಾಷೆಯ " ಅನ್ವಾರೆ 





ಕ ಪಂಚತಂತ್ರ *ದ ಪ್ರಪಂಚ ಪರ್ಯಟನ ೯೫ 


ಸುಹೈಲಿ'(ಔ೩zan 1889)ಯ ಪ್ರಸ್ತಾವನೆಯ ಕೆಲವು ಸಂಗತಿಗಳನ್ನು ಜೋಡಿಸಿ 
ಒಂದು ಭಾಷಾಂತರವನ್ನು ಸಿದ್ಧಗೊಳಿಸಿದನು. ಈ 6 ಮಖಫ ' ನೇರವಾಗಿ 
ಐಸ್‌ಲ್ಯಾಂಡ್‌, ತಾರ್ತರ್‌ ಮತ್ತು ಜೂಡೇ (Judae) ಭಾಷೆಗಳನ್ನೂ ಪ್ರವೇಶಿಸಿದೆ. 
೧೭೩೬ಕ್ಕಿಂತ ಮೊದಲೇ "ಹಿಕಾಯತ್‌(ಕಥೆ)ಕಲೀಲ ಒ ದಮ್ನ' ಎನ್ನುವ ಹೆಸರಿನಿಂದ 
ಮಲಯನ್‌ ಸಾಹಿತ್ಯದಲ್ಲಿ ಈ" ಮಖಫ' ಒಂದು ಸ್ಥಾನವನ್ನು ಗಳಿಸಿದ್ದಿತು. ಮಲಯಾ 
ದಿಂದ ಯವದ್ವೀಪೀಯ ಭಾಷೆಗೆ ೧೮೭೮ರಲ್ಲಿ ಜಯಸೆಪುತ್ರ (3೩೫೩5೦0೪೪೩) 
ನಿಂದಲೂ ೧೮೭೯ರಲ್ಲಿ ಅದಿಕರ(Adikara)ನಿಂದ ಮದುರಾದ್ವೀಪೀಯ(31೩60650) 
ಭಾಷೆಗೂ, ಭಾಷಾಂತರಿಸಲ್ಪಟ್ಟಿತು. 

ಹೀಗೆ ಭಾರತದ ಪಂಚತಂತ್ರ ಪಹೆಲ್ವಿಯ ಭಾಷಾಂತರದಿಂದ ಪ್ರಾರಂಭಿಸಿ 
ಹನ್ನೆರಡು ಅಥನಾ ಹದಿಮೂರನೆಯ ಶತಮಾನಗಳಲ್ಲಿ ದೇಶದೇಶಾಂತರಗಳನ್ನು 
ಪ್ರವೇಶಿಸಿ ಭಾಷಾಂತರ, ಮರು-ಭಾಷಾಂತರ, ಪ್ರತಿ-ಭಾಷಾಂತರ, ಗದ್ಯದಿಂದ 
ಪದ್ಯ, ಪದ್ಯದಿಂದ ಗದ್ಯ-ರೂಪಾಂತರವನ್ನು ಹೊಂದಿ, ಏಷ್ಯಾ-ಮತ್ತು ಯೂರೋಪ್‌ 
ಖಂಡದ ಬಹುಭಾಗವನ್ನ ಸ್ಟೇ ಅಲ್ಲದೆ, ಆಫ್ರಿಕಾ ಖಂಡದ ಕೆಲವು ಭಾಗದಲ್ಲಿಯೂ 
ಹಬ್ಬಿಹಸರಿಸಿದೆ. ಈ ಪಂಚತಂತ್ರ ವಿದೇಶೀಯ ಉಡುಪಿನಲ್ಲಿ ಹಾಗೂ ಹೊಸ 
ಹೆಸರಿನಿಂದ, ತನ್ನ ತವರುಮನೆಯಾದ ಭಾರತವನ್ನೂ ಪ್ರವೇಶಿಸಿರುವ ಸೋಜಿಗದ 
ಸದ್ದಿ, ಈ ಮೊದಲೇ ತಿಳಿಸಿರುವಂತೆ, ಈ ಪ್ರಪಂಚ ಪರ್ಯಟನದ ಅತಿಮುಖ್ಯ 
ಸಂಗತಿ!!! 


ಪೌರಸ್ತ್ಯ ದೇಶಗಳಲ್ಲಿ ಪಂಚತಂತ್ರ 

ಪಂಚತಂತ್ರದ ದಿಗ್ವಿಜಯ ಪಾಶ್ಚಾತ್ಯ ದೇಶಗಳಲ್ಲಿ ಮಾತ್ರ ನಡೆಯದೆ 
ಪೌರಸ್ತ್ಯ ದೇಶಗಳಲ್ಲಿಯೂ ಮುಂದುವರಿದಿಜೆ. ಭಾರತ ಹಾಗೂ ಚೀನಾ 
ದೇಶಗಳಲ್ಲಿ ಧಾರ್ಮಿಕ ಹಾಗೂ ಸಾಹಿತ್ಯಿಕ ಕೊಡುಕೊಳ್ಳುವಿಕೆಯ ಸಂಬಂಧ 
ಪ್ರಾರಂಭವಾದ ಸುಪ್ರಭಾತದಲ್ಲಿಯೇ ಈ ಪಂಚತಂತ್ರದ ಕಥೆಗಳು ಟಬೆಟ್‌, ಚೀನಾ 
ದೇಶಗಳನ್ನು ಪ್ರವೇಶಿಸಿದುವು. ಆದ್ದರಿಂದ ಆಯಾ ಭಾಷೆಗಳ ಸಾಮಾಪ್ಯ 
ಹಾಗೂ ಸಂಪರ್ಕವನ್ನು ಹೊಂದಿರುವ ಟಬೆಟ್‌, ಚೀನಾ, ಹಾಗೂ ಜಪಾನ್‌ 
ಭಾಷೆಗಳಲ್ಲಿ ಪಂಚತಂತ್ರ ಕಥೆಗಳಿಗೆ ಸರಿಹೋಲಿಕೆಯಾದ ಅಂಶಗಳು 
ತುಂಬಿಕೊಂಡಿವೆ. ೧೮೮೨ರಲ್ಲಿ ಷೀಫ್‌ನರ್‌ (508161768) ಮತ್ತು ರಾಲ್‌ಸ್ಟನ್‌ 
(Ralston) ಅವರಿಂದ ಸಂಗ್ರಹಿತವಾಗಿ ಪ್ರಕಟವಾದ 6 ಬಜಿಟ್ಟನ ಕಥೆಗಳು’ 
ಮತ್ತು ೧೯೦೭ರಲ್ಲಿ ಒ' ಕೊನ್ನಾರ್‌ (ಲಿ' 01707) ಅವರಿಂದ ಸಂಗ್ರಹಿತವಾದ 
" ಟಿಬೆಟ್ಟಿನ ಜನಪದ ಕಥೆಗಳು” (Published in London 1907) ಎಂಬ ಕಥಾ 
ಸಂಗ್ರಹಗಳಲ್ಲಿ ಸಂಚಳಂತ್ರದ ಅನೇಕ ಕಥೆಗಳಿವೆ. ಟ್ಯಾಂಗ್‌ ಜೊರೆಗಳ ಆಳ್ವಿಕೆಯಲ್ಲಿ 
(ಕ್ರಿ. ಶೌ ೬೧೮೯೧೭) ಪಂಚತಂತ್ರ ಚೀನಾದೇಶವನ್ನು ಪ್ರವೇಶಿಸಿತು.೨೧ 


೯೬ ಪ್ರಬುದ್ಧ ಕರ್ಣಾಟಕ 


" ಮಖಫ'ದ ಮಂಗೋಲಿಯನ್‌ ಭಾಷೆಯ ಕೃತಿಯನ್ನು ಈ ಮುಂಜೆಯೇ 
ಉದಾಹರಿಸಲಾಗಿದೆ. ಹ್ಯಾನ್‌ ಕೊನಾನ್‌ವಾನ್‌ ಡೆರ್‌ ಗ್ಯಾಬ್ಲೆಟ್ಜ್‌ (11885 
Conon Von Der Gabeletz)33 ಅವರು ಸಂಪಾದಿಸಿದ ಮಂಗೋಲಿಯಾದ 
ಐದು ಕಥೆಗಳಲ್ಲಿ " ಹಿತೋಪದೇಶ 'ದ ಒಂದು ಕಥೆ ಪ್ರಥಮ ಸ್ಥಾನವನ್ನು ಗಳಿಸಿದೆ. 
ಕೆಲವು ವರ್ಷಗಳ ಹಿಂಡೆ ಮಂಗೋಲಿಯಾ ಭಾಷೆಯ ಪಂಚತಂತ್ರ ನೇರವಾಗಿ 
ಬಿ. ಜೆ. ವ್ಲಾಡಿಮಿರ್‌ಟ್ಸೋವ್‌ (೫. 3. Vladimirtsov) gವರಿಂದ3೩ ರಷ್ಯನ್‌ 
ಭಾಷೆಗೆ ಪರಿವರ್ತಿತವಾಗಿದೆ. " ಹಿತೋಪದೇಶ 'ದ ಪಾಳಿಭಾಷೆಯ ರೂಪಾಂತರ 
ವೊಂದು ಅಚ್ಚಾಗಿ ಪ್ರಚಾರದಲ್ಲಿದೆ. ಈ ಗ್ರಂಥದ ಸಿಂಹಳಭಾಷೆಯ ಭಾಷಾಂತರ 
ಹಾಗೂ ವಿಮರ್ಶೆಯನ್ನು ವೆರಿರೆವರೆಂಡ್‌' ಶ್ರೀ ಮೇಧಾಲಂಕಾರ ಮಹಾಥೆರೋ 
ಮತ್ತು ರೆವರೆಂಡ್‌ ನಿಲಿಗೋದ ಧಮ್ಮಾನಂದ ಭಿಕ್ಕು ಅವರು ಸಿದ್ಧಗೊಳಿಸಿ ೧೯೧೩ 
ರಲ್ಲಿ ಅಂಬಲನ್‌ಗೊಂಡದಲ್ಲಿ ಪ್ರಕಟಿಸಿದ್ದಾರೆ. ಮಧ್ಯ್ಯವಿಷ್ಯಾ ಹಾಗೂ ಪೂರ್ವ 
ಏಷ್ಯಾ ಖಂಡದ ದೇಶಗಳಲ್ಲಿ ಈ ಪಂಚತಂತ್ರ ವಿಸ್ತರಿಸಿರುವ ಸಂಗತಿ ಇನ್ನೂ 
ಸಂಶೋಧನೆಗೊಳ್ಳಬೇಕಾಗಿದೆ. ಅಂಥ ಸಂಶೋಧನೆಯಾದ ಮೇಲೆ, ಈ ಬಗ್ಗೆ 
ಹೆಚ್ಚು ಬೆಳಕು ತೋರಬಹುದು.೨೩ 


| " ವಸುಭಾಗನ ಪಂಚತಂತ್ರ 

ಈ ಪಂಚತಂತ್ರದ ವಿಸ್ತರಣದ ಪ್ರವಾಹ ದೂರಪ್ರಾ ಚ್ಯದೇಶಗಳಲ್ಲಿಯೂ 
ನುಗ್ಗಿದೆ. ಪ್ರಚಲಿತವಿರುವ ಕೆಲವು ಭಾಷಾಂತರಗಳನ್ನು ಈಗಾಗಲೇ ಸೂಚಿಸ 
ಲಾಗಿಜಿ. ಈ ದೇಶಗಳಲ್ಲಿ ಶತಶತಮಾನಗಳಿಂದ ಪ್ರಚಲಿತವಾಗಿರುವ ಸ್ಥಾನಿಕ 
ಸಂಚತಂತ್ರ ಕಥೆಗಳ ಮೂಲ, ಇದುವರೆಗೆ ಹೆಚ್ಚು ಪ್ರಸಿದ್ಧವಾಗಿಲ್ಲದ ವಸುಭಾಗನ 
‘ ತಂತ್ರೋಪಾಖ್ಯಾನ'. ವಿಶೇಷವಾದ ಜನಸ್ರಿಯತೆಯನ್ನು ಗಳಿಸಿ, ಶಾಖೋಪಶಾಖೆ 
ಗಳಾಗಿ ಕವಲೊಡೆದ ವಿಷ್ಣುಶರ್ಮನ ಪಂಚತಂತ್ರದಂತೆ ವಸುಭಾಗನ ಈ 
ಸಂಪಾದನೆಯೂ (ತಂತ್ರೋಪಾಖ್ಯಾನವೂ) ಕೂಡಾ, ಮೂಲ ಪಂಚತಂತ್ರವನ್ನು 
ಕೇಂದ್ರವಾಗುಳ್ಳ ಒಂದು ಸ್ವತಂತ್ರ ಶಾಖೆಯೆಂದೇ ಹೇಳಲಾಗಿದೆ.28 ಈ ನಸುಭಾಗನ್‌ 
ಕೃತಿಯೂ ಕೂಡಾ " ವಿಷ್ಣುಶರ್ಮನ ಪಂಚತಂತ್ಯದ ಗದ್ಯ, ಪದ್ಯಗಳ ಮರು 
ಸಂಯೋಜನೆ, ಸಂಪಾದನೆ' ಎಂದೂ ಹೇಳಲಾಗಿದೆ.೫ ಅದೇನೇ ಇರಲಿ, 
ಕಥಾಂತರಂಗ ಹಾಗೂ ಸಂಯೋಜನೆಗಳ ದೃಷ್ಟಿಯಿಂದ ಪರೀಕ್ಷಿಸಿದಾಗ, 
ವಸುಭಾಗನ ಕೃತಿಗೂ, ವಿಷ್ಣುಶರ್ಮನ ಕೃತಿಗೂ ಎದ್ದು ಕಾಣುವಷ್ಟು ಅಂತರವಿದೆ 
ಎಂಬುದು ಮಾತ್ರ ಸತ್ಯ. ಈ ವಸುಭಾಗನ ಕೃತಿಯನ್ನು ಆಗ್ನೇಯ ಏಷ್ಯಾ 
ದೇಶಗಳು ಚಾಚೂ ತಪ್ಪದೆ ಹಿಂಬಾಲಿಸಿವೆ ಎಂಬುದೂ ಗಮನೀಯವಾದ ಅಂಶ. 

ಮಧ್ಯಜವಾನೀ (ಯವ ದ್ವೀಪದ ಭಾಷೆ) ಭಾಷೆಯಲ್ಲಿ ಈ ವಸುಭಾಗನ 
4 ತಂತ್ರೋಪಾಖ್ಯಾನ'ದ ಪದ್ಯರೂಪದ ಎರಡು ಕೃತಿಗಳೂ, ಗದ್ಯರೂಸದ ಒಂದು 


4 ಪಂಚತಂತ್ರ `ದ ಪ್ರಸಂಚ ಪರ್ಯಟನ ೯೭ 


ಕೃತಿಯೂ ಈಗ ಪ್ರಚಾರದಲ್ಲಿವೆ. ಇವೆಲ್ಲ ಕ್ರಿ. ಶ. ೧೨೦೦ಕ್ಕಿಂತ ಹಿಂಜಿಯೇ 
ಪ್ರಚಾರದಲ್ಲಿದ್ದುವು! ಅವುಗಳನ್ನು ತಂತ್ರೈ, ತಂತ್ರಿಕಾಮಂದಕ ಮತ್ತು ತಂತ್ರಿ 
ಚರಿತ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ.26 ಈ ಪದ್ಯ ಸಂಪಾದನೆ ಏ 
ಯಲ್ಲಿ ವಸುಭಾಗನೇ ಈ ಕೃತಿಯ ಮೂಲಕರ್ತ್ಯವೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. 
ಆದರೆ ಗದ್ಯ ಸ ಸಂಪಾದನೆಗಳಲ್ಲ ಉದ ವಾಗಿರುವ ಖರ ಸಂಸ್ಕೃತ ಶ್ಲೋಕ 
ಗಳನ್ನೂ ವಸುಭಾಗನ ಕೊರಳಿಗೇ” ಕಟ್ಟ ಲಾಗಿದೆ. ಬಾಲಿನೀಸ್‌ (ಬಲಿದ್ವಿ (ಪದ 
ಭಾಷೆ) ಮತ್ತು ಮದುರೀಸ್‌ (ಮದುರಾ ದ್ವೀಪದ ಭಾಷೆ) ಭಾಷೆಗಳ ಪಂಚತಂತ್ರಗಳು 
ಜವಾನೀಸ್‌ ಭಾಷೆಯ ಪಂಚತಂತ್ರಕ್ಕೆ ಹೆಚ್ಚು ಸಮಿಾನಾಪವಾಗಿವೆ. ಲೇಯಾಸ್‌ 
ದೇಶದ ಪಂಚತಂತ್ರ ೧೨೦೦ಕ್ಕಿಂತ ಹಿಂದೆಯೇ ರಚಿತವಾಗಿ " ಮುಲ್ಲ ತಂತೆ ತ್ರೈ’ 
ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದರ ಸಾರಾಂಶವನ್ನು ಎ. ಫಿನೋ 
(A. Finot)2? ಅವರು ಫ್ರೆಂಚ್‌ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಥಾಯಿಲ್ಯಾಂಡ್‌ನಲ್ಲಿ 
ವಸುಭಾಗನ ತಂತ್ರೋಪಾಖ್ಯಾನದ ಹಲವಾರು ಸಂಪಾದನೆಗಳು " ನಂಗ್‌ 
ತಂತ್ರೈನ ಸಂಭಾಷಣೆಗಳು' ೫ ಎನ್ನುವ ಹೆಸರಿನಿಂದ ಪ್ರ ಸಿದ್ಧ ವಾಗಿವೆ. ಮಲಯಾ 
ಭಾಷೆಯಲ್ಲಿ ಈ ಕೃತಿಯ ಎರಡು ಸಂಪಾದನೆಗಳು ಕಾಣಸಿಗುತ್ತವೆ. ಒಂದು 
" ಪಂಡ್‌ಜ ತಂಡರನ್‌ 32, ಮತ್ತೊಂದು, ತಮಿಳು ಮೂಲದಿಂದ. ಮಲಯನ್‌ 
ಭಾಷೆಗೆ ಸರಿವರ್ತಿತವಾದ ಅಬ್ದುಲ್ಲಾ ಬಿನ್‌ ಅಬ್ದುಲ್‌ ಖಾದಿರ್‌ನ ಕೃತಿ.36 

ಇಲ್ಲಿ ಲ್ಲಿ ನವರೆಗೆ ೆ ಪಂಚತಂತ್ರ `ದ ಪ್ರಸಂಚ ಸರ್ಯಟಿನದ ಕೆ ಕಥೆಯ 
ಸಕೃದ್ದರ್ಶನವನ್ನು ಮಾತ್ರ ವಿವರಿಸಿದ್ದಾಯಿತು. ಈ ವಿಸ್ತರಣೆ, ದೇಶದೇಶಾಂತರ 
ವಾಸ ಪ್ರವಾಸದ ಸಂಗತಿ ನೂರಾರು ಸಂಶೋಧಕರನ್ನು ಆಹ್ವಾನಿಸುತ್ತಿದೆ. 
ಸಂಸ್ಕೃತ "ಭಾಷೆಯ ಮೂಲ ಪಂಚತಂತ್ರದ ಒಂದು ಶಾಖೆ ಪೌರಸ್ತ ಸ್ತ್ಯ ದೇಶ 
ಗಳಲ್ಲಿಯೂ, ಇನ್ನೊಂದು ಶಾಖೆ ಔತ್ತರೇಯ ದೇಶಗಳಲ್ಲಿಯೂ, ಮತ್ತೊಂದು ಶಾಖೆ 
ಪಾಶ್ಚಾತ್ಯ ದೇಶಗಳಲ್ಲಿಯೂ ಹಬ್ಬಿ ಹೆಸರಿಸಿರುವುದು ಈ ನಿಕೇಂದ್ರೀಕರಣದಲ್ಲಿ 
ಎದ್ದು 'ಕಾಣುವ ಮುಖ್ಯ ಅಂಶ. ಈ ಕಥೆಗಳು ಯಾವುದೇ ಜೀಶವನ್ನು 
ಪ್ರವೇಶಿಸಲಿ, ಯಾವುದೇ ಭಾಷೆಯಲ್ಲಿ ಮೈದೋರಲಿಿ, ಅಲ್ಲಿನ ಜನಮನವನ್ನು 
ಸೂರೆಗೊಂಡು, ಅವರ ಪ್ರೀತ್ಯಾದರ ಗೌರವಗಳನ್ನು ಸೆಳೆದುಕೊಂಡು, ಚಿರಂತನವಾಗಿ 
ಬಾಳಿ ಬದುಕಿವೆ. ಇದೇ ಅವುಗಳ ಚಿರಂತನಕೆ ಹಾಗೂ ಚಿರನೂತನತೆಯ ರಹಸ್ಯ. 
ಈ ಬಗ್ಗೆ ಖಂಡಿತವಾಗಿಯೂ ಭಾರತ ಹೆಮ್ಮೆಸಟ್ಟು ಕೊಳ್ಳಬಹುದಾಗಿದೆ. 


ಮೂಲ: ಶ್ರೀ ಕೆ. ವಿ. ಶರ್ಮ 
ಅನು : ಎಸ್‌. ಎಂ. ನೃಷಭೇಂದ್ರಸ್ವಾಮಿ 


( ಕೆ. ವಿ. ಶರ್ಮ, ಎಂ. ಎ. ಅವರು ಮದ್ರಾಸ್‌ ವಿಶ್ವವಿದ್ಯಾ ನಿಲಯದ 


(ಶ್ರಿ 
ತ ಶಾಖೆಯಲ್ಲಿರುವರು. ಅವರು ಮದ್ರಾಸಿನ ಸೆ ಪ್ರೆಸಿಡೆನ್ಸಿ ಓಲೇಜಿನ 


ತ್‌್‌ 
ಸಂಸ್ಕ 
7 





೯೮ ಪ್ರಬುದ್ಧ ಕರ್ಣಾಟಕ 
ಆ 


« ಸಂಸ್ಕೃತ ಸಂಘ 'ದಲ್ಲಿ ಮಾಡಿದ ಭಾಷಣವನ್ನೇ ಇಲ್ಲಿ ಭಾಷಾಂತರಿಸಲಾಗಿದೆ. 
ಈ ಭಾಷಾಂತರ ಹಾಗೂ ಪ್ರಕಟನೆಗೆ ಒಸಿ ಬಗೆಯನ್ನು ತ್ತ ಶ್ರೀಯುತರಿಗೆ ಕೃತಜ್ಞತೆಗಳು 
ಸಲ್ಲಬೇಕಾಗಿದೆ. ಈ ಭಾಸ ಕಾರ್ಯದಲ್ಲಿ ವಿಶೇಷವಾದ ಸ ಸಲಹೆಗಳನ್ನು 
ನೀಡಿದ ಶ್ರೀ. ಅ. ವೆಂಕಟಸುಬ್ಬಯ್ಯನವ ರಿಗೂ, ಪರ್ಷಿಯನ್‌, ಅರೇಬಿಯನ್‌, 
ಟರ್ಕಿಷ್‌ ಪದಗಳನ್ನು ಬಾ ೫0 ನೆರವು ನೀಡಿದ, ಬಳ್ಳಾರಿಯ ವೀರಶೈವ 
ಕಾಲೇಜಿನ ಉರ್ದು ಪೊ ್ರ್ರಫೆಸರ್‌ ಎಂ. ಕೆ. ರಹಮಾನ್‌ ಅವರಿಗೂ. ನನ್ನ ಕೃ ತಜ್ಞ ತೆ 
ಗಳು ಸಲ್ಲಬೇಕಾಗಿದೆ. ಅನು) 


ಅಡಿ ಟಿಪ್ಪಣಿಗಳು 


1. J. Hertel: Das Panchatantra, Seine Geschichte unde Seine 
Verbreitung, Leipzig und Berlin, 1914. 


2. The Panchatantra Reconstructed, Vol. 11, Am. Or. Series, 
3, 1924. 

3. ವಸುಭಾಗನ ಪಂಚತಂತ್ರ: ಶ್ರೀ. ಆ. ವೆಂಕಟಸುಬ್ಬಯ್ಯ. ಅಭಿವಂದನೆ (ಶ್ರೀ ಎ. ಆರ್‌. 
ಕೃಷ್ಣಶಾಸ್ತ್ರಿಗಳ ಸಂಭಾವನೆ ಗ್ರಂಥ), ಪುಟ 513-523, 


4, ಜರ್ಮನ್‌ ಭೌತ ಭಾಷಾಂತರಗಳು: (ಆ) Ed. and Tr. G. Bickwell, 
Leipzig, 1876. (ಆ) Kalila und Dimna: Syrisch und 
Deuisch Von F. Schulthess, Berlin, 1911. 

5 ಮಜ್‌ದೆಯಿಜಂ : —ಈ ಧರ್ಮ ಪರ್ಷಿಯಾ ದೇಶದಲ್ಲಿ ಪ್ರಚಾರದಲ್ಲಿದೆ. ಅವರು ಅಗ್ನಿ 


'ಮತ್ತು ಸೂರ್ಯನ ಉಪಾಸಕರು. ಭಾರತದಲ್ಲಿರುವ ಪಾರ್ಸಿಗಳ ಧರ್ಮ ಹಕ್ಕ 


6. English (Knatchbull, 1819, 1905); 
German (i) Holmboe And Hansen, 1832; (i) Wolff 
1837; 1839) ; 
Danish (Holmboe, 1880) ; French (Pihan 1886); 
Russian (Attai, 1889); Italian (Moreno, 1910); 
Spanish (Conde; Not Published.) ; 
Czech. (i) Trebovsky, 1846-50 (ii) Valecka C. 1894, 


7. Greek Version by Symeon Seth (Ed. Stark, 1697; Puntoni, 
Rome-Florence-Turin, 1889). 


$. Old;Slavonic (Bulgarian) Anon: 12th-13th Cent. Ed. Viktorov 
Moscow 1881. 


9. Italian (Nuti. 1583). 


11. 
12. 


13. 
14, 
15. 
16. 
17. 
18. 
19. 


20. 


21. 


22. 
23. 
23. 


25. 


$ ಪಂಚತಂತ್ರ `ದ ಪ್ರಪಂಚ ಪರ್ಯಟನ ೯೯ 


Latin (i) Poussin, 1666; (ii) Stark, 1697 and Aurivillivs, 
1789. 
German (Lehmus, 1778). 
Old Spanish, Ed. (i) Gayangos, Madrid, 1860. 
(ii) Allen Macon, 1906. 


Raymond De Beziers (Ed. Herviux, 1899). . 

Rubbi Joel, Ed. with French Tr. J. Derenbourg, Paris 1881. 
Ex: Holland, Stuttgart, 1860. 

Danish —Nielsson, 1618. 

Dutch—(i) Heyns, 1623, (ii) Duikerius c. 1693. 

La Moral Philosofia— Venice, 1552, two parts. 


Morall Philosophie of Doni, London, 1570, 1601. 
Ed. Jacobs with useful introduction and Bibliography, 
1888. 


Lights of Canopus-Eastwick, 1854 and Wallzston, 1877, 
1894. 


Indian Literature in China-by Chi-Hsien-Lin, “Chines 
Literature,’ Bimonthly, Peking, July-August; 1958, 
Pp. 123-30. 


ZDMG 52 (1893, 283 ff.) 

Petrograd, 1921. 

(1) ಲಾವೊಸ್‌ (ಲೇಯಾಸ್‌) ದೇಶದ ಪಂಚತಂತ್ರ ಶ್ರೀ. ಅ. ನೆಂಕಟಸುಬ ಯ್ಯ 
(ಮೊದಲ ಭಾಗ), ಪ್ರಬುದ್ಧ ಕರ್ಣಾಟಕ--ನಿಳಂಬಿ ಸಂವತ್ಸರ, ಸಂಪುಟ 40° 
ಸಂಚಿಕೆ 4, ಪುಟ 5-22. 

(2) ಇದರ ಎರಡನೆಯ ಭಾಗ-..-ವಿಕಾರಿ ಸಂವತ್ಸರ, ಸಂ. 40, ಸಂ. 1, 


A. Venkatasubbaiah—* The Panchatantra of Vasubhaga’ 
110. 10 (1934), Pp. 104-11. 


George T Artola, “ Panchatantra Manuscripts for South 
India’ ALB 21 (1957), 185-262. 
1938 ರಲ್ಲಿ ಶ್ರಿವೆಂಡ್ರಂ ಸಂಸ್ಕೃತ ಮಾಲೆಯ 132 ನೆಯ ಪ್ರಕಟನೆಯಾದ 
" ತಂತ್ರಾಖ್ಯಾಯಿಕಾ' (ಅಜ್ಞಾತ ಕನಿಕೃತ) ಕೂಡಾ, ವಸುಭಾಗನ ಕೃತಿಯ 
ಒಂದು ರೂಪಾಂತರನೆಂಬುದನ್ನು ಶ್ರೀ. ಅರ್ಟೊಲಾ ಮೇಲಿನ ಲೇಖನದಲ್ಲಿ 
ಸೂಚಿಸಿದ್ದಾರೆ. ಅಲ್ಲದೆ, ಡಾ| ಎ.ಓೆಂಕಟಸುಬ್ಬಯ್ಯನವರಿಂದ ಸೂಚಿತವಾದ ಕನ್ನಡ 
ಭಾಷೆಯ, ನಸುಭಾಗನ ಪಂಚತಂತ್ರದ ರೂಪಾಂತರವಾದ ದುರ್ಗಸಿಂಹನ ಪಂಚ 


೧೦೦ ಪ್ರಬುದ್ಧ ಕರ್ಣಾಟಕ 
ಛು 


ತಂತ್ರದಂತೆಯೇ, ತಮಿಳು ಭಾಷೆಯಲ್ಲಿಯೂ ಒಂದು ವಸುಭಾಗನ ರೂಪಾಂತರವಿದೆ 
ಎನ್ನುವುದನ್ನೂ 'ಸೂಚಿಸಿದ್ದಾರೆ. 


26. (1) Ed. with Dutch Tr. ೮. Hooykaas, Bandoeng 1931. 
(2) ಈ ಬಗ್ಗೆ ಡಾ| ಅ. ನೆಂಕಟಿಸುಬ್ಬಯ್ಯುನವರ ಲೇಖನ ನೋಡಿ. (ಪ್ರಬುದ್ಧ 
ಕರ್ಣಾಟಕದ ಲೇಖನಗಳನ್ನೂ ನೋಡಿ.) 


27. B.E.F.E.O. 17 (1917). 


28. Conversations of Nang Tantrai (Tr. in French, ೫. Lorgeau 
Entretiens de Nang Tantrai, Paris, 1924; English, portion 
by J. Crosby, Journal of the Siam Society, VIL, (1910) 


11, 1-80. 

29. PAIVDIJA TANDARAN, Ed. K. C. Klinkert, Zalt-Bomnel 
1871. 

30. Ed. H. N. Vander Tuuk, Maleisch Leesboek...Leiden; 1866, 
1875, 1881. 


ಗ್ರಂಥಸೂಚಿ 


Hertel, J: Das Panchatantra, Seine Geschichte und Seine 
Verbreitung, Leipzig und Berlin, 1914. 


Chauvin, V: Bibliographie Des Ouvrages Arabes, Vol. 11 
Kalila Wa-Dimna, Leige and Leipzig, 1897. 


Edgerton, F : The Panchatantra Reconstructed, Vol. 2, 
New Haven, 1924. Am. Or. Series, 3. 


Tawney and 76720 : The Ocean of Story, Vol. V, London, 1926. 
(Foreword by E. Denison Ross and App. on Panchatantra by 
“Penzer and Edgerton.) 


Finot, A: Researches Surla Literateur Laotienne, Bulletin de 
L’ecole Francaise D’ Extreme Orient, 17 (1917), Article V, Sn. 
V. 84-115. 


Hooykaas C. Tantri: De Middle-Javaansche Pancatantra 
Bewerking. Leiden, 1929. 


Venkatasubbaiah, A: (1) “ On the Reconstruction of Vasubhaga’s 
Panchatantra ', Zeitschrift Fur Indologie and Iranistik VI, VI. 
(2) The Panchatantra of Vasubhaga’, Indian Historical 
Quarterly, 10 (1934), Pp. 104-11. 


Artola G.A: Panchatantra Manuscripts From South India, 
Adyar Library Bulletin 21 (1957), Pp. 185-262 


ಆಶ್ಚರ್ಯ ಚೂಡಾ ಮಣಿ 


ಸಾಮಾನ್ಯವಾಗಿ ಹಾಗೂ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಉತ್ತಮವಾದ 
ಕವಿಕೃತಿಗಳನ್ನು " ಕಾವ್ಯ 'ವೆಂದು ಸುಲಭವಾಗಿ ತಿಳಿಸಬಹುದು. ಕಾವ್ಯಕ್ಕೆ 
ತನ್ನದೇ ಆದ ಒಂದು ವಿಶಿಷ್ಟಸ್ಥಾನ ಆದಿಯಿಂದಲೂ ಬಂದಿದೆ. ಈ ಕಾವ್ಯ 
ಪ್ರಸಂಚವನ್ನು ನಾಶಗೊಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಪಾರವಾದ 
ಕಾವ್ಯ ಪ್ರಪಂಚದಲ್ಲಿ ಕವಿಯೊಬ್ಬನೇ ಪ್ರಜಾಪತಿಯಾಗಿದ್ದುಕೊಂಡು ತನ್ನ ಮನಸ್ಸಿಗೆ 
ಬಂದ ಹಾಗೆ ವಿಶ್ವವನ್ನು ಸೃಜಿಸುತ್ತಾನೆ. ಸಹೃದಯರ ಮನಸ್ಸಿಗೆ ಆಹ್ಲಾದ 
ವನ್ನುಂಟುಮಾಡುವುದೇ ಕಾವ್ಯದ ಮುಖ್ಯ ಉದ್ದೇಶ. 

[= ಕಾವ್ಯವನ್ನು ಆಲಂಕಾರಿಕರು " ದೃಶ್ಯ? ಮತ್ತು " ಶ್ರವ್ಯ? ಎಂದು 
ಎರಡು ಭಾಗ ಮಾಡಿದ್ದಾರೆ. ನಾಟಕ, ಪ್ರಹಸನ, ಭಾಣ ಮೊದಲಾದ ನೋಡಿ 
ಆನಂದಪಡಬಹುದಾದ ಕಾವ್ಯವನ್ನು " ದೃಶ್ಯ'ವೆಂದು ಕರೆದಿದ್ದಾರೆ. ನಾಟಕ 
ಮೊದಲಾದುವುಗಳನ್ನು ರಂಗದ ಮೇಲೆ ಅಭಿನಯಿಸಿ, ಪಾತ್ರವರ್ಗದವರ ಕಲಾ 
ಚಾತುರ್ಯದಿಂದ ಸಭಿಕರನ್ನು ಆನಂದಗೊಳಿಸಬಹುದು. ಉಳಿದ ಪದ್ಯ, ಗದ್ಯ 
ಮತ್ತು ಚಂಪೂಗಳನ್ನು ಕೇಳಿ ಆನಂದ ಹೊಂದಬಹುದಾದ್ದರಿಂದ ಇವಕ್ಕೆ ಶ್ರವ್ಯ 
ಕಾವ್ಯವೆನ್ನುತ್ತಾರೆ.- 

ಆಶ್ಚರ್ಯಚೂಡಾಮಣಿಯು ದೃಶ್ಯ ಕಾವ್ಯಕ್ಕೆ ಸೇರಿದ ನಾಟಕಗಳಲ್ಲೊಂದು. 
ಇದನ್ನು ರಂಗದಮೇಲೆ ಅಭಿನಯಿಸಲೂ ಹಾಗೂ ಪ್ರೇಕ್ಷಕರನ್ನು ಮುಗ್ಧಗೊಳಿಸಲೂ 
ಸಾಧ್ಯವಿದೆ. ಇದೊಂದು ಉತ್ತಮವಾದ ಕೃತಿ. ಪಂಡಿತರ ಹಾಗೂ ಸಹೃದಯರ 
ಗಮನಕ್ಕೆ ಬಂದು ಹೆಚ್ಚು ವರುಷಗಳೇನೂ ಕಳೆದಿಲ್ಲ. ಮೊಟ್ಟಮೊದಲನೆಯ ಬಾರಿ 
ಈ ಗ್ರಂಥವು ಅಚ್ಚಾಗಿ ಬಂದದ್ದು ೧೯೨೬ರಲ್ಲಿ. ಮದರಾಸಿನ ಬಾಲಮನೋರಮಾ 
ಪ್ರೆಸ್ಸಿನವರು ಆರು ಹಸ್ತಲಿಖಿತ ಓಲೆಗಳ ಆಧಾರದ ಮೇಲೆ " ಶಂಕರ' ನೆಂಬಿವನು 
ಬರೆದ ವಿವೃತಿಯೊಂದಿಗೆ ಪ್ರಕಾಶಗೊಳಿಸಿದರು. ಅಲ್ಲಿಯತನಕ ಮಲಬಾರು 
ಪ್ರಾಂತ್ಯದಲ್ಲಿ ಮಾತ್ರ ಈ ನಾಟಕವು ಬಹಳ ಪ್ರಸಿದ್ಧಿ ಹೊಂದಿತ್ತೇ ವಿನಾ ಮತ್ತಾರಿಗೂ 
ಇದರ ವಿಚಾರವೇ ತಿಳಿದಿರಲಿಲ್ಲ. ಈ ನಾಟಕವನ್ನು ಬರೆದವನು ಶಕ್ತಿಭದ್ರ. 

ನಾಟಕವನ್ನು ಬರೆಯುವ ಕವಿಗಳು ಸಾಮಾನ್ಯವಾಗಿ ರಾಮಾಯಣ, 
ಭಾಗವತ, ಮಹಾಭಾರತ ಮುಂತಾದ ಕಾವ್ಯಗಳನ್ನು ಆಧಾರವಾಗಿಟ್ಟು ಕೊಂಡಿರು 
ತ್ತಾರೆ. ಅಲ್ಲಿ ಬರುವ ದೃಶ್ಯಗಳನ್ನು ತಮ್ಮ ತಮ್ಮ ಪ್ರೌಢಿಮೆಯಿಂದ ನಾಟಕಕ್ಕೆ 
ಅಳವಡಿಸಿಕೊಂಡು, ಜೀವಕಳೆ ತುಂಬಿ, ಕಥೆಯನ್ನು ತಮ್ಮ ಉದ್ದೇಶಕ್ಕೆ ತಕ್ಕಹಾಗೆ 
ಸೇರಿಸಿ, ಮಾರ್ಪಾಟುಗಳನ್ನು ಮಾಡುತ್ತಾರೆ. ಈ ಮಾರ್ಪಾಡು ಕವಿಗೆ ಸೇರಿದ್ದು. 
ಅದು ಅವನ ಉದ್ದೇಶದ ಮೇಲೆ ನಿಂತಿರುತ್ತದೆ. ಮೂಲಕ್ಕಿಂತಲೂ ಬಹಳ 
ಬದಲಾವಣೆಗಳನ್ನು ನಾಟಕದಲ್ಲಿ ಕಾಣುವುದಕ್ಕೆ ಇದೇ ಕಾರಣ.. ಹೀಗೆ 


೧೦೨ ಪ್ರಬುದ್ಧ ಕರ್ಣಾಟಕ 
ಛು 


ರಾಮಾಯಣವನ್ನು ಆಧಾರವಾಗಿಟ್ಟು ಕೊಂಡಿದ್ದ ಭಾಸ, ಭವಭೂತಿ ಮುಂತಾದವರು 
ತಮ್ಮ ತಮ್ಮ ನಾಟಕಗಳನ್ನು ಬರೆದರು. ಅಂತೆಯೇ "ಅಶ್ಚರ್ಯಚೂಡಾಮಣಿ'ಯೂ 
ಸಹೆ ರಾಮಾಯಣ ನಾಟಕಗಳಲ್ಲೊಂದು. ಏಳು ಅಂಕಗಳುಳ್ಳ ಈ ನಾಟಕವು 
ಶೂರ್ಪಣಖಾವೃತ್ತಾಂತದಿಂದ ಹಿಡಿದು ರಾಮನು ಲಂಕೆಯನ್ನು ಬಿಟ್ಟುಬರುವ 
ವಕೆಗಿನ ರಾಮಾಯಣದ ಕಥೆಯನ್ನು ಪ್ರತಿಪಾದಿಸುತ್ತದೆ. ಬಾಲಕಾಂಡದ ವಿಚಾರ 
ಮಾತ್ರ ಬರುವುದಿಲ್ಲ. ಈ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ರಾಮಾಯಣ 
ನಾಟಕಗಳನ್ನು ಹೇಳಿದರೆ ಉಚಿತವೆನ್ಸ್ಟಿ ಸುತ್ತದೆ. ಭಾಸ ಮಹಾಕವಿಯ ಪ್ರತಿಮಾ 
ಮತ್ತು ಅಭಿಷೇಕ; ಮುರಾರಿಯ ಅನರ್ಫ್ಯರಾಘವ ಮತ್ತು ಭವಭೂತಿಯ ಉತ್ತರ 
ರಾಮಚರಿತ. 

ನಾಟಕದ ಪ್ರಸ್ತಾವನೆಯಲ್ಲಿ ಕನಿಯು ತನ್ನ ವಿಚಾರವನ್ನು ಸ್ವ ಲ್ಪ ಮಾತ್ರ 
ತಿಳಿಸಿದ್ದಾನೆ. ಇದರ "ಪ್ರಕಾರ ಆಶ ್ಚರ್ಯಚೂಡಾಮಣಿಯನ್ನು ಬಕೆದನಸು ದಕ್ಷಿಣ 
ದೇಶಕ್ಕೆ ಸೇರಿದ ಶಕ್ತಿಭದ್ರನೆಂದೂ ಹಾಗೂ ಈತನ ಹೆಸರು ಈ ನಾಟಕವನ್ನು 
ಬರೆಯುವ ಮುಂಚೆಯೇ ಪ್ರಸಿದ್ಧಿ ಹೊಂದಿತ್ತೆಂದೂ ಗೊತ್ತಾಗುತ್ತದೆ. 

ಶಕ್ತಿಭದ್ರನ ಕೃತಿಗಳ ಬಗ್ಗೆ ಹೆಚ್ಚಾಗಿ ಹೇಳಲು ಸರಿಯಾದ ಆಧಾರ 
ವಿಲ್ಲದಿದ್ದರೂ ಆಶ್ಚರ್ಯಚೂಡಾಮಣಿಯೊಂದೇ ಈತನ ಕೃತಿ ಎಂದು ಹೇಳುವ 
ಹಾಗಿಲ್ಲ. ನಾಟಕದ ಪ್ರಸ್ತಾವನೆಯಲ್ಲಿನ ವಾಕ್ಯಗಳನ್ನು ನೋಡಿ : ದಕ್ಷಿಣ 
ದೇಶದಿಂದ ಬಂದಿರುವ ಆಶ್ಚರ್ಯ ಚೂಡಾಮಣಿಯನ್ನು ಅಭಿನಯಿಸುವ ಆಶಯ 
ವನ್ನು ಸೂತ್ರಧಾರನು ತಿಳಿಸಿದಾಗ ನಟಿಯು, “ ಆರ್ಯ, ಅತ್ಯಾಹಿತಂ ಖಲು ಏತತ್‌, 
ಆಕಾಶಂ ಪ್ರಸೂತೇ ಪುಷ್ಪಂ, ಸಿಕತಾಃ ತೈಲಂ ಉತ್ಸಾದಯಂತಿ, ಯದಿ ದಕ್ಷಿಣಸ್ಯಾ 
ದಿಶಃ ಆಗತಂ ನಾಟಕ ನಿಬಂಧನಂ ” ಎಂಬುದಾಗಿ ಆಶ್ಚರ್ಯವನ್ನು ಸೂಚಿಸು 
ತ್ತಾಳೆ. ಅವಳ ಸಂದೇಹ ನಿವೃತ್ತಿಗಾಗಿ ಸೂತ್ರಧಾರನು ಹೀಗೆ ಉತ್ತರ 
ಕೊಡುತ್ತಾನೆ--“ಆರ್ಯೆ ! ಶ್ರೂಯತಾಂ ಉನ್ಮಾದ ವಾಸವದತ್ತಾ ಪ್ರಭೃತೀನಾಂ 
ಕಾವ್ಯಾನಾಂ ಕರ್ತುಃ ಕವೇಃ ಶಕ್ತಿಭದ್ರಸ್ಕೇದಂ ಪ್ರಜ್ಞಾನಿಲಸಿತಮ್‌ |» 
" ಆದ್ದರಿಂದ ಶಕ್ತಿಭದ್ರನು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿ ಉನ್ಮಾದ ವಾಸವ 
ದತ್ತಾ ಮೊದಲಾದ ಕಾವ್ಯಗಳನ್ನು ಬಳ ಸಾಪ ಹೇಳಬಹುದು. ಈ ಕಾವ್ಯವು 
ಈಗ ನಮಗೆ ದೊರೆತಿರುವ ಪ್ರತಿಜ್ಞಾ ಸ್ಥಯೌಗಂಧರಾಯಣವೆಂದು ಕೆಲವರ 
ಅಭಿಪ್ರಾಯ.  " ಸಾರ ಸಂಗ್ರಹ ಮೊದಲಾದ ತಾಂತ್ರಿಕಗಳನ್ನು ಈತನೇ ಬರೆದ 
ನೆಂದೂ, ಗೀರ್ವಾಣೇಂದ್ರನೆಂಬ ಹೆಸರಿನವನೂ ಈತನೇ ಎಂದೂ ಹೇಳಬಹುದು. 
ಅಭಿಷೇಕವನ್ನು ಸಹ ಈತನೇ ಬರೆದನೆಂದು ಹೇಳಲು ಆಧಾರಗಳಿವೆ ' ಎಂದು 
ಪಂಡಿತರ ಮತ.3 


ತ 1 5001 Introduction, Abhisekanitaka, Ed. by 
Mm. P.V. ERS Sastry 


ಅಶ್ಚರ್ಯಚೂಡಾಮಣಿ ೧೦೩ 


ಕೇರಳದ ಒಂದು ಪ್ರತೀತಿಯ ಪ್ರಕಾರ ಶಕ್ತಿಭದ್ರನೆಂಬುದು ಈತನ ನಿಜವಾದ 
ಹೆಸರಲ್ಲವೆಂದೂ, ಮಿಥ್ಯಾನಾಮವೆಂದೂ ತಿಳಿಯಬರುತ್ತದೆ. ಈತನ ನಿಜವಾದ 
ಹೆಸರು :" ಶಂಕರ'ನೆಂದು ಹೇಳುವರು. ಈ ನಾಟಕದ ವ್ಯಾಖ್ಯಾನದಲ್ಲಿ ಹೀಗೆ 
ಹೇಳಿದೆ : “ ಶಕ್ತ್ಯಾ ಕವಿತ್ವನಿದಾನ ಭೂತೇನ ಸಂಸ್ಕಾರೇಣ ಭದ್ರ ಇತಿ ಅರ್ಥಾನು 
ಗತಮೇವನಾಮ ”,-ಆಶ್ಚರ್ಯಚೊಡಾಮಣಿ (ಪು. ೧೦). 

ಸಾಂಪ್ರದಾಯಿಕವಾಗಿ ಬಂದಿರುವ ಪ್ರಕಾರ ಶಕ್ತಿಭದ್ರನು ಶಂಕರಾಚಾರ್ಯರ 
ಶಿಷ್ಯನಾಗಿದ್ದನೆಂದು ತಿಳಿಯಬರುತ್ತದೆ. ಆದ್ಯಶಂಕರಾಚಾರ್ಯರಂತೆ ಪ್ರಸಿದ್ಧರಾದ 
ಶಂಕರಾಚಾರ್ಯರೆಂದು ಹೆಸರುಳ್ಳ ವರನೇಕರು ೮ ಮತ್ತು ೯ನೆಯ ಶತಮಾನಗಳಲ್ಲಿದ್ದರು. 
ಇದರ ಪ್ರಕಾರ ಶಕ್ತಿಭದ್ರನು ಕ್ರಿ. ಶ. ೮೦೦--೯೦೦ರಲ್ಲಿದ್ದ ನೆನ್ನ ಬಹುದು. 
ಭಾಮಹನಿಂದ ಹಿಡಿದು ಪಂಡಿತ ಜಗನ್ನಾಥ ಮುಂತಾದವರ ಪ್ರಸಿದ್ಧ ಆಲಂಕಾರಿಕರ 
ಗ್ರಂಥಗಳಲ್ಲಿ ಈತನ ಹೆಸರೇ ಉಕ್ತವಾಗಿಲ್ಲ. ಹಾಗೂ ಈತನ ಕೃತಿಯಿಂದ 
ನಿದರ್ಶನಕ್ಕಾಗಿ ಯಾವ ಭಾಗವೂ ಕಂಡುಬರುವುದಿಲ್ಲ. ಶಕ್ತಿಭದ್ರನು, ಕಾಳಿದಾಸ 
ಮತ್ತು ಭಟ್ಟನಾರಾಯಣ ಇವರುಗಳ ನಂತರ'ಬಂದವನೆಂದು ಹೇಳಲು ನಾಟಕದಲ್ಲೇ 
ಪ್ರಮಾಣವಿಜಿ ಎನ್ನಬಹುದು. ಕಾಳಿದಾಸನ " ಮಾಲವಿಕಾಗ್ನಿ ಮಿತ್ರ' ಮತ್ತು 
ೆ “ಅಭಿಜ್ಞಾನ ತಾಕತಲ! ದ ಶ್ಲೋಕಗಳ ಮತ್ತು ಭಟ್ಟ ತರಿ: ಗಗನ ನೇಣೀ 
ಸಂಹಾರ'ದ ಶ್ಲೋಕಗಳ ಅನುಕರಣಗಳು ಆಶ್ಚ ರ್ಯಚೂಡಾಮಣಿಯಲ್ಲಿ ಬರುತ್ತವೆ. 
ಸಾದೃಶ್ಯ ಗಳನ್ನು. ನೋಡಿದರೆ ಶಕ್ತಿಭದ್ರನು ಅಡ ಶತಮಾನದ ನಂತರ ಬರವ 
ನೆಂಬುದು ನರ್ನಿಷಾಡೆ ಹಾಗೂ ಕುಲಶೇಖರವರ್ಮನೆಂಬ ಕೇರಳ ದೇಶದ 
ಮಹಾರಾಜನು ಕ್ರಿ. ಶ. ೧೦ನೆಯ ಶತಮಾನದಲ್ಲಿ " ತಪತೀ ಸಂವರಣ' ಮತ್ತು 
"ಸುಭದ್ರಾಧನಂಜಯ' ಮೊದಲಾದ ನಾಟಕಗಳನ್ನು ರಚಿಸಿದ್ದಾನೆ. ಅವನ ಕಾಲದಲ್ಲಿ 
ಸಂಸ್ಕೃತ ನಾಟಕಗಳನ್ನು ರಂಗಭೂಮಿಯ ಮೇಲೆ ಪ್ರದರ್ಶನ. ಮಾಡುತ್ತಿ ದ್ದರೆಂದೂ 
ತಿಳಿಯಬರುತ್ತದೆ. ಮಲಯಾಳದಲ್ಲಿ " ಶಾಕ್ಟಿಯಾರ್‌' ಎಂಬ ನಟರ "ವಂಶದವರು 
ಇದ್ದಾರೆ. 'ಕುಲಶೇಖರನ ಕಾಲದಲ್ಲಿ ರಚಿತವಾದ " ಆಟ್ಟ್ರ ಪ್ರಕಾರಕಂ' ಎಂಬ 
ನಾಟಕಾಭಿನಯ ಗ್ರಂಥದಲ್ಲಿ ಹರ್ಷನ ನಾಗಾನಂದ ಮತ್ತು ಶಕ್ತಿಭದ್ರನ " ಆಶ್ಚ ರ್ಯ 
ಚೂಡಾಮಣಿ 'ಯೂ ತಿಳಿಸಲ್ಪ ಟ್ಟ ಜಿ. ಆದ್ದರಿಂದ ಶಕ್ತಿ ಕ್ರಿಭದ್ರನು೧೦ನೆಯ ತಾನ 
ಕೈಂತಲೂ ಹಿಂದಿನವನೆಂದೂ" ಅಫೆಯ ಶತಮಾನದ ತರುವಾಯ ಬಂದವನೆಂದೂ 
ನಿರ್ವಿವಾದ. 

" ಶಕ್ತಿಭದ್ರನು ಕೇರಳ ಜೀತದ ನಂಬೂದರಿ ಬಾ ಬ್ರಾಹ್ಮಣನು. ತಿರುವಾಂಕೂರು 
ಸಂಸ್ಥಾನದಲ್ಲಿರುವ ಜೆಂಗನೂರು (ಶೋಣಾಚಲ ಗ್ರಾಮ) ಈತನ ಸ್ಥಳವೆಂದೂ 
ಪ್ರತೀತಿಯಿದೆ. ಚೆಂಗನೂರಿನ ದೇವಸ್ಥಾನಕ್ಕೆ ಒಡು ಮೈಲಿ ದೂರದಲ್ಲಿ ಈತನು 
ವಾಸಿಸುತ್ತಿದ್ದನೆಂದು ತಿಳಿಯಬರುತ್ತದೆ.* ಶಕ್ತಿಭದ್ರನು ತನ್ನ 'ಕೃತಿಯಾದ 


2, See 4೫೦೫1, Vol. pp. 431 ff. 


೧೦೪ ಪ್ರಬುದ್ಧ ಕರ್ಣಾಟಕ 


ಆಶ ಶ್ಚರ್ಯಚೂಡಾಮಣಿಯನ್ನು ಬರೆದನಂತರ ಗುರುಗಳಾದ ಶ್ರೀ ಶಂಕರಾಚಾರ್ಯ ರಿಗೆ 
ತೋರಿಸಿ ಅವರ ಎದುರಿಗೆ ಅದನ್ನು ಓದಿದನು. ಅದ್ಭುತವಾದ ಕ್ಸ ತಿಯನ್ನು 
ನೋಡುತ್ತಿರುವೆನೆಂದು ತಿಳಿದ ಅಮ ಅದರ ಬಗ್ಗೆ ತಮ್ಮ ಅಮಿತವಾದ ಮೆಚ್ಚುಗೆ 
ಯನ್ನು ತೋರ್ಪಡಿಸಿಕೊಂಡರೆ ಶಿಷ್ಯನಿಗೆ ಗರ್ವ ಬರಬಹುಜಿಂದು ಸುಮ್ಮನಿದ್ದರು. 
ಅದರಿಂದ ಅಸಮಾಧಾನಗೊಂಡು, ಅವರು ಹೊರಟು ಹೋದ ತಕ್ಷಣವೇ ಶಕ್ತಿಭದ್ರನು 
ತನ್ನ ಕೃತಿಯನ್ನು ಸುಟ್ಟು ಸಜಾ ಆದರೆ, ಹೀ: ಶಂಕರಾಚಾರ್ಯ ರು 
ಸ ಎಮ್ಮೆ ಬಂದಾಗ ಶಿಷ್ಯ ನನ್ನು ಸಂಧಿಸಿ, " ಅಪಿ ಕುಶಲಂ ತೇ ಭುವಸಭೂಕ್ಶೆ" ಕತ್ತ 
ಎಂದು ಪ್ರಶ್ನಿ ಸಿದರು. ತಕ್ಷಣವೇ. ಶಕ್ತಿಭದ್ರನಿಗೆ ತನ್ನ ನಾಟಕದಲ್ಲಿದ್ದ ಈ ಶ್ಲೋಕವು 
ಗಮನಕ್ಕೆ. ಬಡಿತ 
" ತ್ರಿಭುವನ ರಿಪುರಸ್ಕಾ ರಾವಣಃ ಪೂರ್ವಜಶ್ಚೈೇ- 
ದ ಸುಲಭ ಇತಿ ನೂನಂ ವಿಶ್ರಮಃ ಕಾರ್ಮುಕ 


ರಜನಿ ಚರ ನಿಬದ್ಧ ೦ಪ್ರಾ ಯತೋ ವೈರಮೇತ- 
ದೃವತು ಭುವನ ಭತ್ಯ ಸರ್ವರಕ್ಷೋ ವಥೇನ ॥ 3 


ಆಶ್ಚ ರ್ಯಚೂಡಾನಮುಣಿ, ೨-೧೯. 
ಆಗ ಶಿಷ್ಯನು ತನ್ನ ನಡತೆಯ ಮೂಲಕಾರಣವನ್ನೂ ಹಾಗೂ ಹಾಗೆ ಬಂದ 
ಅವಕಾಶವನ್ನೂ ವಿಸ್ತಾರವಾಗಿ ವಿವರಿಸಿದನು. ಶಕ್ತಿ ಕ್ರೈಭದ್ರನನ್ನು ಬಿಟ್ಟು ಹೋಗುವ 
ಮುನ್ನವೇ ಶಂಕರಾಚಾರ್ಯರು ತನ್ಮು ಅಮಿತವಾದ ಜ್ಞಾ ಪಕಶಕ್ತ ನ ತಾವು 
ಹಿಂದೆ ಕೇಳಿದ ಅಶ್ಚ ಹ ನಾಟಕವನ್ನು ಮೊದಲಿನಿಂದ ಹಿಡಿದು 
ಕೊನೆಯತನಕ ಹೇಳಿ ಶಕ್ತಿಭದ್ರನ ಕೈಯಿಂದ ಬರೆಸಿದರು. ಹೀಗೆ ವಿಶ್ವಖ್ಯಾತಿ 
ಯುಳ್ಳ ಮಹಾತ್ಮರಾದ ಗುರುಗಳ ಮನಸ್ಸಿನಿಂದ ಪುನೀತಗೊಂಡು ಈ ಕೃತಿಯು 
ಅದ್ವಿತೀಯವಾದ ಗುಣವುಳ್ಳ ನಾಟಕವಾಗಿದೆ. 

ಆಶ್ಚರ್ಯಚೂಡಾಮಣಿ ನಾಟಕದ ಮೇಲೆ ಶಂಕರನೆಂಬ ಪಂಡಿತನಿಂದ 
ಬರೆದ ವಿವೃತಿ ಇದೆ. ವ್ಯಾಖ್ಯಾನಕಾರನೇ ತನ್ನ ವಿಚಾರವನ್ನು ಹೇಳಿಕೊಂಡಿದ್ದಾನೆ : 
“ ಭಾರದ್ವಾಜ ಗ್ರಾಮವಾಸೀ ಕುಮಾರಿಲ ಮತಾನುಗಃ | 
ವಿಪ್ರಃ ಕಶ್ಚಿತ್‌ ಶಕ್ತಿಭದ್ರಕೃತಂ ವ್ಯಾಕೃತ ನಾಟಕಮ್‌ ॥ 
ಆಶ್ಚರ್ಯಚೂಡಾಮಣ, ಪು. ೨೩೭. 
ಆದ್ದರಿಂದ ಈತನು ಭಾರದ್ವಾಜ ಗ್ರಾಮದಲ್ಲಿ ವಾಸಿಸುತ್ತಿದ್ದನೆಂದೂ ಹಾಗೂ 
ಕುಮಾರಿಲ ಮತವನ್ನು ಅನುಸರಿಸುತ್ತಲಿದ್ದ ಬ್ರಾಹ್ಮಣನೆಂದೂ ಗೊತ್ತಾಗುತ್ತದೆ. 
ಹಾಗೆಯೇ ತಾನು ಪರಮ ರಾಮಭಕ್ತನೆಂದೂ ತಿಳಿಸಿದ್ದಾನೆ. 
“ ರಘುನಾಥೇ ಭವೇನ್ನಿತ್ಯಂ ಹನೂಮಂತ ಇವಾಚಲಾ | 


ಭಕ್ತಃ ಮಮಾಶುಧ್ವಾಂತ "ಮುತ್ತಾ ರಣ ಭಾಸ್ಕ ಠೇ ॥ 
ತತ ರ್ಯಚೂಡಾಮಣಿ, ಪು, ೨೩೮, 


ಆಶ್ಚರ್ಯಚೂಡಾಮಣಿ ೧೦೫ 


ನಾಟಕವನ್ನು ಸರಿಯಾಗಿ ವಿವೇಚಿಸಲು ಹಾಗೂ ಅನೇಕ ಉಪಯುಕ್ತವಾದ 
ವಿಷಯಗಳನ್ನು ಗ್ರಹಿಸಲು ಈ ವ್ಯಾಖ್ಯೆಯು ಬಹಳ ಸಹಕಾರಿಯಾಗಿದೆ. ಉತ್ತಮ 
ಅಲಂಕಾರ ಗ್ರಂಥಗಳಾದ ಧ್ವನ್ಯಾಲೋಕ, ದಶರೂಪಕ, ಕಾವ್ಯಪ್ರ ಕಾಶ ಹಾಗೂ 
ಅಲಂಕಾರ ಸರ್ವಸೆ ಕ್ವ ಮುಂತಾದುವುಗಳಿಂದ ನಿದರ್ಶನಗಳು ಅಲ್ಲಲ್ಲಿ ಕಂಡುಬರುತ್ತವೆ. 
ಹಾಗೂ ಹ ಶ್ಲೋಕವಾರ್ತಿಕದ ಈ ಶ್ಲೋಕವು ಬಂದಿದೆ : 
4 ಉಪಾಯಾನಾಂ ತು ನಿಯಮೋ ನಾವಶ್ನ ಮವತಿಸ್ಮತೇ | 
ಉಪಾದಾಯಾಸಿ ಯೇ ಹೇಯಾಃ ತಾನುಪಾಯಾನ್‌ ಪ್ರಚಕ್ಷತೇ ॥” 
ಆಶ್ಚರ್ಯಚೂಡಾಮಣಿ, ಪು. ೧೬೦. 
ಹಾಗೂ " ಪಾಠಕ್ರಮಾತ್‌ ಅರ್ಥಕ್ರಮೋ ಬಲೀಯಾನ್‌' ಎಂಬ ಲೋಕೋಕ್ತಿ 
ಯನ್ನು ಪಯೋಗಿಸಿದ್ದಾನೆ. ಆದ್ದರಿಂದ ಈತನ ಮಿನಾಮಾಂಸಾ ಶಾಸ್ತ್ರದ ಪರಿಶ್ರಮವೂ 
ಸಹ ತಿಳಿದುಬರುತ್ತದೆ. ಶ್ರೀಮದ್ಭಗವದ್ಗೀತೆ ಹಾಗೂ ಮಲಬಾರು ಪ್ರಾಂತ್ಯದ 
ನಾರಾಯಣಭಟ್ಟ (ಕ್ರಿ. ಶ. ೧೫೯೦) ಬರೆದಿರುವ ನಾರಾಯಣೀಯಂ ಈತನ ಮೇಲೆ 
ಪ್ರಭಾವ ಬೀರಿರಬಹುದು. ವ್ಯಾಖ್ಯಾನದಿಂದಲೇ ಈತನಿಗೆ ಯೋಗ, ನೇದಾಂತ 
 ಗಳಲ್ಲಿದ್ದ ಪೂರ್ಣ ಪಾಂಡಿತ್ಯವು ತಿಳಿದುಬರುತ್ತದೆ. ವ್ಯಾಖ್ಯಾನಕಾರನ ಕಾಲ 
ಸುಮಾರು ಹದಿನಾರನೆಯ ಶತಮಾನವೆನ್ನ ಬಹುದು. 
ಶಂಕರನು ವ್ಯಾಖ್ಯಾನಕಾರನೆಂದು ತಿಳಿಸಿದೆ. ಆದರೆ ಆತನು ಹೌದೇ ಅಲ್ಲವೇ 
ಎಂಬ ಸಂಶಯವು ತೋರಿಬರುತ್ತದೆ. ಶಂಕರನೆಂಬ ಹೆಸರು ಕಂಡುಬರುವುದು 
ವ್ಯಾಖ್ಯೆಯ ಅಂತ್ಯದಲ್ಲಿ. ಈತನು ವ್ಯಾಖ್ಯೆಯ ಪ್ರತಿಯನ್ನು ಬರೆದವನೆಂದು ಮಾತ್ರ 
ತಿಳಿದು ಬರುತ್ತದೆಯೇ ಹೊರತು ವ್ಯಾಖ್ಯಾನಕಾರನೆಂದು ತಿಳಿದು ಬರುವುದಿಲ್ಲ. 
ನಾಂದಿಯಾದ ನಂತರ ಸೂತ್ರಧಾರನು ಪ್ರವೇಶಿಸಿ ಶಕ್ತಿಭದ್ರಕೃತಿಯಾದ 
ಆಶ್ಚರ್ಯಚೂಡಾಮಣಿಯನ್ನು ಅಭಿನಯಿಸುವ ವಿಚಾರವನ್ನು ತಿಳಿಸುವನು. ಕಾಡಿ 
ನಲ್ಲಿ ವಾಸಮಾಡಲು ಲಕ್ಷ್ಮಣನು ಪರ್ಣಶಾಲೆಯನ್ನು ನಿರ್ಮಿಸಿ ದುಷ್ಟ ಮೃಗಗಳನ್ನು 
ಓಡಿಸುತ್ತಾನೆ. ಆಗ ಸುಂದರವಾದ ಅಲಂಕಾರವುಳ್ಳ ಶೂರ್ಪಣಖಿಯು ಲಕ್ಷ್ಮಣ 
ನನ್ನು ಬಯಸಿ ಬರುವಳು. ಅವರಿಬ್ಬರ ಸಂಭಾಷಣೆಯಿಂದ ಆಕೆಯು ರಾಮನನ್ನು 
ಆಗಲೇ ನೋಡಿ ಬಂದಿರುವಳೆಂದು ಗೊತ್ತಾಗುತ್ತದೆ. ಅವಳನ್ನು ನಿವಾರಿಸುವುದು 
ಕಷ್ಟವೆಂದು ತೋರಲು ಸೀತಾರಾಮರು ಪರ್ಣಶಾಲೆಯನ್ನು ಸೇರಿದನಂತರ ನಿಯತ 
ವಾದ ಸ್ಥಳದಲ್ಲಿ ನೋಡುವೆನೆಂದು ಅವಳಿಗೆ ಲಕ್ಷ್ಮಣನು ತಿಳಿಸುತ್ತಾನೆ. ರಾಮನು 
ಸೀತೆಯೊಡನೆ ಬರುತ್ತಾನೆ. ಅವರ ವೇಷವನ್ನು ನೋಡಿ ಇಷ್ಟಕ್ಕೆಲ್ಲಾ ಕಾರಣಳಾದ 
ತನ್ನ ಮಾತೆಯಾದ ಕೈಕೆಯನ್ನು ಕೋಪದಿಂದ ಜರಿಯುತ್ತಲಿದ್ದ ಲಕ್ಷ್ಮಣನನ್ನು 
ರಾಮನು ಶಾಂತಗೊಳಿಸುವಷ್ಟರಲ್ಲಿ ಅವರೆಲ್ಲರೂ ಪರ್ಣಶಾಲೆಯನ್ನು ಸೇರುತ್ತಾರೆ. 
ವಿಶ್ರಾಂತಿ ತೆಗೆದುಕೊಳ್ಳಲು ಲಕ್ಷ್ಮಣನನ್ನು ಕಳುಹಿಸಿ ರಾಮ, ಸೀತೆ ಪರ್ಣಶಾಲೆ 
ಯನ್ನು ಪ್ರವೇಶಿಸುತ್ತಾರೆ. 


೧೦೬ ಪ್ರಬುದ್ಧ ಕರ್ಣಾಟಕ 
ಇ 


ಇತ್ತಲಾಗಿ ಶೂರ್ಪಣಖಿಯು ಲಕ್ಷ್ಮಣನಿಗಾಗಿ ಕಾದು ಸಾಕಾಗಿ ಪುನಃ 
ರಾಮನನ್ನೇ ಬಂದು ಕಾಡುತ್ತಾಳೆ. ಆಗ ರಾಮನು ಮತ್ತೆ ಅವಳನ್ನು ಲಕ್ಷ್ಮಣನಲ್ಲಿಗೆ 
ಕಳುಹಿಸುತ್ತಾನೆ. ನಂತರ ಸೀತೆಯು ತನ್ನ ಸೌಂದರ್ಯಾತಿಶಯದಿಂದ ಆಕರ್ಷಿತನಾದ 
ರಾಮನನ್ನು ನೋಡಿ ತನ್ನ ಮನಸ್ಸಿನಲ್ಲೇ ಅನಸೂಯೆಯು ತನಗೆ ಕೊಟ್ಟ ವರವನ್ನು 
ಹೇಳಿಕೊಳ್ಳುವಳು. ಅನಸೂಯೆಯ ಆಶ್ರಮದಿಂದ ಬರುವಾಗ ಸೀತೆಗೆ ಅವಳು 
ಹೀಗೆ ವರ ಕೊಟ್ಟಿ ರುವಳು-." ನಿನ್ನ ಪತಿಯ ಕಣ್ಣಿಗೆ ನೀನು ಸರ್ವಾಲಂಕೃತೆಯಾಗಿ 
ಕಾಣು ' ಎಂದು. ಇದು ರಾಮನಿಗೆ ತಿಳಿದಿರಲಿಲ್ಲ. ಇತ್ತ ಶೂರ್ಪಣಖಿಯು ರಾಕ್ಷಸಿಯ 
ಅವತಾರ ತಾಳಲು ಸೀತೆಯು ಭಯದಿಂದ ಗಾಬರಿ ಹೊಂದುತ್ತಾಳೆ. ಬಹಳ 
ಕಷ್ಟಪಟ್ಟು ಆ ರಕ್ಕಸಿಯ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕತ್ತರಿಸಿ ರಾಮನಲ್ಲಿಗೆ 
ಬಂದು ವಿಷಯವನ್ನು ತಿಳಿಸುತ್ತಾನೆ. ಈತನು ಮಾಡಿದ್ದೇ ಸರಿಯೆಂದು ರಾಮನು 
ಕ್ರಗೊಳಿಸುತ್ತಾನೆ. ಅವಮಾನಿತೆಯಾದ ಶೂರ್ಪಣಖಿಯು ಖರದೂಷಣರಿಗೆ 
ಹೇಳಿ ಅವರನ್ನು ಶಿಕ್ಷಿಸುತ್ತೇನೆಂದು ಜೆದರಿಸಿ ತೊಲಗುತ್ತಾಳೆ. 
ಜನಸ್ಥಾನದಲ್ಲಿ ಖುಹಿಗಳಿಗೆ ತೊಂದಕೆ ಮಾಡಿ ಅವರ ಯಜ್ಞಯಾಗಾದಿ 
ಗಳನ್ನು ಕೆಡಿಸುತ್ತಲಿದ್ದ ಖರ ದೂಷಣರ ಸಂಹಾರದಿಂದ ವನಪ್ರದೇಶದಲ್ಲಿ ನೆಲಸಿದ 
` ಶಾಂತತೆಯನ್ನು ಖುಹಿಕುಮಾರನು ತಿಳಿಸುತ್ತಾನೆ. ಈ ಕಾರಣದಿಂದ ಕೋಪಗೊಂಡ 
ರಾವಣನೇ ಅಲ್ಲಿದ್ದ ಮಾರೀಚಾಶ್ರಮಕ್ಕೆ ಬಂದು ಅವನನ್ನು ಹೆದರಿಸಿ ಹುಲ್ಲೆಯ 
ರೂಪದಿಂದ ಸೀತಾರಾಮರನ್ನು ದೂರಮಾಡಿ `ಸೀತಾಪಹರಣಕ್ಕೆ ಸಹಾಯಕ 
ನಾಗಲು ಒಪ್ಪಿಸುತ್ತಾನೆಂದೂ ತಿಳಿಸುವನು. ರಾಕ್ಷಸರ ಬಾಧೆಯನ್ನು ದೂರ ಮಾಡಿದ 
ಫಲವಾಗಿ ಲಕ್ಷ್ಮಣನಿಗೆಂದು ಕವಚವನ್ನೂ, ಸೀತಾರಾಮರಿಗೆಂದು ಆಶ್ಚರ್ಯ 
ಚೂಡಾಮಣಿ ಮತ್ತು ಅದ್ಭುತಾಂಗುಲೀಯಕಗಳನ್ನೂ ಹುಷಿಗಳು ಅನುಗ್ರಹ 
ಮಾಡಿ, ಲಕ್ಷ್ಮಣನಿಗೆ ಕೊಡುತ್ತಾರೆ. ಕ್ರಮವಾಗಿ ಅವರುಗಳು ಧರಿಸುತ್ತಾರೆ. ಅವುಗಳ 
ಮಹಿಮೆಯಂತೆ ಅವು ತಗಲಿದರೆ ರಾಕ್ಷಸರ ಮಾಯಾವೇಷವು ತೊಲಗಿ ನಿಜಸ್ವರೂಪ 
ವನ್ನು ಹೊಂದಬಹುದಾಗಿತ್ತು. ಇತ್ತಲಾಗಿ ಅವಮಾಠಿತೆಯಾದ ಶೂರ್ಪಣಖಿಯು 
ರಾವಣನನ್ನು ಕರೆತರುವಳು. ಕಾಂಚನ ಮೃಗದ ಮಾಯೆಯಿಂದ ರಾಮ ಲಕ್ಷ್ಮಣರು 
ಬೇರೆಯಾಗಲು ರಾಮನ ಸ್ವರೂಪದಲ್ಲಿರುವ ರಾವಣನೂ, ಲಕ್ಷ್ಮಣನ ವೇಷದ 
ಸಾರಥಿಯೂ ಬರುವರು. ಭರತನನ್ನು ರಕ್ಷಿಸಲು ತಾವು ಶೀಘ್ರವಾಗಿ ಅಯೋಧ್ಯೆಗೆ 
ಹೋಗಲು ಖುಹಿಗಳು ದಿವ್ಯ ರಥವನ್ನು ಕಳುಹಿಸಿದ್ದಾರೆಂದು ತಿಳಿಸಿ ಸೀತೆಯನ್ನು 
ರಥದಲ್ಲಿ ಕರೆದುಕೊಂಡು ಹೋಗುವರು. ಇತ್ತ ಶೂರ್ಪಣಖಿಯು ಸೀತೆಯ ವೇಷದಲ್ಲಿ 
ರಾಮನನ್ನು ವಂಚಿಸುತ್ತಾಳೆ. ಲಕ್ಷ್ಮಣನಂತಿರುವ ಮಾರೀಚನೂ ಸಹ ಹಾಗೆಯೇ 
ವಂಚಿಸುತ್ತಾನೆ. ಕೃಮೇಣ ಈ ಮಾಯೆಯು ಚೂಡಾಮಣಿ, ಅಂಗುಳೀಯಕಗಳ 
ಸ್ಪರ್ಶದಿಂದ ಬಯಲಿಗೆ ಬರುತ್ತದೆ. 
ಸೀತೆಯನ್ನು ಮೋಸಗೊಳಿಸಲು ಯತ್ನಿ ಸುತ್ತಿದ್ದ ರಾಮನ ವೇಷದಲ್ಲಿರುವ 


ಆಶ್ಚರ್ಯಚೂಡಾಮಣಿ ೧೦೭ 


ರಾವಣನು ಚೂಡಾಮಣಿಯ ಸೋಂಕಿನಿಂದ ನಿಜಸ್ವರೂಪವನ್ನು ಹೊಂದಬೇಕಾಗು 
ತ್ತಜೆ. ಅಂತೆಯೇ ಸಾರಥಿಯೂ ನಿಜಸ್ವರೂಸ ಹೊಂದಲು ಸೀತೆಯು ತಲ್ಲಣಿಸಿ 
ರಕ್ಷಣೆಗಾಗಿ ಕೂಗಿಕೊಳ್ಳುವಳು. ಸೀತೆಯನ್ನು ಕಾಪಾಡಲು ಬಂದ ಜಟಾಯು 
ರಾವನ ಹತನಾಗಲು ಸೀತೆಯು ENA ಸಾರಥಿ ಹುಪ್ಪುಕೆಯನ್ನು 
ವೇಗವಾಗಿ ಓಡಿಸುವನು. 

ಮದನಾವಸ್ಥೆಯಲ್ಲಿರುವ ರಾವಣನು ಸೀತೆಯೊಡನೆ ಹೇಗೆ ವರ್ತಿಸುತ್ತಾನೆಂದು 
ತಿಳಿಯಲು ಮಂಡೋದರಿ, ಚೇಟಯರು ಅಶೋಕವನದಲ್ಲಿ ಅಡಗಿ ಕುಳಿತಿರುವರು. 
ಮಂತ್ರಿಯು ಪ್ರವೇಶಿಸಿ, ಸೀತಾನೆ ್ರೇಷಣಕ್ಕಾಗಿ ರಾಮನ ಭಟರು. ಪ್ರಯತ್ನ 
ಮಾಡುತ್ತ ಲಿದ್ದಾ ಬಾ ರಾಮನು ಅಜೇಯನೆಂದೂ ರಾವಣನಿಗೆ ತಿಳಿಸುವನು. 
ಸೀತೆಯನ್ನು ಒಲಿಸಿಕೊಳ್ಳ ಲು ಹೋದ ರಾವಣನು ಅವಮಾನಿತನಾಗುತ್ತಾ ಕೆ. 
ಸೀತೆಯು ಶುದ್ಧ ಮಾಡಿಕೊಳ್ಳ ಲು ಸಮಾಪದಲ್ಲಿನ ಕೊಳಕ್ಕೆ ತೆರಳುತ್ತಾ ಳೆ, 

ಇತ್ತ WN ಸೀತೆಯನ್ನ ರಸಿಕೊಂಡು ಉಂಗುರ ಸಮೇತನಾದೆ : ಹನುಮಂತನು 
ಅಕೋಕನನಕ್ಕೆ ಬರುತ್ತಾನೆ. ಸೀತೆಯನ್ನು ಕಂಡು ತಾನು ರಾಮನ ಸೇವಕನೆಂದೂ 
ಅದಕ್ಕೆ. ಸ ಸಾಕ್ಷಿಯನ್ನು. ತಿಳಿಸಿ ಹನುಮಂತನು ತಾನು ಬಂದ ಕಾರಣವನ್ನೂ 
ಹೇಳುವನು. ಸೀತೆ ಬಹೆಳೆ ಸಂತೋಷವಾಗುತ್ತದೆ. . ರಾಮನ ಸಂದೇಶವನ್ನು. 
ತಿಳಿಸಿದ ಹನುಮಂತನು ಅದ್ಭುತ ಉಂಗುರವನ್ನು ಸೀತೆಗೆ ಕೊಡುತ್ತಾನೆ. ಸೀತೆಯು 
ತನ್ನ ವೃತ್ತಾಂತವನ್ನು ತಿಳಿಸಿ ಚೂಡಾಮಣಿಯನ್ನು ರಾಮನಿಗೆ ಕಳುಹಿಸುವಳು. 
ರಾಮನನ್ನು ಪುನಃ ಕಾಣುವ ಆಶಾಂಕುರವು ಸೀತೆಯಲ್ಲಿ ಹುಟ್ಟುತ್ತದೆ. 

ವಿದ್ಯಾಧರ, ಸೌಧಾಮಿನಿಯರ ಸಂಭಾಷಣೆಯ ಮೂಲಕ ರಾಶ್ಷಸರೆಲ್ಲರ 
ಹಾಗೂ ರಾವಣನ ವಥೆಯ ವಿಚಾರ ತಿಳಿಯುತ್ತದೆ. ರಾಮನು ತನ್ನ ಮನೋರಥ 
ದಂತೆ ವಿಭೀಷಣನಿಗೆ ಲಂಕೆಯಲ್ಲಿ ಪಟ್ಟಗಟ್ಟುತ್ತಾನೆ. ಸೀತೆಯು ಲಂಕೆಯಿಂದ 
ಹೊರಟ ನಂತರ ತಾನು ಲಂಕೆಯನ್ನು ಪ್ರವೇಶಿಸುತ್ತೇನೆಂದು ವಿಭೀಷಣನು ಹೇಳಲು, 
ಸೀತೆಯನ್ನು ಕರೆತರಲು ರಾಮನು ಸುಗ್ರೀವನನ್ನು ಕಳುಹಿಸುತ್ತಾನೆ. ವಿಚಾರಪರ 
Jb ರಾಮನಿಂದ ಸೀತೆಯು ನಿಂದೆಗೆ ಆಸ್ಪದವಾಗಬಹುದೆಂಬ ಸಂಶಯವು 

ಕ್ಷ್ಮಣನಿಂದ ಪುಸ್ಟಿಗೊಳ್ಳುತ್ತದೆ. ಅಷ್ಟರಲ್ಲೇ ಸೀತೆಯ ಪ್ರವೇಶ. ಅವಳ ಅನುಪಮ 
ತ. ಸಾ ಸಾಂದರೆ ವನ್ನು, ನೋಡಿ ರಾಮಾಗೆ ಅನುಮಾನವಾಗುತ್ತದೆ. 
ಅನಸೂಯೆಯು ತನಗೆ ಕೊಟ್ಟ "ರವೆ ತನಗೆ ಶಾಪವಾಯಿತಲ್ಲ ಎಂದು ಸೀತೆಯು 
ಅಂದುಕೊಳ ಳ್ಳುತ್ತಾಳೆ. ಧನು ಸಹ ಸಂಶಯ ಹೊಂದಿದವನಾಗಿ ಈಕೆಯು 
ತಾನು ಕೆಂಡ ಸೀತೆಯಲ್ಲನೆನ್ನುತ್ತಾನೆ. ಸೀತೆಯ ಅಭಿಲಾಷೆಯಂತೆ ಅಗ್ನಿಪ್ರ ವೇಶ 
ಮಾಡಲು ರಾಮ ಲಕ್ಷ್ಮಣರು ಒಪ್ಪಿಗೆ ಕೊಡುತ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ವಿ 
ಯಾಗಲು ನಾರದರ ಮುಖಾಂತರ ಇಂದ್ರಾದಿ ದೇವತೆಗಳು ಬರುವುದು ತಿಳಿಯುತ್ತ Hy 
ಅನಸೂಯೆಯು ಸೀತೆಗೆ ಕೊಟ್ಟ ವರದಂತೆ ಅವಳ ಶರೀರದ ನೇಲಿರುವುವುಗಳೆಲ್ಲಾ 


೧೦೮ ಪ್ರಬುದ್ಧ ಕರ್ಣಾಟಕ 
ಛಿ 


ಆಭರಣದಂತೆ ರಾಮನಿಗೆ ತೋರಬೇಕಾಗಿತ್ತು. ಆದ್ದರಿಂದ ಅವಳ ತಲೆಯ 
ಮೇಲಿದ್ದ ಹಣ್ಣೆ ಲೆಯೇ ಆಭರಣದಂತೆಯೂ, ಧೂಳೇ ಚಂದನದಂತೆಯೂ ರಾಮನಿಗೆ 
ಕಾಣಿಸುತ್ತಿದೆ ಎಂದು ನಾರದರು ತಿಳಿಸುತ್ತಾರೆ. ಈ ಘಟನೆಯ ಫಲವಾಗಿ ಎರ 
ಸಂಶಯವೂ ದೂರವಾಗಿ ಸಂತೋಷವಾಗುತ್ತದೆ. ಲಂಕಾಜನಗಳಿಗಂತೂ ಸ್ಟ 
ಶುದ್ಧಳಾದ ಸೀತೆಯ ಅಗ್ನಿಪ್ರವೇಶವೇ ಬೇಕಿರಲಿಲ್ಲ. ಕುಬೇರನ ರಥದಲ್ಲಿ Hk 
ಅಯೋಧ್ಯೆ ಗೆ ಹೋಗುವಂತೆ ರಾಮ ಸೀತೆ ಲಕ್ಷ ಕ್ಲ ಣರಿಗೆ ನಾರದನು ತಿಳಿಸುತ್ತಾನೆ. 
ನಾಟಿಕವು' ಸುಖದಲ್ಲಿ ಅಂತ್ಯವಾಗುತ್ತ ದೆ. 

ರಾಮಾಯಣದ ನಾಟಕಗಳ ಪೈಕಿ ಆಶ್ಚರ್ಯಚೂಡಾಮಣಿ ಸಣ್ಣದೇನೋ 
ಹೌದು. ಆದರೆ ಕವಿಯು ಇದನ್ನು ರಂಗದ ದೃಷ್ಟಿಯಿಂದಲೇ ಬರೆದಂತಿದೆ. ಉತ್ತರ 
ರಾಮಚರಿತೆಯನ್ನು ಬಿಟ್ಟಕಿ ಈ ನಾಟಕವನ್ನೇ ಉತ್ತಮಕೃತಿ . ಅನ್ನ ಬಹುದು. 
ಮ. ಮ ಪ್ರೊ. ಕುಪ್ಪು ಸ್ವಾಮಿ ಶಾಸ್ತ್ರಿಯವರು ಈ ನಾಟಕದ ಬಗ್ಗೆ «She best 
of the Rama | ಸ barring Bhavabhuti’s “Uttararima 
carita in certain respects,” ಎಂದು ಹೇಳಿದರೆ, ಪ್ರೋ. ವಿಂಟರ್‌ ನಿಟ್ಟಿರವರು, 
4 Bhavabhuti, the sovereign master of Sanskrit poetical language, 
is the greater poet. But, as regards the dramatic action and 
appropriateness for the stage, Saktibhadra’s drama surpasses even 
the Uttararimacarita” ಎನ್ನುತ್ತಾರೆ.3 “ಕಥಾ ಸಂಗ್ರಹದಲ್ಲಿ ಕೌಶಲವೂ ಪಾತ್ರ 
ಗಳಲ್ಲಿ ಜೀವಕಳೆಯೂ ಅವರ ಮಾತಿನಲ್ಲಿ ಸರಳತೆಯೂ ಇವೆ. ಕೃತಕ ಚಮತ್ಕಾರದ 
ಪ್ರಯತ್ನ ನಿದ್ದರೂ ಒಟ್ಟಿನಲ್ಲಿ ಭಾಸನ ನಾಟಕದ ಛಾಯೆ ಇದ್ದು ಮಹಾವೀರ 
ಚರಿತಾದಿಗಳನ್ನು ಓದಿ ಭಾರಯಿಸಿದ ಬುದ್ಧಿ ಹೆಗುರವಾಗುತ್ತದೆ. ವೀರಾದ್ಭುತ 
ಗಳೆರಡೂ ಕನಿಗೆ ಉದ್ದಿಷ್ಟ ವಾಗಿದ್ದರೂ ನೀರಕ್ಕಿಂತ ಅದ್ಭುತವೇ ಹೆಚ್ಚಾಗಿವೆ. ೫೩ 

ಈ ನಾಟಕದಲ್ಲಿ ಅದ್ಭುತರಸವೇ ಪ್ರಧಾನ. ಆಶ್ಚರ್ಯಚೂಡಾಮಣಿ 
ವ್ಯಾಖ್ಯಾನಕಾರನೇ ಹೀಗೆ ಹೇಳುತ್ತಾನೆ: “ ವೀರಕಾರ್ಯಾದ್ಭುತರಸ ಭೂಯಿ 
ಸ್ಕೇನ ಆಶ್ಚರ್ಯಕರಾಣಾಂ ಚೂಡಾಮಣಿರಿತ್ಯಾಶ್ಚರ್ಯಚೂಡಾಮಣಿರಿತಿಸಂಜ್ಞಾ | 
ಆಶ್ಚರ್ಯಭೂತಶ್ಪೂಡಾಮಣಿಃ ಯಸ್ಮಿನ್‌ ಪ್ರತಿಪಾದ್ಯತ್ವೇನ ಅಂಗೀಕೃತ ಇತಿ ವಾ? 
(ಪು. ಲ). ಈ ನಾಟಕದ ಹೆಸರೇ ಆಶ್ಚರ್ಯಚೂಢಾಮಣಿ. ಶಕ್ತಿಭದ್ರನ ಅದ್ಭುತ 
ವಾದ ಕೃತಿ ಎಂದು ನಾಟಕದ ಪ್ರಸ್ತಾವನೆಯಲ್ಲೇ ಉಕ್ತವಾಗಿದೆ. ಸ್ವಭಾವತಃ 
ಕ್ರೂರಾಕೃತಿಯುಳ್ಳ, ನೋಡಲು ಭಯಂಕರವಾದ ಶೂರ್ಪಣಖಿಯು ಉತ್ತಮವಾದ 
ಪ್ರೀ ಪಾತ್ರಧರಿಸಿ ಸರ್ಣಶಾಲಾಂಕದಲ್ಲಿ ಬಂದಾಗಲೇ ಅದ್ಭುತರಸದ ಪ್ರಾರಂಭ 
(ಅಂಕ ೧). ಸೀತೆಯ ಸೌಂದರ್ಯವನ್ನು ರಾಮನು ಮೆಚ್ಚುತ್ತಲಿರುವಾಗ ಆ ರಸವು 


3 Mm. 5. Kuppuswamy Sastri Commemoration Volume, P. 3. 
ಕೆ ಸಂಸ್ಕೃತ ನಾಟಕ, ಶ್ರೀ. ಎ. ಆರ್‌. ಕೃಷ್ಣಶಾಸ್ತ್ರೀ, ಪು. ೨೫೧-೨೫೨,- 


ಆಶ್ಚರ್ಯಜೂಡಾಮಣಿ ೧೦೯ 


ಅಭಿವೃದ್ಧಿ ಗೊಳ್ಳುತ್ತದೆ (ಅಂಕ ೨). ಮಾಯಾಸೀತಾಂಕ(ಅಂಕ ೩)ದಲ್ಲಿ ಅದ್ಭುತ 
ರಸವು ಪಸ್ಟಿ ಹೋ ಆಶ್ಚರ್ಯಕರವಾದ ದೃಶ್ಯ ಗಳನ್ನು ನೋಡುತ್ತೇವೆ. ರಾಮ, 
ಸೀತೆ ಮತ್ತು ಲಕ ಕ್ಷ್ಮಣರು ದಿವಾ ಚರಣಗಳನ್ನು ಹೊಂದುವುದು; ಬಂಗಾರದ 
ಜೆಂಕೆಯಲ್ಲಿನ : ಸೌಂದರ ಕ್ಕೆ OE ಇರಾ ್ಲ ಅದ್ಭುತವೇ | ಜಟಾಯು 
ವಧಾಂಕ(ಅಂಕ ೪) ಅದ್ಭುತವನ್ನು ಅನಾದರಿಸದಂತೆ ಚಮತ್ಕಾರದಿಂದ 
ಅದ್ಭುತ ಮಹಿಮೆಯುಳ್ಳ ಆಶ ಶ್ಚರ್ಯಚೂಡಾಮಣಿಯ ಸಹಾಯದಿಂದ ರಾವಣನು 
ತ್ತ ವೇಷದಲ್ಲಿ ದ್ಹಾಕೆಂದು ಸೀತೆಯು ಪತ್ತಿ ಹಚ್ಚು ತ್ರಾಳೆ. ಅಶೋಕ 
ವನಿಕಾಂಕದಲ್ಲಿ (ಅಂಕ ೫) ತಾನೇ ತಾನಾಗಿ ಆದ್ಭುತ ರಸ hf ಉಳ್ಳಿ ಬರುತ್ತದೆ. 
ಸೀತು ಧೈರ್ಯ ಕೈ ಸೋತ ಮಂಡೋದರಿಯ ಬಾಯಿಂದ ಈ ಮಾತು ಬರುತ್ತ ದೆ: 

“ ಧೀರಾ ಖಲು ಏಷಾ, ಮಹಾರಾಜಸ್ಯ ಶೀರ್ಷಂ ಪಂಕಮಿವ ಪಾಡೇನ ಪರಿ 
ಹರತಿ. ಸತ ೈಮಿದಾನೀಂ ಕೌಲೀನಂ ಸೃಧಿವೀಸುತಾ ಸೀತಾ ಪದ್ಮನಾಭೋ 
ರಾಮ ಇತಿ” (ಮ ೧೭೩). ಅಂಗುಲೀಯಕಾಂಕದಲ್ಲಿ, ಅದ್ಭುತ ಮಹಿಮೆಯುಳ್ಳ 
ಹನುಮಂತನು ರಾಮನ ಸಂದೇಶದೊಂದಿಗೆ ಅಂಗುಲೀಯಕವನ್ನು ಕೊಟ್ಟು 
ಸೀತೆಯ ಪ್ರತಿಸಂದೇಶವನ್ನೂ ಹಾಗೂ ಆಶ ಶ್ಚರ್ಯಚೂಡಾನುಣಿಯನ್ನೂ ರಾಮಸಿಗೆ 
ತಲಪಿಸಲು ಪಡೆಯುತ್ತಾನೆ. ಆಗ ಸೀತೆಯೇ ಅಂಗುಲೀಯಕದ ಮಹಿಮೆಯನ್ನು 
ತಿಳಿಸುತ್ತಾಳೆ: “ಇದಂ ಲೋಕಾ ಭರಣಸ್ಯಾಭರಣಂ, ಇದಂ ಬಾಣಾಸನ ಗುಣ 
ಪರಿಖಿನ್ನಂ, ಇದಂ ರಾಕ್ಷಸ ಮಾಯಾ ಪಿಶುನಂ, ಇದಂ ರಜನೀಷು ರತ್ನದೀಪಃ, 
ಇದಂ "ನಜೆನಾಲಂಕಾರ 'ವಿಕಲ್ಪಾ ದರ್ಶಃ” (ಪು. ೧೯೭). ಕೊನೆಯ ಅಂಕದಲ್ಲಿ 
ಉತ್ತಮವಾದ ಅದ್ದುತರಸ ಇಂಕು: ಅದು ಸೀತೆಯ ಪಾತಿವ್ರತ್ಯ ಸರೀಕ್ಷೆ 
ಅಗ್ನಿಪ್ರ ವೇಶದಲ್ಲಿ ಜಯಶಾಲಿನಸಿಯಾಗಿ ಬರುತ್ತಾಳೆ. ಅನಂತರ ದಿವ್ಯವಾದ 
ರಥವನ್ನು ತೆಗೆದುಕೊಂಡು ನಾರದನು ಬರುತ್ತಾನೆ. ಹೀಗೆ ನಾಟಕದಲ್ಲಿ 
ಪ್ರಧಾನವಾಗಿರುವುದು ಅದ್ಭುತ ರಸವೇ. “ The characteristic feature of 
the Cadimani is the dominating adbhutarasa. 1! will be difficult 
to find such an accumulation of wonders in any other Sanskrit 
play” ಎಂದು ಹೇಳಿರುವ ವಾಕ್ಯ ಸಮರ್ಪಕವೆನ್ನ ಬಹುದು. 

ಪಾತ್ರಗಳ ಬೆಳವಣಿಗೆ ಬಹಳ ಚೆನ್ನಾಗಿದೆ. ರಾಮನ ಪಾತ ತ್ರವು ಮೊದಲನೆಯ 

ಅಂಕದಲ್ಲೂ, ರಾವಣನ ಪಾತ್ರವು ಮೂರನೆಯ ಅಂಕದಲ್ಲೂ ಹಾಗೂ ಲಕ್ಷ್ಮಣ 
ಸೀತೆಯರ ಪಾತ್ರ ಪೋಷಣೆಯು ನಾಟಕದಲ್ಲಿ ಮೊದಲಿನಿಂದ ಕೊನೆಯ ತನಕವೂ 
ಸಾಗಿದೆ. ಅದ್ಭುತಾಂಗುಲೀಯಕ, ಆಶ ಶ್ಚರ್ಯಚೂಡಾಮಣಿಗಳನ್ನು ಶಕ್ತಿಭದ್ರನು 
ಅತ್ಯಂತ ಚಮತ್ಕಾರದಿಂದ ಸೇರಿಸಿ ಸೀತಾಪಹರಣಕ್ಕೆ ಯಶಸ್ವಿಯಾಗಿ ಯಾವ 





5 1/17. 5, Kuppuswami Sastri Commemoration Volume, P.3, 
Prof. M. ೫೫೬ 


೧೧೦ ' ಪ್ರಬುದ್ಧ ಕರ್ಣಾಟಕ 
೪ 


ಸಂದೇಹಕ್ಕೂ ಆಸ್ಪದ ಬಾರದಂತೆ ಅಳವಡಿಸಿಕೊಂಡಿದ್ದಾನೆ. ಈ ವಿಚಾರದಲ್ಲಂತೂ 
ಸಂದೇಹವೇ ಇಲ್ಲ. ಮಾಯಾಮೃಗವನ್ನು ಸೀತೆಗಾಗಿ ತರಲು ರಾಮನು ಆಶ್ರಮವನ್ನು 
ಬಿಡಲು, ನಂತರ ಲಕ್ಷ್ಮಣನಿಲ್ಲದಿರುವಾಗ ರಾಮನಂತೆಯೇ ವೇಷಧಾರಿಯಾದ 
ರಾವಣನು ಹಾಗೂ ಅವನನ್ನನುಸರಿಸಿದ ಸಾರಥಿಯು ಲಕ್ಷ್ಮಣನ ವೇಷದಲ್ಲೇ 
ಬಂದು ಭರತನಿಗೆ ಸಹಾಯಕರಾಗಿ ತಾವು ಹೋಗಲು ಖುಹಿಗಳೇ ದಿವ್ಯ ರಥವನ್ನು 
ಕಳುಹಿಸಿದ್ದಾರೆ, ತಕ್ಷಣವೇ ಹೊರಡಬೇಕೆನ್ನಲು ಸೀತೆಗೆ ಹೇಗೆ ತಾನೆ ಸಂದೇಹ 
ಬರುತ್ತದೆ? ಹಿಂದೆ ಖುಷಿಗಳಿಂದಲೇ ಅವರು ದಿವ್ಯವಾದ ಆಭರಣಗಳನ್ನು 
ಪಡೆದಿದ್ದುದು, ಆದ್ದರಿಂದ ತಕ್ಷಣವೇ ಒಪ್ಪಿಗೆಯನ್ನು ಕೊಡುತ್ತಾಳೆ. ಈ ಅನುಕೂಲ 
ವಾದ ಸನ್ನಿವೇಶವನ್ನು ಕಲ್ಪಿಸಿ ಶಕ್ತಿಭದ್ರನು ಸೀತಾಪಹರಣವನ್ನು ಸಂಯೋಜಿ 
ಸಿದ್ದಾನೆ. 

ಸ್ತ್ರೀಯರು ತಮ್ಮ ಪಾತಿವ್ರತ್ಯದಿಂದ ಶೀಲವನ್ನು ಕಾಪಾಡಿಕೊಂಡಿರಬಹು 
ಜೆಂಬ ಅಂಶವು ಈ ನಾಟಕದಲ್ಲಿ ಪ್ರತಿಪಾದ್ಯವಾಗಿದೆ. ನಾಟಕದ ನಾಯಿಕೆಯಾದ 
ಸೀತೆಯೇ ಇದಕ್ಕೆ ನಿದರ್ಶನ. ಅವಳಿಗೆ ತನ್ನ ಪಾತಿವ್ರತ್ಯದ ಮೇಲೆ ಸಂಪೂರ್ಣ 
ನಂಬಿಕೆ. ರಾಮನು ಮಾಯಾಮೃಗವನ್ನ ರಸಿಕೊಂಡು ಹೋಗುತ್ತಿದ್ದಾಗ ಅವನ 
ಧ್ವನಿಯಂತೆ ಶಬ್ದ ಕೇಳಿಬರಲು ಲಕ್ಷ್ಮಣನನ್ನು ಹೋಗಲು ಹೇಳುತ್ತಾಳೆ. “ಇವೆಲ್ಲವೂ 

ರಾಕ್ಷಸರ ಮಾಯೆಯೆಂದೂ ಸೀತೆಗೆ ೩... ಲಕ್ಷ್ಮಣನು ಹೇಳಲು 

ಸೀತೆಯು ಹೀಗೆ ಉತ್ತರ ಕೊಡುವಳು“ ಸಮಾಧೀ ರಕ್ಷತಿ ಸ್ತ್ರೀಜನಂ ನ ಬಾಣಾಃ” 
(ಪು. ೧೧೦). ಪಾತಿವ್ರತ್ಯವು ಹೆಂಗಸರನ್ನು EC ವಿನಾ ಬಾಣವಲ್ಲ 
ನೆನ್ನುವಳು. ಕೊನೆಯವರೆನಿಗೂ ಅವಳು ತನ್ನ ಪಾತಿವುತ್ಯವನ್ನುಳಿಸಿಕೊಂಡು 
ಅಗ್ನಿ ಪ್ರವೇಶದಲ್ಲಿ ಸಹ ಜಯಶಾಲಿನಿಯಾಗಿ ಪತಿವ್ರತಾ ಶಿರೋಮಣಿ ಎನ್ಸ್ಟಿಸಿ 
ಕೊಳ್ಳುತ್ತಾಳೆ. 

ರಾಕ್ಷಸರ ಮಾಯೆಯನ್ನು ಹಾಗೂ ಅದರ ವಿಶೇಷವನ್ನೂ ಕೇಳಿದ್ದೇವೆ. 
ಆದಕೆ ಈ ನಾಟಕದಲ್ಲಿ ಆ ಮಾಯೆಗಿಂತಲೂ ಹೆಚ್ಚಿ ಸ್ಸಿನ ಮಾಯೆ ಕಂಡುಬರುತ್ತದೆ. 
'ರಾಕ್ಟುಸರು ಮಾಯಾಶಕ್ತಿಯಿಂದ ಸ್ಟೇಜ್ಛಿ ಯಾಗಿ” ವರ್ತಿಸಿ ಡುರುಪಯೋಗಪಡಿಸಿ 
ಕೊಂಡು ಕೆಟ್ಟ ಹೆಸರನ್ನು. ಗಳಿಸಿದ್ದಾ 3 `ಿದಕಿ ಇಲ್ಲಿ ರಾಕ್ಷಸೀಮಾಯಿಗೆ ಎದುರಾಗಿ 
ಹೋರಾಟವೆಸ ಗಿದ ದೈವಿಕನಾದ ಮಾಯಿಯು ಜಯಗಳಿಸುವುದನ್ನು ಕಾಣಬಹುದು. 
ಈ ದೈವಿಕ ಮಾಯಾಶಕ್ತಿಯೇ ಆಶ್ಚರ್ಯಚೂಡಾಮಣಿ, ಅದ್ಭುತಾಂಗುಲೀಯಕ 
ಗಳಲ್ಲಿ ಅಡಗಿರುವುದು. ಅವುಗಳ 'ನುಜಮೆಯಿಂದ ನಿಜಸ್ವರೂಪವು ಬಯಲಾಗು 
ವುದು. ಮೋಸದ ಪ್ರಮೇಯ ಬರುವುದಿಲ್ಲ. ಈ Uda ಸಂಪರ್ಕವಾದಾಗ. 
ಕಪಟವೇಷವು ತೊಲಗಿ ನಿಜರೂಪವು ತಾನೇ ಹೊರಬೀಳುತ್ತದೆ. ರಾಕ್ಸಸರ 
ಮಾಯೆಗಿಂತಲೂ ಹೆಚ್ಚಿನ ಮತ್ತು ಅದ್ಭುತವಾದ ಶಕ್ತಿ ಕ್ರಿಯನ್ನು ಸಸ 
ಶಕ್ತಿಭದ್ರನು ನಿಜವಾಗಿಯೂ ಕವಿಯೇ ಸರಿ. 


ಅಶ್ಚರ್ಯಚೂಡಾಮಣಿ ೧೧೧ 


ಮಹಾಮಹೋಪಾಧ್ಯಾಯ ಶ್ರೀಮಾನ್‌ ಓಟ. ಗಣಪತಿ ಶಾಸ್ತ್ರಿಗಳವರು 
ತಾಳಪತ್ರ ಸಂಗ್ರಹಣದಲ್ಲಿ ತೊಡಗಿದ್ದಾಗ ದೈವವಶಾತ್‌ ಹದಿಮೂರು ನಾಟಕಗಳ 
ನ್ನೊಳಗೊಂಡ ಓಲೆಗರಿ ಅವರಿಗೆ ಸಿಕ್ಕಿತು. ನಾಟಕಗಳೆಲ್ಲ ಜಿನ್ನಾಗಿದ್ದುವು. ಆದರೆ 
ಒಂದರಲ್ಲೂ ಸಹ ಕವಿಯ ಹೆಸರೇ ಉಕ್ತವಾಗಿರಲಿಲ್ಲ. ಸ್ವಪ್ನವಾಸವದತ್ತವೆಂಬ 
' ನಾಟಕವು ಅವುಗಳಲ್ಲೊಂದು. ಈ ನಾಟಕವನ್ನು ಆಲಂಕಾರಿಕರು-“.ಯಥಾ 
ಸ್ವಪ್ನುವಾಸವದತ್ತಾಯಾಂ', " ಯಥಾ ಸ್ವಪ್ನವಾಸವದತ್ತ ನಾಟಕೇ' ಎಂಬುದಾಗಿ 
ವಾಕ್ಯಗಳಿಂದ ಉದಾಹರಿಸಿದ್ದಾರೆ; ಹಾಗೂ "ಯಥಾ ಭಾಸಕೃತೇ ಸ್ವಪ್ನವಾಸವ 
ದತ್ತೇ' ಎಂದು ಕಂಡುಬರುತ್ತದೆ. ಮತ್ತು ರಾಜಶೇಖರನ ಈ ಶ್ಲೋಕದಿಂದ ಸ್ವಪ್ನ 
ವಾಸವದತ್ತವು ಭಾಸಕೃತವೆಂದು ಸ್ಪಷ್ಟ. 
“ ಭಾಸನಾಟಕಚಕ್ರೇಷಪಿ ಛೇಕೈಃ ಕ್ಷಿಪ್ತೇ ಪರೀಕ್ಷಿತುಮ್‌ | 
ಸ್ವಪ್ನವಾಸವದತ್ತಸ್ಕ ದಾಹಕೋಭೂನ್ನ ಪಾವಕಃ ॥ ೫ 6 


ಈ ಹದಿಮೂರು ಭಟಟ ಜ್ನ ಬ್ಬನೇ ಬರೆದವನೆಂದು ನಿರ್ಣಯಿಸಿದ ಮೇಲೆ, 
ಆ ಹದಿಮೂರರ ಪೈಕಿ ಒಂದಾದ ಖ್ಯ ಸ್ವಪ್ನ ವಾಸವದತ್ತ'ವು ಭಾಸಕೃತವೆಂದು 
ದೃಢವಾದದ್ದರಿಂದ ಭಾಸನೇ ಹದಿಮೂರು ನಾಟಕಗಳ ಕರ್ತೃವೆಂದು ತೀರ್ಮಾನಕ್ಕೆ 
ಬಂದಿರುವರಷ್ಟೆ. ಅಂತೆಯೇ ಶಕ್ತಿಭದ್ರನ ಕೃತಿಯಾದ " ಆಶ್ಚರ್ಯ ಚೂಡಾಮಣಿ ' 
ಯಲ್ಲಿಯೂಭಾಸನದೆಂದು ತಿಳಿದುಬರುವ ಹದಿಮೂರು ನಾಟಕಗಳನ್ನು ಹೋಲುವಂತೆ 
ಕೆಲವು ಸಾಮ್ಯ ತೋರಿಬರುತ್ತದೆ.  ನಾಂದ್ಯಂತೇ ಪ್ರವಿಶತಿ ಸೂತ್ರಧಾರಳ ಎಂಬುದು 
ಸಾಮಾನ್ಯವಾಗಿ ನಾಟಕದ ಪ್ರಾರಂಭ.' ಆದರೆ ಭಾಸನಾಟಕಗಳಲ್ಲಿ ಹಾಗೂ 
ಆಶ್ಚರ್ಯಚೂಡಾಮಣಿಯಲ್ಲಿ ಮಾತ್ರ "ನಾಂದ್ಯಂತೇ ತತಃ ಪ್ರವಿಶತಿ ಸೂತ್ರ 
ಧಾರ? ಎಂದು ಇದೆ. ಹಾಗೂ ಪ್ರಸ್ತಾವನೆಯ ಬದಲು " ಸ್ಥಾಪನಾ” ಎಂದಿದೆ. 
ಇದೂ ಅಲ್ಲದೆ "ಯೇ ಕಿಂ ನು ಖಲು ವಿಜ್ಞಾ ಪನವ್ಯಗ್ರೇ ಶಬ್ದ ಇವ ಶ್ರೂಯತೇ ; 
ತುಸ ಎಂಬುದಾಗಿ ಚೂಡಾಮಣಿಯಲ್ಲೂ ಭಾಸನದೆಂದು ತಿಳಿಸಿರುವ 
' ಹದಿಮೂರರ ಪ್ಪೆ ಕೆ ಒಂಬತ್ತು ನಾಟಕಗಳಲ್ಲೂ ಇನೆ. ಈ ಗಮನಾರ್ಹವಾದ ಸಾದೃ ಶ್ಯ 
ಗಳಿಂದ ಭಾಸಕ್ಕ ತವೆಂದು ತೀರ್ಮಾನಕ್ಕೆ ಬಂದಿದ್ದ ಶ್ರೀ ಓ, ಗಣಪತಿ ಶಾಸ್ತ್ರ ಗಳನ 
ಅಭಿಪ್ರಾಯನನ್ನು ಕೇರಳದ ಕೆಲವು ವಿದ್ವಾಂಸ ಸರು. ಒಪ್ಪದಿರುವುದುಂಟು. 

ಪ್ರತಿಮಾ, ಅಭಿಷೇಕ ಹಾಗೂ ಆಶ್ಚರ್ಯಚೂಡಾಮಣಿ ನಾಟಕಗಳು 
ಒಂದನ್ನೊಂದು ಬಹಳವಾಗಿ ಹೋಲುತ್ತವೆ. ಅದರಲ್ಲೂ ಅಭಿಷೇಕ ಮತ್ತು 
ಚೂಡಾಮಣಿಗಳಲ್ಲಿರುವ ಸಾದೃಶ್ಯ ಗಳು ಗಮನಾರ್ಹವಾದದ್ದು. ರಚನೆಯಲ್ಲಿ 
ಮಾತ್ರವಲ್ಲ, ಉಕ್ತಿಸಾದೃಶ್ಯದಲ್ಲೂ ಸಹ ಒಂದೇ. ಮಲಯಾಳದಲ್ಲಿ ವಿಶೇಷಾರ್ಥದಲ್ಲಿ 





6 ಜಲ್ಹಣನ " ಸೂಕ್ತಿಮುಕ್ತಾವಳಿ', ಗಾಯಕವಾಡ ಗ್ರಂಥಮಾಲೆ, IV, 48, 





೧೧೨ ಪ್ರಬುದ್ಧ ಕರ್ಣಾಟಕ 
€ 


ಉಪಯೋಗಿಸುವ " ಸಂಬಂಧ”? ಎಂಬ ಶಬ್ದದ ಪ್ರಯೋಗವಿದೆ. ಒಂದೇ ರೀತಿಯ 
ಪಾಣಿನಿಯ ವಿರುದ್ಧ ಪದಗಳು ಕಂಡು ಬರುತ್ತ ವೆ. `ಭರತನ ನಾಟ್ಯಶಾಸ್ತ್ರದ ನಿಯಮದ 
ಉಲ್ಲಂಘನೆಯನ್ನು “ತು ನಾಟಕಗಳಲ್ಲೂ FRAN ಮಣ ಇಲ್ಲವೇ 
ಯುದ್ಧವನ್ನೇ ಆಗಲಿ ರಂಗದ ಮೇಲೆ ತೋರಿಸಬಾರದು. ಆದರೆ ಜಟಾಯು 
ರಾವಣರ ಯುದ್ಧ ಆಶ್ಚ ಶ್ಚರ್ಯಚೂಡಾಮಣಿ(೪ನೇ. ಅಂಕ) ಯಲ್ಲಿ ಬಂದಿದೆ. ಅಂತೆಯೇ 
ಅಭಿಷೇ ಕದಲ್ಲಿಯೂ ಸಹ ಬರುತ್ತದೆ. ಇದೂ ಅಲ್ಲದೆ ಮಲಬಾರು ದೇಶದ ಶ್ರೀತಾಳ 
ಓಲೆ ಗ್ರಂಥದಲ್ಲಿ ಸ್ಪಷ್ಟವಾದ ಹೋಲಿಕೆಯುಳ್ಳ ಚೂಡಾಮಣಿ, ಅಭಿಷೇಕ, ಮತ್ತು 
ಪ್ರ ಜಾ ಸಟ ಳು. ಇವೆ. ಈ ಸರ AUER ಪ್ರೊ ಕುಪ್ಪುಸ್ವಾ ಮಿ ಶಾಸ್ತ್ರಿ 
ek ಶಕ್ತಿಭದ್ರನೇ ಈ ಮೂರು ನಾಟಕಗಳ ಕರ್ತ್ಯವೆಂದು ಹೇಳುವುದರಲ್ಲಿ 
ಔಚಿತ್ಯವಿದೆ ಎನ್ನುವತನಕ ಹೋಗಿದ್ದಾರೆ. ಅವರ ಪ್ರಕಾರ, ಶಕ್ತಿಭದ್ರನು 
ಪ್ರಸ್ತಾವನೆಯಲ್ಲಿ ತಿಳಿಸಿದ "ಉನ್ಮಾದ ವಾಸವದತ್ತ'ವು ಭಾಸ ಸಕ್ಕತವೆಂದು ಭಾವಿಸಿರುವ 
೧ ಪ್ರ ತಿಜ್ಞಾ ಯೌಗಂಧರಾಯಣ `ದ ವಾಯ ತಂವಿಕೊಳುತಿಂದು. ಆದರೆ ಈ 
ಬಗ್ಗೆ ಯಾವ ಇತ ೈರ್ಥಕ್ಕೂ ಬಾರದೆ ಸಮಸ್ಯೆಯಾಗಿ | ಉಳಿದಿದೆ. 
ಭಾಸಕೃ ತಪಿಂದು ವ ಹದಿಮೂರು ನಾಟಕಗಳು ಹಾಗೂ ಚೂಡಾಮಣಿ 
ಗಳಲ್ಲಿ ಕಂಡುಬರುವ ಸಾದೃಶ್ಯ ಗಳಿಗಾಗಿ ಕೇರಳದ ಘನ ವಿದ್ವಾ ಂಸರಾದ ಶ್ರೀ 
ಟ. ಕೆ. ಮೆಷನ್‌ರವರು ಹೀಗೆ ಹೇಳಿದ್ದಾರೆ" Who knows, ಸ್ಯ may be that 
the so called Bhiasa plays, or at any rate, some of them, might 
be the works of Saktibhadra, who, trying his apprentice 
hand at these might have produced this work Cidamani of out- 
standing merit. I believe it is no heresy now to say that, in spite 
of the strenous efforts of the late Ganapati Sastri, it has been made 
abundantly clear that they could not have been the works of the 
great ೫185೩ himself.” 
ಶಕ್ತಿಭದ್ರನೇ ಪ್ರತಿಮಾ ಮತ್ತು ಅಭಿಷೇಕ ನಾಟಕಗಳ ಸರ್ತ್ವವೆಂದು 
ಹೇಳುವವರು ಇರುವಂತೆಯೇ ಶಕ್ತಿಭದ್ರನಲ್ಲವೆಂದು ವಾದಮಾಡುವವರೂ ಇದ್ದಾರೆ. 
ಈ ನಾಟಕಗಳಲ್ಲಿ ಹೋಲಿಕೆಗಳು ಕಂಡುಬಂದರೂ ಕಥಾದೃಷ್ಟಿಯೇ ಬೇರೆಯಾಗಿದೆ. 
ವ್ಯತ್ಯಾಸಗಳಿನೆಯೆಂಬುದನ್ನೂ ಮರೆಯಬಾರದು. ರಾಮಾಯಣದ ಆಧಾರದ ಮೇಲೆ 
ಪ್ರತಿಮಾ ಮತ್ತು ಚೂಡಾಮಣಿಗಳನ್ನು ಬರೆದಿರುವುದು ನಿಜ ಈ ಎರಡನ್ನೂ 
ಒಬ್ಬನೇ ಬರೆದನೆಂದು ಹೇಳಿದಲ್ಲಿ ಒಂದು ನಾಟಕದಲ್ಲಿನ ಘಟನೆಯನ್ನು ಮತ್ತೊಂದರಲ್ಲಿ 
ಖಂಡಿತವಾಗಿಯೂ ಪುನಃಹೇಳುತ್ತಲೇ ಇರಲಿಲ್ಲ. ಸೀತಾಪಹರಣ ಮತ್ತು ಜಟಾಯುವಿ 
ನೊಡನೆ ರಾವಣನ ಯುದ್ಧ ಎರಡು ನಾಟಕಗಳಲ್ಲೂ ಬರುತ್ತವೆ. ಭವಭೂತಿಯು 


7 ABORLI, 1111, 433. 


ಆಶ್ಚರ್ಯಚೂಡಾಮಣಿ ಏತಿ 


ಮಹಾವೀರ ಚರಿತ, ಉತ್ತರ ರಾಮಚರಿತಗಳನ್ನು ರಾಮಾಯಣದ ಆಧಾರದ ಮೇಲೆ 
ಬರೆದಿದ್ದರೂ ಕಥಾವಸ್ತುವು ಬೇಕೆ ಬೇರೆ ಅಲ್ಲವೇ? ಅಂತೆಯೇ ಅಭಿಷೇಕ ಹಾಗೂ 
ಪ್ರತಿಮಾ ನಾಟಿಕಗಳ' ಕಥಾವಸ್ತು ಬೇಕಿ ಬೇರೆಯಲ್ಲವೇ? ಎರಡು ನಾಟಕಗಳೂ 
ರಾಮಾಯಣದ ಆಧಾರದ ಮೇಲೆ ಬರೆದದ್ದು. ಇಷ್ಟೇ ಅಲ್ಲದೆ, ಸೀತೆಯ ಅಗ್ನಿ 
ಪ್ರವೇಶದ ಬಗ್ಗೆ ಅಭಿಷೇಕ ಮತ್ತು ಆಶ್ಚರ್ಯಚೂಡಾಮಣಿಗಳೆರಡರಲ್ಲೂ ಬಂದಿವೆ. 
ಇವುಗಳ ಕರ್ತೃವು ಒಬ್ಬನೇ ಆದ ಪಕ್ಷದಲ್ಲಿ ಈ ರೀತಿ ಪುನರುಕ್ತಿ ಖಂಡಿತ ಬರುತ್ತಲೇ 
ಇರಲಿಲ್ಲ. ಆದ್ದರಿಂದ ಚೂಡಾಮಣಿ ಮತ್ತು ಅಭಿಷೇಕ ನಾಟಕಗಳ ಕರ್ತೃವು 
ಬೇಕೆ ಬೇಕೆ. ಶ್ರೀ ಪರಂಜನೆಯವರ ಈ ವಾಕ್ಯವನ್ನೂ ನೋಡಿ. “It appears that 
the author of the Cadimani must be a different personage from the 
author of the Abhiseka and Pratima.”* 


ಇನ್ನೊಂದು ಪ್ರಬಲವಾದ ಕಾರಣದಿಂದ ಪ್ರತಿಮಾ ಮತ್ತು ಚೂಡಾಮಣಿ 
ನಾಟಕಗಳ ಕರ್ತೃವು ಬೇಕೆ ಅನ್ನಬಹುದು. ಸೀತಾಸಹರಣವು ಎರಡು ನಾಟಕ 
ಗಳಲ್ಲೂ ಬರುತ್ತದೆ. ಆದರೆ ಸೀತಾಪಹರಣ ನಡೆದ ರೀತಿಯಲ್ಲಿ ಬಹಳ ವ್ಯತ್ಯಾಸವಿದೆ. 
ಪ್ರತಿಮಾನಾಟಕದಲ್ಲಿನ ಸೀತಾಪಹರಣವು ಹೀಗಿದೆ. ಶೋಕಸಂತಪ್ತನಾದ ರಾಮನು 
ಮಾರನೆಯ ದಿನ ನಡೆಸಬೇಕಾಗಿದ್ದ ಶ್ರಾದ್ಧವಿಧಿಯ ಬಗ್ಗೆ ಸೀತೆಯೊಡನೆ 
ಚರ್ಚಿಸುತ್ತಿದ್ದಾಗ. ರಾವಣನು ತಾಪಸವೇಷದಲ್ಲಿ ಬಂದು ಧರ್ಮಶಾಸ್ತ್ರದಲ್ಲಿ 
ತನಗಿರುವ ಪಾಂಡಿತ್ಯವನ್ನು ಹೇಳಿಕೊಂಡು ಅನೇಕ ಧರ್ಮಶಾಸ್ತ್ರಗಳ ಹೆಸರನ್ನು 
ಹೇಳುತ್ತಾನೆ. ಅನಂತರ ಹಿಮಾಲಯದಲ್ಲಿ ವಾಸಿಸುತ್ತಲಿರುವ ಕಾಂಚನ ಮೃಗಗಳ 
ಮಹಿಮೆಯನ್ನು ತಿಳಿಸಿ ಅವುಗಳಿಂದ ಪಿತೃಗಳನ್ನು ತೃಪ್ತಿಸಡಿಸಬಹುದೆಂದು ಹೇಳಿ 
ತನ್ನ ಮಾಯೆಯಿಂದ ಅಂತಹ ಒಂದು ಮೃಗವನ್ನು ನಿರ್ಮಿಸುತ್ತಾನೆ. ಲಕ್ಷ್ಮಣನು 
ಅತಿಥಿಸತ್ಕಾರ ಕಾರ್ಯದಲ್ಲಿ ತೊಡಗಿರುತ್ತಾನೆ. ರಾಮನು ಮೃಗದ ಬೇಟೆಗಾಗಿ 
ತೆರಳಿದ್ದ ಸಮಯದಲ್ಲಿ ರಾವಣನು ತನ್ನ ನಿಜಸ್ವರೂಪದಲ್ಲಿ ಬಂದು ಸೀತೆಯನ್ನು 
ಅಪಹರಿಸಿಕೊಂಡು ಹೋಗುತ್ತಾನೆ. ಆದರೆ ಆಶ್ಚರ್ಯಚೂಡಾಮಣಿಯಲ್ಲಿ ಹಾಗೆ 
ಆಗುವುದಿಲ್ಲ. ಅಲ್ಲಿನ ಸೀತಾಪಹರಣದ ರೀತಿಯೇ ಬೇರೆ. ಲಕ್ಷ್ಮಣನನ್ನು ಸೀತೆಯ 
ರಕ್ಷಣೆಗೆಂದು ಆಶ್ರಮದಲ್ಲಿ ಬಿಟ್ಟು, ರಾಮನು ಬಂಗಾರದ ಜಿಂಕೆಯನ್ನು ಹೊಡೆಯಲು 
ಹೊರಡುತ್ತಾನೆ. ಬಹಳ ದೂರ ಹೋದಮೇಲೆ ರಾಮನ ಸ್ವರವನ್ನು ಸೀತೆ, 
ಲಕ್ಷ್ಮಣರು ಕೇಳುತ್ತಾರೆ. ರಾಕ್ಷಸರ ಮಾಯೆಯೆಂದು ಲಕ್ಷ್ಮಣನು ಹೇಳುತ್ತಾಕೆ. 
ಆದರೆ ಸೀತೆಯ ಮಾರ್ಮಿಕ ಹಾಗು ಕಠೋರೋಕ್ತಿಗಳಿಂದ ರಾಮನನ್ನು ಹುಡುಕಲು 
ಲಕ್ಷ್ಮಣನು ಹೋಗುತ್ತಾನೆ. ಆ ಸಮಯದಲ್ಲಿ ರಾವಣನು ರಾಮನಂತೆ ವೇಷ 
ಧರಿಸಿ ಮೃಗವು ತಪ್ಪಿಸಿಕೊಂಡುಹೋದ ರೀತಿಯನ್ನು. ಸೀತೆಗೆ. ವಿವರಿಸುತ್ತಿರಲು 





* 480೩1], IX, 6. 
8 


೧೧೪ ಪ್ರಬುದ್ಧ ಕರ್ಣಾಟಕ 
ಇ 


ರಾವಣನ ಸಾರಥಿಯು ಲಕ್ಷ್ಮಣನ ವೇಷದಲ್ಲಿ ಬಂದು" ಆರ್ಯ, ಸಮಾಧಿ 
ಚಕ್ಷುಷಾ ಭರತಸ್ಯ ಪರ ಚಕ್ರಭಯಮುಪನತಂ ದೃಷ್ಟ್ವಾ ತೂರ್ಣಂ ಯುಷ್ಮಾಭಿರೆಭಿ 
ಗಂತವ್ಯಮಿತಿ ತಪಸಾ ರಥಂ ನಿರ್ಮಾಯ ಮಹ್ಯಂ ದತ್ತಾ ವನಾಂತರೇಷು 
. ಅಂತರ್ಹಿತಃ ತಪಸ್ವಿ ಜನಃ (ಪು. ೧೧೪)' ಎಂದು ಹೇಳಿ ದಿವ್ಯರಥದಲ್ಲಿ ಕುಳಿತು 
ಕೊಳ್ಳಲು ಹು. ವೇಷದ ರಾವಣನಿಗೆ ಲಕ್ಷ್ಮಣನ ವೇಷದ ಸಾರಥಿಯು 
ಹೇಳುತ್ತಾಕೆ. ಸೀತೆಯು ಇದೆಲ್ಲವೂ ನಿಜವೆಂದು ನಂಬಿ ತಾನೂ ಸಂದೇಹವಿಲ್ಲದೆ 
ಕುಳಿತುಕೊಳ್ಳುತ್ತಾಳೆ. ಹಿಂದೆ ಆಕ್ಮ ಕ್ವೈರ್ಯಚೂಡಾಮಣಿಯನ್ನು ತಪಸ್ವಿಗಳೇ 
ಕೊಟ್ಟದ್ದರಿಂದ ಎಲ್ಲವೂ ಸತ್ಯವೆಂದೇ ಹೌದು. ಯಾವ ಸಂಶಯವೂ ಆಗಿವುದ್ದ್ಲ. 
ರಾವಣನು ಹೀಗೆ ಸೀತೆಯನ್ನು ಅಪಹರಿಸಿಕೊಂಡುಹೋಗುತ್ತಾನೆ. ಹೀಗೆ 
ಎರಡು ನಾಟಕಗಳಲ್ಲೂ ವ್ಯತ್ಯಾಸವು ಇರುವುದರಿಂದ ಭಿನ್ನ ಕರ್ತೃವೇ ಆಗಿರಬೇಕು. 
ಪ್ರತಿಮಾದಲ್ಲಿ ಯಾವ ಕಾರಣದಿಂದಲೂ ರಾಮನು ಅಯೋಧ್ಯೆ ಸಿ ಹಿಂದಿರುಗುವುದಿಲ್ಲ 
ವೆನ್ನುತ್ತಾನೆ. ಆದರೆ ಶಕ್ತಿಭದ್ರನ ರಾಮನು (ರಾವಣನೇ ಆ) ಭರತನನ್ನು 
ಕಾಪಾಡಲು ಅಯೋಧ್ಯೆಗೆ ಹೋಗಲು ನಿರ್ಧರಿಸುತ್ತಾನೆ. ಆದ್ದರಿಂದ ಪ್ರತಿಮಾ 
ಮತ್ತು ಆಶ್ಚರ್ಯಚೂಡಾಮಣಿಗಳ ಕರ್ತೃವು ಒಬ್ಬರಲ್ಲ. 

ರಾವಣನ ಸಾವಿನ ವಿವರವು ಅಭಿಷೇಕ ಹಾಗೂ ಚೂಡಾಮಣಿಗಳಲ್ಲಿನೆ. 
ಒಬ್ಬನೇ ಕನಿಯಾಗಿದ್ದಲ್ಲಿ ಈ ರೀತಿ ಪುನಃ ಪುನಃ ಹೇಳುವುದು ಅಸಂಗತ ಮತ್ತು 
ಅನುಚಿತ. ಮಹಾಭಾರತದ ಆಧಾರದಮೇಲೆ ಒಬ್ಬನೇ ಮಧ್ಯಮವ್ಯಾಯೋಗ, 
ಪಂಚರಾತ್ರ, ದೂತವಾಕ್ಯ, ದೂತಘಟೋತ್ಸಚ, ಕರ್ಣಭಾರ ಮತ್ತು ಊರು 
ಭಂಗಗಳನ್ನು ಬರೆದಿದ್ದರೂ ಒಂದು ನಾಟಕದಲ್ಲಿನ ಘಟನೆ ಮತ್ತೊಂದರಲ್ಲಿಲ್ಲ. 
ಆದ್ದರಿಂದಲೇ ಅಭಿಷೇಕ ಮತ್ತು ಚೂಡಾಮಣಿ ನಾಟಕಗಳನ್ನು ಬರೆದ ಕವಿಗಳು 
ಬೇಕೆ ಜೀರೆಯೇ ಹೊರತು ಒಬ್ಬರಲ್ಲ. 

ಇನ್ನೂ ಅನೇಕ dnd ಅಭಿಷೇಕ ಮತ್ತು ಪ್ರತಿಮಾ ನಾಟಕಗಳು 
ಶಕ್ತಿಭದ್ರನ ಕೃತಿಯಲ್ಲವೆನ್ನ ಬಹುದು. ಶಕ್ತಿಭದ್ರನು ನಾಟಕದಲ್ಲಿ ತನ್ನ ಹೆಸರನ್ನು 
ಹೇಳಿಕೊಂಡಿರುವುದಲ್ಲದೆ ಇತರ ಗ್ರಂಥದ ವಿಚಾರವನ್ನೂ ತಿಳಿಸಿದ್ದಾನೆ. ಆದರೆ 
ಇದು ಭಾಸನಾಟಕದ ಸಂಪ್ರದಾಯವಲ್ಲ. ಚೂಡಾಮಣಿಯ ನಾಂದೀಪದ್ಯವು 
ದೊಡ್ಡದು ಹಾಗೂ ಸ್ರಗ್ನರಾ ವೃತ್ತದಲ್ಲಿದೆ. ಪ್ರಸ್ತಾವನೆಗೆ ಬದಲಾಗಿ ಸ್ಥಾಪನೆ 
ಎಂದಿದ್ದ ರೂ ಭಾಸನ ಸ್ಥಾ ಸನೆಯಂತಿಲ್ಲ. ಚೂಡಾಮಣಿಯ ಭರತವಾಕ್ಯವೂ ಸಹ 
ಸ ಸ್ರಗ್ಧ ರಾದಲ್ಲಿದೆ. ಆದರೆ ಇವೆಲ್ಲವೂ ಭಾಸನಲ್ಲಿ ಕಂಡುಬರುವುದಿಲ್ಲ. 

ದ "ನಾಟಕಗಳಲ್ಲಿ ಸಾದೃಶ್ಯ ಗಳು ಕೆಂಡುಬರುವುದಳ್ಳೆ ಏನಾದರೂ 
ಕಾರಣವಿರಲೇಬೇಕಲ್ಲವನೇ? ಈ ನಾಟಕಗಳ ಆಧಾರವು ಒಂದೇ ಆಗಿದ್ದು ಕೇರಳ 
ದೇಶದಲ್ಲಿ ಪ್ರಚಾರದಲ್ಲಿದ್ದ ನಾಟಕ ಕರ್ತರ ಗುಂಪಿಗೆ ಸೇರಿದ್ದು ದಾಗಿರಬಹುದು. 
ಪ್ರೊ| ವಿಂಟರ್‌ ನಿಟ್ಸ್‌ ರವರು“ is certain that they belong to the 


ಅಶ್ಚರ್ಯಚೂಡಾಮಣಿ ೧೧೫ 


same circle or school of dramatists whose home was the Kerala 
country. It would be absurd to think that one and the same poet 
should have dramatised exactly the same subject in two different 
ways.” ಎಂದಿದ್ದಾರೆ. ಆದ್ದರಿಂದ ಭಾಸನದೆಂದು ತಿಳಿದಿರುವ ನಾಟಕಗಳ ಕರ್ತೃವು 
ಆಶ್ಚರ್ಯಚೂಡಾಮಣಿಯ ಕರ್ತೃವಾದ ಶಕ್ತಿಭದ್ರನಂತೂ ಅಲ್ಲವೆಂದು ನಿರ್ವಿವಾದ 
ವಾಗಿ ಹೇಳಬಹುದು. 


—ಯೆನ್‌. ಆರ್‌. ಸುಬ್ಬಣ್ಣ 


೫ Mm. Kuppuswami Sastri Commemoration Volume, p. 8. 


ಪ್ರಾಚೀನ ಕವಿಸೂಕ್ತಿ 


ಕವಿದುವು ಥೇನು ಮುಂಚೆ ತುಜುಗಳ್‌ ಪೊಲದತ್ತಣಿನೂರ್ಗೆ ಬಾನಲಾ 

:.. ದುವು ಪಡುವಣ್ಣೆ ಪಾಜದುವು ಗೂಡಿನ ಸಾರ್ಕೆಗೆ ಪ್ಚಿ ಕೊಂಬುಗೊಂ 
ಡುವು'ಮೃಗಮೂರ ಪೊರ್ದುಗೆಯ ಬಟ್ಟಿಗೆ ಮೇಪಿನ ಕಾನಿನಿಂ ಮರೆ 
ಳ್ಹುವು ದಿನನಾಯಕಂ ವರುಣ ದಿಜ್ಜಗಮಂ ಮಜಕಿಗೊಳ್ವ ಕಾಲದೊಳ್‌ . 


' ಜಲರುಹೆ ಮಿತ್ರನೊಳ್‌ ನೆರೆವ ಸಂಜೆಯ ನಿರ್ಭರಕಂತನಾದಮಂ 
ನಲವಿನೊಳೆಯ್ದೆ ಕಲ್ತು ಪರಿಮಿಕ್ಕಿರೆ ಪಕ್ಕೆಗೆ ಸಾರ್ವ ಪತ್ಳಿಗಳ್‌ 
ಚಿಲಿವಿಲಿನಿಚ್ಚು ವಿಚ್ಚು ಚಿಲಿಚಿಲ್ಪಿಲಿ ಕರ್ಕುಕಹುರ್ಕು ಬಾರ್ಕುಳಿ 
ರ್ಫಲಫಘಲಲೆಂದದೇನುಲಿಯುತಿರ್ದುದೊ ನೀಳ್ದ ಮಹೀರುಹಂಗಳೊಳ್‌ 


ವಾರಿಜಮಿತ್ರನಿಂ ಬಹನೆ ಕೂ ಶಶಿ ನೀಂ ಸೆಅಸಾರು ಸಾರು ಕೂ 
ನಾರಿಯರಂಗದೊಳ್‌ ಪುದಿದ ಜಾರರೆನಿಸ್ಸ ವರೋಡಿಯೋಡಿ ಕೂ 
ಕೀರ ಮದಾಳಿ ಕೋಗಿಲೆ ವಿಹಂಗ ಕಳಿಂಗಗಳೇಟ್‌ಯೇಟ್‌ ಕೂ 
ತಾರೆ ತಮಂಧ ಸಾರೆನುತೆ ಕೂಗುತಲಿರ್ದುದು ತಾಮ್ರಚೂಡನುಂ 


ಸರಸಿಜಮಿತ್ರ ಕೂ ತಮವಿದಾರಣ ಕೂ ಹಿಮಧೂಮಕೇತು ಕೂ 
ನರರ ಜಡಾರಿ ಕೂ ಖಗಮೃಗಂಗಳ ಜೀವನರಕ್ಷಸಾಲ ಕೂ 
ಪಿರಿದುಮುದಾರದಿಂದೆ ತಿಮಿರಂಗಳ ನುಂಗಿಪ ಜಾರಜೋರರಾ 
ಹರಣವಿರೋಧಿ ಕೂ ಎನುತ ಕೂಗುತಲಿರ್ದುದು ತಾಮ್ರ ಚೂಡನುಂ 


ಪಕ್ಕ ದ್ವಂದ್ವಂಗಳಂ ರಾಡಿಸಿ ಕೆಲಕೆ ನಿಮಿರ್ದೊತ್ತಿ ಮೂಗಿಂದೆ ಗೋಣಂ 
ಹಿಕ್ಕುತ್ತಂ ಬಂದು ಗೇಹಂಗಳನಡರಿ ನಿಶಾದೇವಿ ನೀಂ ಪೋಗು ಪೋಗಂ 
ದರ್ಕಂ ಪೂರ್ವಾಚಲಕ್ಕೆಯ್ದಿದನೆನುತೆ ಕರಂ ಸಾಜುವಂದಂದದಿಂದಂ 
ಕುಕ್ಕುಕೂ ಎಂಬ ನಾದಂ ನೆಗಟ್‌ ನಗರದೊಳ್‌ ಕೂಗಿತಾ ತಾಮ್ರಚೂಡಂ 


—ಸೂಕ್ತಿ ಸುಧಾರ್ಣನ”ದಿಂದ 


ಕಾವ್ಯಾನಂದರ ದೃಷ್ಟಿ ಮತ್ತು 'ಕಾವ್ಯಸ್ಪಷ್ಟಿ 
(ಒಂದು ರಸದರ್ಶನ) ಕ 


೧. 

ಕವಿಯೊಬ್ಬ ರಸಖುಷಿ. ಅವನು ರಸಿಕನಾಗಿರುವಷ್ಟೇ ಖುಷಿಯೂ ಆಗಿರು ' 
ತ್ತಾನೆ. ಕವಿಯ ರಸಿಕತೆಯನ್ನು ಜನ ಸಾಮಾನ್ಯರು ಸಹಜವಾಗಿ ಗುರುತಿಸಬಹುದು, 
ಆದರೆ ಅವನ ಖುಸಿತ್ವವನ್ನು ಕಂಡುಹಿಡಿಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ 
ಅವನ ಕಾವ್ಯದ ಅಭ್ಯಾಸ, ಸಹವಾಸ ಮತ್ತು ನಿರೀಕ್ಷಣೆಗಳ ಅವಶ್ಯಕತೆಯು ಇದೆ, 
ಇವುಗಳನ್ನೆಲ್ಲ ಸಾಧಿಸಿಯೂ ಒಬ್ಬ: ಕವಿಯನ್ನು ಇಲ್ಲವೆ ಅವನ. ಕಾವ್ಯವನ್ನು 
ಸಂಪೂರ್ಣವಾಗಿ ಅರಿಯುನೆನೆನ್ನುವುದು ಕೂಡ ಸಾಹಸದ ಸಂಗತಿಯಾಗಿದೆ. 
ಅದರೊಡನೆ ವಿಮರ್ಶಿಸುವೆನೆನ್ನು ವದಂತೂ, ದಿಟ್ಟತನವೆನಿಸುವುದು. ಅದರಲ್ಲೂ ಈಗ 
ನಮ್ಮೊಡನೆ ಕೂಡಿ, ಆಡಿ, ಬಾಳಿ, ಬೆಳೆಯುತ್ತಿರುವ ಕವಿಯ ಕಾವ್ಯವನ್ನು ಸಮಾ 
ಲೋಚಿಸುವುದು: ಇನ್ನೂ ಕಷ್ಟದ ಕಾರ್ಯವಾಗಿದೆ. ಆದರೆ, ಕನ್ನಡದಲ್ಲಿ ಈ 
ಕಾರ್ಯವು ಈಗ ನಡೆಯಬೇಕಾಗಿದೆ. : ಹೊಸಗನ್ನಡ ಕವಿಗಳನ್ನು ಕುರಿತು 
ನಿಮರ್ಶೆಯು ನಡೆಯಬೇಕು. ಆಯಾ ಕವಿಗಳ ಕಾವ್ಯದ ಬೆಲೆಯು ನಿಶ್ಚಿತಗೊಳ್ಳ 
ಬೇಕು. ಗುಣವುಳ್ಳೆದು ಬೆಳಕಿಗೆ ಬರಬೇಕು. ನಿರ್ಗುಣವಾದುದು ನಿರಾಕಾರದಲ್ಲಿ 
ಲಯಗೊಳ್ಳಬೇಕು. ಹೊಸಸೃಷ್ಟಿಗೆ ಅದರಿಂದ ಆಸ್ಸದವು ಒದಗೀತು. ಸಾಹಿತ್ಯ 
ಪ್ರಪಂಚದೊಳಗಿನ ಗೊಂದಲವೂ ತಪ್ಪೀತು. ಇವೆಲ್ಲ ಅಪೇಕ್ಷೆಯಿಂದ ಶ್ರೀ 
"ಕಾವ್ಯಾನಂದ ರ ಕಾವ್ಯಸೃಷ್ಟಿಯನ್ನು-ಹದಿನೈದು ವರ್ಷಗಳಿಂದ ಸತತವಾಗಿ ನಡೆದ 
ಅವರ ಕಾವ್ಯ ಕೃಷಿಯನ್ನು--ಸಮಾಲೋಚಿಸುವುದು ಅನನೇಕ್ರಿತವಾಗಲಿಕ್ಕಿಲ್ಲವಷ್ಟೆ? 
ಇದರಿಂದ ಹೆಚ್ಚಿನ ಲಾಭವಾಗದಿದ್ದರೂ ಹೊಸಗನ್ನಡ ಕಾವ್ಯಸ್ರೇಮಿಗಳಿಗೆ 
ಒಂದಿಷ್ಟು ರಸವನ್ನು ಸವಿಯುವುದಕ್ಕೆ ಸಹಾಯವಾದರೂ ಆಗಬಹುದಲ್ಲ. 
ಇಷ್ಟಾದರೂ ವಿಮರ್ಶೆಯ ಕಾರ್ಯ ಸಫಲವೆನ್ನ ಬಹುದಾಗಿದೆ. ಅಷ್ಟೇ ಈ ಲೇಖನದ 
ಉದ್ದೇಶವಾಗಿದೆ. 


೨ 

© ಜುಹಿಯಾಗದವ ಕವಿಯಾಗಲಾರ'- ಎಂಬುದೊಂದು ಆರ್ಹವಾಚನವಿದ್ದೆ 
ಕವಿ ಪ್ರತಿ ಸೃಷ್ಟಿಕರ್ತ. ಅವನಲ್ಲಿಯ ಆ ಸೃಜನ ಶಕ್ತಿಗೆ ಮೂಲ ಕಾರಣವು 
ಅವನಲ್ಲಿರುವ ಖುಸಿತ್ವವೇ. ಈ ಖಸಿತ್ವದಿಂದಲೇ ಕವಿಯು ಬ್ರಹ್ಮನೆನಿಸುತ್ತಾನೆ. 
ಈ ಕನಿಬ್ರಹ್ಮನಿಗೆ ಒಂದು ಮೂಲ ದೃಷ್ಟಿ ಇರುತ್ತದೆ. `ಅದು ವಿಶ್ವಕವಿ ಪ್ರಪಂಚ 
ಕ್ಶೇನೇ ಸಾಧಾರಣವಾದುದು. ಆದರೂ ಆಯಾ ಕವಿಗಳ ಆತ್ಮರುಚಿ, ಪೂರ್ವಜನ್ಮದ 
ಸಿದ್ಧಿ, ಇಹದ ಸಾಧನೆಗಳಿಂದ ಆ ಮೂಲದೃಷ್ಟಿಯು ವಿವಿಧೆ ಅಂಶಗಳಲ್ಲಿ ವ್ಯಕ್ತ 
ವಾಗುತ್ತದೆ. ಆ ಆಂಶಿತ ರೂಪವು ಮೂಲ ಬೃಹತ್‌ ಶಕ್ತಿಯ ಒಂದು ಎಸಳೇ 


೧೧೮ ಪ್ರಬುದ್ಧ ಕರ್ಣಾಟಕ 


- ಎಂಬುದರಲ್ಲಿ ಸಂಶಯವಿಲ್ಲ. ಆ ಎಸಳು ಕವಿಯ ಸಾಧನೆಗೆ ಅನುಸರಿಸಿ ಸುಗಂಧ 
ವನ್ನು ಬೀರಲು ಸಮರ್ಥವಾಗುತ್ತದೆ. 

ಕವಿಯು ಸಾಧಕ, ಆರಾಧಕ, ಅನನ ಆರಾಧನೆಯು ಯಾವುದೋ ಒಂದು 
ಅನಂತವನ್ನು ಸಾಂತಗೊಳಿಸಿ ಪ್ರಕಟಿಸಲು ಯತ್ನಿಸುತ್ತಿರುತ್ತದೆ. ಆ ಯತ್ನ 
ಬಿನು ಏಕೆ__ಎಂಬುದರ ಅರಿವೂ ಕೂಡ ಕನಿಯ ಹೊರ ಮನಸ್ಸಿಗೆ'ನಿಲುಕುವುದಿಲ್ಲ. 
ಅವನಿಗೆ ತನ್ನ ಆಂತರ್ಯದಲ್ಲಿ " ಎಲ್ಲೊ ಒಂದೆಡೆ ಭಾವ ಬುದ್ಧಿಯು ಹಸೆಗೆ ನಿಲ್ಲುವ 
ಹಾಗಿದೆ.' 3 ಎಂದೇನೋ ಎನ್ನಿಸುತ್ತದೆ. ಆಗ " ಕವನ ಜನನವಾಗುತ್ತದೆ. 
ಇಂಥ ರಸೋದಯದ ಕಾಲ--ಮಂಗಳ ಸಮಯ-- ಜೀವನದಲ್ಲಿ ಮೇಲಿಂದ ಮೇಲೆ 
ಒದಗುತ್ತಿರುವುದಿಲ್ಲ. ಭಾವ ಬುದ್ಧಿಗಳ ಲಗ್ನದ ಸುಮೂರ್ತ ಹೊಂದಿಬರಬೇಕು. 
ಅದಕ್ಕೆ " ಎನಿತೊ ದಿನಗಳು ಕಳೆದ ಮೇಲಿದೊ ಮತ್ತೆ ಮಸಗಿದೆ ಮಂಗಳ.' ಈ 
ಮಂಗಲ ಸಮಯಕ್ಕಾಗಿ ಕವಿಯ ಆತ್ಮವು ಒಂದೇ ಸವನೆ ಹಾತೊಕೆಯುತ್ತಿರುತ್ತದೆ. 
ಹೊರಗಿನ ಜೀವನದಲ್ಲಿ ಕವಿಯು ಹೇಗೆ ಹೇಗೋ ಹೊಂದಿಕೊಂಡು ತನ್ನ ಬಾಳ 
ನೌಕೆಯನ್ನು ನೂಕುತ್ತಿದ್ದರೂ ಅವನ ಅಂತರಂಗವೆಲ್ಲ ಆ ಭಾವ ಕನ್ನಿಕೆಯ ಮಂಗಳ 
ಕಾರ್ಯಕ್ಕೇನೇ ಧಾರೆಯೆರೆದು ಹೋಗಿರುತ್ತದೆ. ಅಂತಲೇ ಅವನ " ಬಗೆಯ ಬಾನಲಿ 
ಬಣ್ಣವೇಳರ ಬಿಲ್ಲ ದಿಬ್ಬಣ ಸಾಗಿದೆ? ಅದರಲ್ಲಿ "ನೀಲಮೇಘದ ಮೇಣೆ 
ನೂರಿವೆ.' ಅವು ಮಿಂಚಿನ ಹೆಂಗಳನ್ನು ಹೊತ್ತು ಸಾಗುತ್ತಿವೆ. ನಡು ನಡುವೆ 
" ಮೇಣೆ ಮೇಣೆಗೂ ಇಣಿಕಿ ನೋಡುವ :ಮಿಂಚಿನಂಗನೆಯಾಸ್ಯವು > ಕನಿಯ 
ದೃಷ್ಟಿಗೆ ಬೀಳುತ್ತಿದೆ. ಎಲ್ಲೆಡೆಗೂ ಆಕಾಶದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳ ಬಾವುಟಗಳು ! 
ಎಲ್ಲೆಡೆ ಚಂದ ಚಲ್ಲುವರಿದಿದೆ. ಶುಭದಲ್ಲಿ ಶೋಭೆ ಸೇರಿದೆ. ಸತ್ಯ ಸೌಂದರ್ಯಗಳು 
ಸೇರಿ ಶಿವನನ್ನು ರೂಪಿಸುತ್ತಿವೆ. ಆ ಸುಲಗ್ತ ದಲ್ಲಿ, 

" ಹೊಳೆನ ತುಂತುರ್ವನಿಯೆ ಅಕ್ಷತೆ 
ಸಾಂಧ್ಯಸ್ವರ್ಣಿಮೆ ಅರಿಶಿನ 


ಹೊಂಗದಿರ ಮಾಂಗಲ್ಯ ಸಂಜೆಯ 
ಕೆಂಪು ಕುಂಕುಮ ಚಂದನ 2 


ವಾಗಿ ಪ್ರಕೃತಿಯೇ ಕವಿಯ ಭಾವಕನ್ನಿಕೆಯ ಲಗ್ನಕ್ಕೆ ಸಿದ್ಧವಾಗಿ ನಿಂತಿದೆ ಇಲ್ಲಿ. 
ಬುದ್ಧಿ ಮದುಮಗನಾದರೂ ಅವನ ಸದ್ದೇ ಇಲ್ಲಿ ಇಲ್ಲ. ಬುದ್ಧಿ ಹಿಂದೆ ದೂರದಲ್ಲಿ 
ಸರಿದು ಠಿಂತಾಗಲೇ ಭಾವ ಪ್ರವಣತೆಯಿಂದಾಗುವದಲ್ಲವೇ ಕಾವ್ಯ ಜನನ? ಆ ವಿಶ್ವ 
ದೃಷ್ಟಿಯ ಸಂದೇಶ ಇಲ್ಲಿದೆ. 

ಹೀಗೆ "ಕವನ ಜನನ ವಾಗುವ ಕಾಲಕ್ಕೆ ಕನಿ ಹೃದಯದಲ್ಲಿ ಒಂದು ತರದ 


1 ಕಾವ್ಯಾನಂದರ " ಮಾನಸ ಸರೋನರ ' ಪು. ೫. 
24 ಹಾನಸ ಸರೋವರ ' ಪು. ೬. 





ಕಾವ್ಯಾನಂದರ ದೃಷ್ಟಿ ಮತ್ತು ಕಾನ್ಯಸೃಸ್ಟಿ ೧೧೯: 


ಪ್ರಸೂತಿವೇದನೆಯೇ ನಡೆದಿರುತ್ತದೆ. ಆಗ ಹೊರಗಿನ ಯಾವ ಶಕ್ತಿಗಳೂ ಆ 
ಜನ್ಮಕ್ಕೆ ತಡೆಯನ್ನು ಒಡ್ಡಲಾರವು. ಎಲ್ಲೆಲ್ಲಿಂದಲೋ ಭಾವದ ಹೊನಲುಗಳು 
ಪ್ರವಾಹೆಗಳಾಗಿ ಅಲ್ಲಿ ಧುಮುಕುತ್ತವೆ. " ಕಲ್ಪನಾ ವಿಲಾಸ'ದಲ್ಲಿ "ಭಾವಸುಂದರಿ' 
ಯು ಮೈವೆತ್ತಿ ನಿಲ್ಲುತ್ತಾಳೆ. ಆಗ " ಕಲೆಗಾರನ ಮನಸ್ಸೊಂದು " ಜಲಪಾತ. 


- ಅದರ ಅಬ್ಬರಕ್ಕೆ ಈ ಹೊರಗಣ್ಣು ಮುಚ್ಚಿ ಬಗೆಗಣ್ಣು ಅರಳುತ್ತದೆ. ಪ್ರಾತಿಭ ಚಕ್ಷು 


ಅನಿಮಿಷ ನೇತ್ರವಾಗಿ ನಿಂತು ತನ್ನ ಕಾರ್ಯವನ್ನು ಎಸಗುತ್ತದೆ. ಆಗ ಅರೂಪ 
ವಿದ್ದುದು ರೂಪುಗೊಂಡು ಅವತರಿಸುವಾಗ ಭಾವ ಸೃಷ್ಟಿಯ ಮೂಲ ಪದಾರ್ಥ 
ಎಲ್ಲಿಂದ, ಏನು ಎಂಬುದನ್ನು ಯಾರು ಆರಿಯಬಲ್ಲರು? ಇದನ್ನೇ ಕವಿಯು, 


ಯಾವ ಕಡಲಿನ ಉಗಿಯೊ ಯಾವ ಸರಸಿಯ ಉಸಿರೊ 
ನೋಡವಾಗಿಹುದೆಲ್ಲಿ ತಂಪುವಡೆದು 

ಭಾರವಾಯಿತು ಎಲ್ಲಿ ತೂರಿ ತಂದಿದು ಯಾವ 
ಗಾಳಿಯಿಲ್ಲಿಗೆ ಇದನು ಅರಿವುದರಿದು! 3 


ಎಂದು ಉಸುರುತ್ತಾನೆ. ಕಾವ್ಯ ಸೃಷ್ಟಿಯ ಉಗಮವೇ ಹಾಗಿರುತ್ತದೆ. ಕವಿಯ 
" ಮನಶೈಲ ಶಿಖರಕೆ' ಅದು ತಾನಾಗಿಯೇ ಸಾರಿ ಬಂದು ಎರಗುತ್ತದೆ. : ಭಾವ 
ನೀರದ ಕವಿಯ ಮನಕೈಲ ಶಿಖರಕ್ಕೆ ಎರಗುವುಜೀನೋ ನಿಜ. ಆದರೆ ಕವಿಯ 
ಮನಸ್ಸೂ ಶೈಲ ಶಿಖರದಂತೆ ಸುತ್ತಲಿನ ನೆಲವನ್ನು ಬಿಟ್ಟು ಮೇಲೆದ್ದಿರಲಿಕ್ಕೆ ಬೇಕು. 
ಸಾಗಿಹೋಗುವ ಮೋಡಗಳನ್ನು ಸೆ ಸೆಳೆದು ಮಳೆ ಸುರಿಯಿಸಿಕೊಳ್ಳು ವ ಸಾಮರ್ಥ್ಯವನ್ನು 
ಪಡೆದಿರಬೇಕು. ಅದಕ್ಕೆ ಕವಿಯ " ಬಾಳರುಚಿ'ಯು ಹಸನಾಗಿರಲಿಕ್ಕೆ ಬೇಕು. 
ಅದು ನಾಲ್ಕು ಮುಖವಾಗಿರಬಹುದು, ಇಲ್ಲವೇ ನಲವತ್ತು ಮುಖವಾಗಿರಬಹುದು. 
ಜಡ ಸೃಷ್ಟಿಯೊಳಗಿನ ಜೋಗಿನ ಜಲಪಾತವೇನೋ ನಾಲ್ಕು ಮುಖವಾಗಿ ಹಾರುತ್ತಿರ 
ಬ ಅದರಿಂದ ಪ್ರಜೋದನಗೊಂಡ ಕಾವ್ಯ ಸೃ ಸೃಷ್ಟಿಯೊಳಗಿನ ಜಲಪಾತಕ್ಕೆ 
ಅನಂತ ಮುಖ. ಅದು " ಹಾರಿ ಹೆರಿಯುತಲಿಹುದು, ಎ ಮೊಕೆಯುತಲಿಹುದು, 
ಹಾಡಾಗಿ ಹೆರಿಯುವುಡೆ ಬಾಳ ಸುಖವಾಗಿ !' ಕವಿಯ ಜೀವನದ ಸುಖವು ಅವನ 
ಕಾವ್ಯ ಸ್ಥ ಸೃಷ್ಟಿ ಯಲ್ಲಿದೆ. ಅಂತಲೇ ಅದು ಥೈ ರ್ಯವಾಗಿ "ತನಗಾಗಿ ಆರಿಸಿಹ ದಾರಿಯೇ 
ಜೀರೆಯಿಜಿ? ಎಂದು ಧ್ವನಿಗೈ ಯುತ್ತಿದೆ. pe ವೈಶಿಷ್ಟ ಕಿಸೂರ್ಣವಾಗಿದ್ದಾಗ 
ಆಲ್ಲಿ ಎಲ್ಲಿಂದ ಬಂದು, ಯಾರ ರು ಹರಿದರೇನು? ವೃಕ ಜಕ್ಕ; 
ರಸವನ್ನು ಹೀರಿ, ತನ್ನ ತನಿವಣ್ಣಿನ ರಸವನ್ನು ನೀಡಿದಂತಲ್ಲವೇ ಕಾವ್ಯರಸ ಸ್ಥ ಸೃಷ್ಟಿ 
ಆ ಇನಿದಾದ ಮಾವಿನಲ್ಲಿರುವ ರಸದ ಆತ್ಮವಾಗಿರುವ ನೀರು, ರುಚಿ, ಬಣ್ಣ ತ 
ಎಲ್ಲೆಲ್ಲಿಂದ ಬಂದು ಅಲ್ಲಿ ಸೇರಿವೆ ಎಂಬುದನ್ನು ವಿಂಗಡಿಸುವುದು ಸಾಧ್ಯವೇ? ಆ 


1 ಕಾವ್ಯಾನೆಂದರ " ಜಲಪಾತ' ಪುಟ ೧, 


೧೨೦ ಪ್ರಬುದ್ಧ ಕರ್ಣಾಟಕ 


ರಸ ಸೃಷ್ಟಿಗೆ ವೃಕ್ಷನೇ ಕಾರಣ, ಅದರ ಬಾಳ್ವೆ ತಾಳೆ ಗಳೇ ಮೂಲ. ಆದರೂ ಅವು 
ರಸದ ಆೆಥಿವ್ಯತ್ತ ಇ ಮೂಲನೆನಿಸಬಲ್ಲುವೇ ಹೊರತಾಗಿ, ಆ ಮೂಲ ಕಾವ್ಯ ಗಂಗೆಯ 


ಗಂಗೋತ್ರಿಯನ್ನು ಕಂಡವರಾರೊ? ಇದನ್ನೇ ಕವಿಯು, 


ಯಾರಿಂದ ಬಂದುದೀ ನೀರೆಂದು ವಿಂಗಡಿಸಿ 
ಬೇಕೆ ಬೇರಾಗಿದನು ತೋರಿಸಲು ಬಹುದೆ? 


ಎಂದು ಪ್ರಶ್ನಿಸಿರುವನು. ಕಾವ್ಯೋದಯದ ಅಗಮ್ಯತೆಯನ್ನು ಸಾರಿರುವನು. 

 ಕನಿತೆಗೆ ರಸ್ತ ಭಾವ. ಕಲ್ಪ ನಾನಿಲಾಸಗಳು ರತ್ನತ್ರಯಗಳಿದ್ದಂತೆ. 
ಇವಲ್ಲದೆ ಕಾವ್ಯಕ್ಕೆ ಸಿದ್ಧಿಯಿಲ್ಲ. ರಸದ ಇರವು ಸೃಷ್ಟಿಯಲ್ಲಿ ವಿವಿಧ ಎಡೆಗಳಲ್ಲಿದೆ. 
ನಿವಿಧ ದೃಷ್ಟಿಗೆ ವಿವಿಧ ರೂಪದಲ್ಲಿ ವ್ಯಕ್ತವಾಗುತ್ತದೆ. ರಸದರ್ಶನದಲ್ಲಿ ಕಾವ್ಯಾ 
ನಂದರ ದೃಷ್ಟಿಯು, 


ಬಡವರಿಗೆ ಹಿಡಿಬೋನ ಮಜ್ಜಿ ಗೆಯೆ ರಸವು, 
ತತ್ತ್ವವಿದರಿಗೆ ಸಚ್ಚಿ ದಾನಂದವೇ ರಸವು- 
ನನ್ನ ರಸನೆಗೆ ನಿನ್ನ ಹೆಸರೆ ರಸವು! 


ಹೀಗೆ ವಿಶ ೈವ್ಯಾಪಿಯಾಗಿದೆ. ಅನ್ನ ಬ್ರಹ್ಮನಿಂದ ಆನಂದಬ ್ರು ಹೈನವರಿಗೆ ಅವರ 
ದೃಷ್ಟಿಯು ಹರಿಪಿದೆ. ಕಬ್ಬಗಳಿಗೆ ಕಲ್ಪನೆಯೆ ರಸ » ಹುಬ್ಬುಗಳಿಗೆ ಹಾವಭಾವ ರಸ್ಕ 
ಕೆನ್ನೆಗಳಿಗೆ ನಸು ಲಜ್ಜೆ ರಸ್ತೆ ಪ್ರಣಯಕ್ಕೆ ಹುಸಿ ಕಲಹ ರಸ ರೂಪಕ್ಕೆ ಯೌವನನೆ 
ರಸ್ತ ತಂಬೆಲರ ಚುಂಬನವು ಹೂವುಗಳಿಗೆ ರಸವೆನಿಸುತ್ತದೆ. ಅದರಂತೆ ಕೋಗಿಲೆಗೆ 
ಚಿಗುರೆಲೆಯೆ ರಸ, ಅರಗಿಳಿಗೆ ನುಧುರ ಫಲಗಳೆ ರಸ. ಆಯಾ ಜೀವಗಳ ಅಭಿರುಚಿಗೆ 
ತಕ್ಕಂತೆ. ಸೃಷ್ಠಿ ಸಿಯಲ್ಲಿ ರಸವು ವ್ಯಕ್ತವಾಗುತ್ತದೆ. ಆದರೆ ಆ ಎಲ್ಲ ರಸದ ಜೀವ- 
ಚೇರ ಆದಿರಸವು ಈ ಕವಿಯು ಹೇಳುವಂತೆ, 


ರಸೋನೈಸಃ, ರಸಾನಾಂ ರಸತಮಃ, ಶಿವನೆ ರಸವು- 
ನನ್ನ ರಸನೆಗೆ ನಿನ್ನ ಹೆಸರೆ ರಸವು8 


ಎಂದಿದೆ. ಈ ರಸದೃಷ್ಟಿಗೆ ರಸಯುಷಿಯ ಖುತದರ್ಶನವೂ ಒಂದಿದೆ. ಅದು ಕವಿಯ 
ಜೀವನದ ತತ್ತ್ವ; ಸತ್ರ; ; ಸ್ವತ್ವ. ಅದು ಜೀವನ ಒಂದು ಜೇನ್‌ ಕೊಡವೆಂದು 
ಭಾವಿಸಿದೆ. ಅದರಲ್ಲಿ "ಕಲಾಕ್ರಮನೇ ರಸ. ಆ ಕಲೆಯ ಫಲವು ಸೌಂದರ್ಯ 
ದರ್ಶನ. ಆ ಸೌಂದರ್ಯಕ್ಕೆ ಒಲವೇ ಅಮೃತ, ಅದು ಸ್ಥಾಯಿಯಾದ ರಸ್ಕ ಇದು 
ತಿಳಿನಿನ ತೆನೆಯಲ್ಲಿ ಕಾಳುತುಂಬಿ ನಿಲ್ಲುವ ತನಿರಸವಾಗಿದೆ. ಅದು ನಲವಿನಿಂದ 


1 ಕಾನ್ಯಾನಂದರ "ಕರುಣಾ ಶ್ರಾವಣ” ಪು. ೧೦. 
s 32 23 ಪು. ೧೧. 


ಕಾವ್ಯಾನಂದರೆ ದೃಷ್ಟಿ ಮತ್ತು ಕಾನ್ಶಸೃಷ್ಟಿ ೧೨೧ 


ಪುಸ್ಟಿಗೊಂಡುದಾಗಿದೆ. ಹೀಗೆ ಕಲಾಪ್ರೇಮ, ಸೌಂದರ್ಯಾರಾಧನೆ, ಪ್ರೇಮ- 
ಆನಂದ, ಜ್ಞಾ ನೋಪಾಸನೆಗಳೆಲ್ಲ ಕವಿಯ ರಸ ದೃಷ್ಟಿಯನ್ನು ರೂಪಿಸಿವೆ, ಮಾಗಿಸಿವೆ. 
ಕಾವ್ಯಕಾಮಿನಿಗೆ ರಸವೇ ಆತ್ಮ ಭಾವ ಪ್ರಾಣ. ಪ್ರಾಣಸ್ಪಂದನ ನಿಂತರೆ 

ಆತ್ಮನ ಇರುವಿಕೆ ಮಾಯವಾಗುವುದು. ಅಂಥ ಕಾವ್ಯವೊಂದು ಕೊರಡು. ಅದರಿಂದ 
" ರಸಬ್ರಹ್ಮನ ಆರಾಧನೆಗೆ " ಭಾವಸುಂದರಿ'ಯ ಆರತಿಯ ಅವಶ್ಯಕತೆಯು ಇದೆ. 
ಈ ಭಾವಸುಂದರಿಯ ಪ್ರಕೃತಿಯು ಬಹು ಸೂಕ್ಷ್ಮ. "ಮುಖ ನೋಡಿ ಮಣೆ 
ಹಾಕುವಂಥ ವಂಚಕವೃತ್ತಿ ಇವಳಲ್ಲಿಯೂ' ಇದೆ! ಇವಳೂ ಭೇದನೀತಿಯನ್ನು 
ಬಲ್ಲಳು! « ಪ್ರತಿನರನ ಮತಿಯಷ್ಟೆ ಗುಣರೂಪ ಸಿಂಗರದಿ ತೋರುವುದೆ ಇವಳ 
ರೀತಿ! ಆದುದರಿಂದ " ಭಾವಸುಂದರಿ'ಯನ್ನು ಮೆಚ್ಚಿಸಲು ಕವಿಯು ಮತಿವಂತ 
ನಾಗಬೇಕು. ಆ ಮತಿಯು ವಿಶಾಲವಾಗಿರಬೇಕು. ವಿಶ್ವದ ವಿವಿಧ ಎಲ್ಲೆಗಳನ್ನೂ 
ಅದು ಮೀರಿ ನಿಲ್ಲುವಂತಿರಬೇಕು. ಅದಕ್ಕಾಗಿ ಕವಿಗೆ ಸತತ ತಪಸ್ಸು ಬೇಕೆಂದು 
ಬಲ್ಲವರು ಆಗಾಗ ಹೇಳುವರು. ಯಾಕೆಂದರೆ ಭಾವಸುಂದರಿಯು, 

ಮಿತಭಾಷಿಯಾದರೂ ಹಿತಭಾಷಿಯೀ ಚೆಲುವೆ 

ವೃತ್ತಿಯಲಿ ಬಹಳ ಕೃಪಣೆ ! 

ಅದರೂ ತನ್ನ ತಪಗೈದವಗೆ ತನ್ನನೇ 

ಎ ಕೊಟ್ಟು ಬಿಡುವವಳು ನಿಪುಣೆ! ೩ 1 


ಇಂಥ ನಿಪುಣೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಬಹು ನಿಪುಣನಿಗೇ ಸಾಧ್ಯ. 
ಹೇಗೆಂದರೆ ಇವಳು ಸರ್ವತಂತ್ರ ಸ್ವತಂತ್ರಳು ; ಯಾರ ದಾಕ್ಷಿಣ್ಯವೂ ಇವಳಿಗೆ ಇಲ್ಲ! 
ಬಾರೆನಲು ಬರುವನಳಲ್ಲ! ಒಂದೆಡೆಗೆ ಇರುವವಳಲ್ಲ. ಇವಳು ವಿಶ್ವವಿಹಾರಿ! ಮೇಲಾಗಿ 
ವಿಶ್ವಮೋಹಿನಿ !: ಅದರಲ್ಲೂ ಎಲ್ಲರನ್ನೂ ತಣಿಸುವುದೇ ಇವಳ ಚಿಂತೆ! ಇಂಥವಳಿಗೆ 
ನಮ್ಮ ವ್ಯಕ್ತಿತ್ವವು ಯಾವ ಗಿಡದ ತೊಪ್ಪಲು? ಆದರೂ ಕನಿಯು ಈ ಭಾವ 
ಸುಂದರಿಯ ಪಾದ ಪೂಜಿಸದೆ ಗತಿಗಾಣ, ಮತಿಗಾಣ. ಇವಳ ಪಾದವ ತೊಳೆದ 
ಗಂಥೋದಕದಿಂದಲೇ ಕವಿಯ ಸಿರಿಮುಡಿಯು ಪಾನನಗೊಳ್ಳಬೇಕು. ಮುಟ್ಟಿ ದರೆ- 
ಅಲ್ಲ-ಕಂಡರೆ ಮಾಸೀತು ಇವಳ ಚಲುನಿಕೆ ಎನ್ನುವಂತೆ ಕಾವ್ಯಾನಂದರು 
ಭಾವಸುಂದರಿಯನ್ನು ಕಂಡರಿಸಿರುವರು. ಆ ಚಿತ್ರವನ್ನು ಎಷ್ಟು ಸಲ ಕಂಡರೂ 
ಮನಸ್ಸು ತಣಿಯದು. ನೋಡಿ ಈ ಭಾವಸುಂದರಿಯನ್ನ ! 
ಕೇದಗೆಯ ರಸದಲ್ಲಿ ಕೇಸರದ ಹುಡಿಗಲಸಿ 
ಮಾಡಿರುವ ಮುದ್ದಾದ ಕನ್ನೆ- 
ಆರುಣರಾಗವ ಕುಸುಮರಸಗೆಂಸಿನೊಳು ತೆಯ್ದು 
ಆಗಿನೆಯೆ ನಿನ್ನ ಕೆನ್ನೆ? 2 


1 "ಕರುಣಾ ಶ್ರಾವಣ ' ಪು. ೯. 
೩ "ಕರುಣಾ ಶ್ರಾವಣ” ಪು. ೭. 


೧೨೨ ಪ್ರಬುದ್ಧ ಕರ್ಣಾಟಕ 


ಇಂಥ ಅಪೂರ್ವವಾದ ಭಾಸಮೂರ್ತಿಯನ್ನು-ಅರೂಪವಾದುದನ್ನು-.-ರೂಪಿಸು 
ವುದರಲ್ಲಿ ಕವಿಯ ಯತ್ನವು ಇಲ್ಲಿ ನಡೆದಿದೆ. ಅವಳನ್ನು ನಮಗೆ ತೋರಿಸಲೆಂದು 
ಕವಿಯ ಅಂತರ್‌ ದೃಷ್ಟಿಯು ವಿವಿಧ ಉಪಮೆಗಳ ಮಾಲೆಯನ್ನೇ ಹೆಣೆದು ಅವ್ಯಕ್ತ 
ವನ್ನು ವ್ಯಕ್ತಗೊಳಿಸಲು ಹೆಣಗಿದೆ ಇಲ್ಲಿ. ಇವಳ ಹೆರಳು ಕರಿನೋಡಗಳ ಬಾಚಿ 
ಚಿಕ್ಕೆ ಹೂಗಳನಿಟ್ಟು ಹೆಣೆದಂತೆಯಂತೆ ! ಇವಳ ನಗೆ ಹೂವು . ಬಾಯ್ದೆಕೆದಂತೆ !- 
ಅಲ್ಲಲ್ಲ-ಹಸುವು ಹಾಲ್‌ ಕರೆದಂತೆ !-ಅದೂ ಅಲ್ಲ-ಮುತ್ತುಗಳನ್ನು ಸುರಿದಂತೆ !! 
ಇಲ್ಲಿ ಚಿತ್ತವು ನಮ್ಮ ಬಗೆಗಣ್ಣಿಗೆ ಕಟ್ಟುವಂತೆ ಹೇಳುವ ಕವಿಯ ಕಾವ್ಯವೈಖರಿಯ 
ಬಗೆಯನ್ನು ಗಮನಿಸಿ. ಹೂವು ಅರಳುತ್ತಿ ರುವುದನ್ನು ಕಾಣುವವರು ಎಷ್ಟು ಜನ? 
ಕಂಡವರಿಗಂತೂ ಸರಿಯೇ ಅರ್ಥವಾಯಿತು. ಕಾಣದವರು ಹಸುವು ಹಾಲು 
ಕರೆಯುವುದನ್ನು ನೋಡ ಬನ್ನಿ! ಬಹು ಜನರು ಒದಗಿಯಾರು. ಆ ಸಮಯಕ್ಕೂ 
ಒದಗದವರು ಮುತ್ತುಗಳು ಸುರಿಯುವುದನ್ನು ಎಂದೂ ಕಾಣಬಹುದಲ್ಲ. : ಕಾವ್ಯ 
ರಸಿಕರಲ್ಲಿ ಅಂಥವರೂ ಇರತಕ್ಕವರೇ ಅಲ್ಲ. ಇಂಥವರಿಗೆ ಹೂವನ್ನು ಅರಳಿಸುವ 
ಆ ಚೈತನ್ಯದ ಅರಿವು ಆಗದು. ಹಸುವಿನ ಕೆಚ್ಚಲನ್ನು ತೊರೆಯಿಸಿ, ಹಾಲನ್ನು 
ಕರೆಯಿಸುವ ಅಕ್ಕರೆಯ ಕಲ್ಪನೆಯೂ ಬಾರದು.. ಆದರೂ ಅಂಥವರಿಗೂ ಕಾವ್ಯದ 
ಭಾವ ನಿಲುಕಬೇಕಷ್ಟೆ. ಹಾಗೆ ಜನಸಾಮಾನ್ಯರವರೆಗೂ ಕಾವ್ಯ ರಸ ನಿರ್ಕುರಿಣಿಯು 
ಹೆರಿದಾಗಲಲ್ಲನ್ನೆ ಆ ಕಾವ್ಯವು ಮಹಾಕಾವ್ಯವಾಗುವುದು? ಅದರ ಕರ್ತೃವೂ 
ಮಹಾಕವಿ ಎನ್ನಿಸುವುದು? 

ಇದೆಲ್ಲ ಸಾಧಿಸಲಿಕ್ಕೆ ಕವಿಯ " ಕಲ್ಪನಾನಿಲಾಸ'ವು ಶಕ್ತವಿಲ್ಲದಿದ್ದರೆ 
ಸಾಧ್ಯವಿಲ್ಲ... ಕವಿಯ ಅನುಭವದಿಂದ ಕಲ್ಪನೆ ಕುದುರುವುದು. ಕಲ್ಪನೆಯ 
ವೇದಿಕೆಯೆ ಕಾವ್ಯನಟಯ ರಂಗಸ್ಥಳ. ಅಚಿಂತ್ಯವಾದುದನ್ನು ಕಲ್ಪನೆಯ 
ಕೈ ಚಾಚಿಯೇ ಅಪ್ಪಲೆತ್ಲಿ ಸುವುದು ಸಾಧ್ಯ. ಇದನ್ನೇ ನಮ್ಮ ಹಿಂದಿನ ಕಾಲದ 
ಮಂತ್ರದ್ರಷ್ಟಾರರೆಲ್ಲ' ಸಾಧಿಸಿದರು. * ನಮ್ಮ ರಸಖುಸಿವರರೆಲ್ಲ ಕಲ್ಪನೆಯ ಮೃದು 
ಗತಿಗೆ ಕುಣಿದ ನರ್ತಕರು; ಎಂದೆಂದಿಗೂ ಇವರೆ ಯುಗಪ್ರವರ್ತಕರು; ಇವರೆ. 
ದರ್ಶನದ ದ್ರಷ್ಟಾರರು; ಹೊಸ ರುಚಿಯ ಕರ್ತಾರರು. ಅದರಿಂದ ಕವಿಯ 
ಕರ್ಮದಲ್ಲಿ ಕಲ್ಪನೆಗೆ ಅಪೂರ್ವವಾದ ಸ್ಥಾನವಿದೆ. ಇದನ್ನು ಗಮನಿಸಿಯೇ 
ಕಾವ್ಯಾನಂದರು, 


ಕಲ್ಪನೆಯು ಕೂಡಿದರೆ ಮಾತೆ ಜ್ಯೋತಿರ್ಲಿಂಗ ; 
ಪ್ರತಿಭಾಗ್ನಿಯಿಂ ಸಿಡಿವ ವಿಸುಲಿಂಗ 
ಪ್ರಣನನಾದದ ಮಧುರ ಮಂಗಲ ತರಂಗ; 
ಎ ಈ ಸೃಷ್ಟಿ ಕಲ್ಪನೆಯ-ಕಾರ್ಯುರಂಗ1 


2 «ಕರುಣಾ ಶ್ರಾವಣ? ಪು. ೬, 


ಕಾವ್ಯಾನಂದರ ದೃಷ್ಟಿ ಮತ್ತು ಕಾನ್ಯಸೃಸ್ಟಿ ೧೨ಿತ್ಸಿ 


ಕಲ್ಪನೆಯ ಮಹತಿಯನ್ನು ಸಾರಿದ್ದಾರೆ. ಪ್ರತಿಭೆ ಎಂಬ ಅಗ್ನಿಯು ಪ್ರಜ್ವಲಿಸಿ, 
ವಿಸ್ಪುಲಿಂಗಗಳು ಸಿಡಿಯುವಂಥ ಸ್ಥಿತಿಯು ಒದಗುವುದು. ಕಲ್ಪನೆಯ ವೈಖರಿ 
ಯಿಂದಲೇ, ಕವಿಯ ಕಲ್ಪನಾಶಕ್ತಿಯು ಏನನ್ನು ಸಾಧಿಸಲಿಳ್ಳಿಲ್ಲ? ಕಲ್ಪನೆಯ 
ಹೆಜ್ಜೆಯಲ್ಲಿ ಕಲ್ಪಲತೆ ಹುಟ್ಟುವುದು, ಇದರಿಂದಲೇ ತಂಜಿತಾಯಿತನ; ಸ್ನೇಹ 
ಕರುಣೆಯ ಸತ್ಯದ ಉದ್ಯಾನ; ಸತ್ಯದ ನೆಲದಲ್ಲಿ. ಕಲ್ಪನಾವೃಕ್ಷದ ಬೇರುಗಳು 
ಊರಿರುತ್ತವೆ. ತಿರುಗಿ ಆ ಕಲ್ಪನಾವೃಕ್ಷದಿಂದಲೇ ಮೇಲೆ ಸುಂದರವಾದ ಸತ್ಯದ 
ಉದ್ಯಾನವೇ ನಿರ್ಮಾಣವಾಗುತ್ತದೆ!--ಎನ್ನುವ ಈ ಕವಿಯ ಮಾತಿನ ಮಧಿತಾರ್ಥ 
ವನ್ನು ನಾವು ಭಾವಿಸಬೇಕು. ಕಲ್ಪನೆಯಿಂದ ಸತ್ಯಸ್ಯಸತ್ಯ ಯಾವುಜೋ ಅದನ್ನು 
ಧ್ವನಿಸಬಹುದೆಂದು ಕವಿಯ ಅನುಭವವು ಇಲ್ಲಿ ಸಾರುತ್ತಿದೆ. ಅಂತಲೇ ಅವನ 
ದೃಷ್ಟಿಯಲ್ಲಿ, 

ಕೆಲ್ಪನಾಲಾಸ್ಕವಿದು ಸೃಷ್ಟಿಯೆಧರದ ಹಾಸ; 

ಇದರ ನಿಶ್ವಾಸವೇ ಜೀವನ ವಿಕಾಸ; 


ಇದನುಳಿದ ಜೀವನವು ಜೀನನದ ಅಭ್ಯಾಸ ' 
ಕಲ್ಪನೆಯ ವರದಾನ ಜೀವಸೃಷ್ಟಿಯ ಗಾನ 1 


ಹೀಗೆ ಈ ಕವಿಯ ಕಲ್ಪಕತೆಯು ಜೀವಸೃಷ್ಟಿಯ ಗಾನವಾಗಿರುವುದರಿಂದಲೇ ಅವರ 
ಕಾವ್ಯವು " ಬಾಳಪೂರ್ಣತೆಯ ಹೋರಾಟಕೆ ಅಣಿಯಾಗಿ’? ನಿಲ್ಲುವುದು. ಅದಕ್ಕಾಗಿ 
ಇವರ ಕಾವ್ಯವು ಜೀವನವನ್ನುಳಿದು ದೂರ ಸರಿಯುವದಿಲ್ಲ. ಹಾಡಿದ್ದನ್ನೇ ಹಾಡುವ 
ಗೊಡವೆಗೆ ಹೋಗುವುದಿಲ್ಲ. ಅಂತಲೇ " ಕವಿತೆಗೆ' ಕವಿಯು ಆಹ್ವಾನವೀಯುವುದು 
ಹೀಗೆ 


ಬಾ, ಬಾಳದೇಗುಲಕೆ ಭಾನನರ್ತ ಯಾಗಿ, 
ಹೊಸ ಭಾವ-ದೀಪಗಳ ದಿವ್ಯ ಕಾರ್ತಿಕವಾಗಿ, 
ಮೃಣ್‌ಮಯಕೆ ಯತ-ಸತ್ಯ-ಪ್ರೇಮ ಮಾತೃಕೆಯಾಗಿ, 
ನೀರಸತೆ ರಸ-ರೂಪ-ರುಚಿಯು ನಾಯಿಕೆಯಾಗಿ, 

ಬಾ ಚಿದಾನಂದ ಕನ್ಯ ಮನಕೆ: 

ತಾ ವಸಂತವನು ಹೃದಯಕೆ! 2 


ಇಲ್ಲಿ ಚಿದಾನಂದ ಕನ್ಯೆಯಾದ ಕಾವ್ಯದೇವಿಗೆ ಸಲ್ಲುವ ಗೌರವ ಎಂಥದೆಂಬು 
ದನ್ನು ನಾವು ಭಾವಿಸಿಕೊಳ್ಳಬೇಕು. ಕಾವ್ಯವು ಜೀವನಕ್ಕೆ ಸ್ಫೂರ್ತಿಯನ್ಲೀಯ, 
ಬೇಕು. ಜನಾಂಗಕ್ಕೆ ನವಜೀವನ ರಸವನ್ನು ಎರೆಯಬೇಕು ಎಂಬುದಾಗಿ 
ಆಧುನಿಕ ವಿಮರ್ಶಕರು ನುಡಿಯುವುದುಂಟು. ಇವರ ಕಾವ್ಯವಂತೂ " ಮೃಣ್ಮಯಕೆ 


7 ಕರುಣಾ ಶ್ರಾವಣ ' ಫು.೫ ೨ ಅದೇ ಸಂಗ್ರಹ, ಪು. ೩. 


೧೨೪ ಪ್ರಬುದ್ಧ ಕರ್ಣಾಟಕ 


ಖಯತ-ಸತ್ಯ-ಫ್ರೇಮ ಮಾತೃಕೆಯಾಗಿ” ನಿಲ್ಲಲು ಮೂಡಿ `ಬರುವುದು. ಅಂಥ 
ಕನಿತೆಗೇನೇ ಕವಿಯ ಹೃದಯದಲ್ಲಿ ಎಡೆಯಿದೆ. " ಹೊನ್ನಿಯಾ ಹುಳುವಿನಲಿಯ 
ಕುಡಿನೋಟ'ಕ್ಕಿ ಇಲ್ಲಿ ಆಸ್ಪದವಿಲ್ಲ. ನಿರಂತರವಾಗಿ, ಚಿರಂತನವಾಗಿ ನಿಲ್ಲುವಂಥ 
ಚಿತ್‌-ಆನಂದ ಕನ್ಯೆ ಗೇನೇ ಈ ಕವಿಯ ಹೃದಯವನದಲ್ಲಿ ಸ್ಥಾನವಿದೆ, ಮಾನವಿದೆ. 
ಹೀಗೆ ನಿತ್ಯ ಹತ ಹೊಸ ಬಾಳ ನರ್ತನದ ನೂಪುರ ಧ್ವನಿಯಾಗಿ, 

ಹೊಸ ಜಗದ ಹೊಸ ಯುಗದ ಚಿಂತನದ ಖಣಿಯಾಗಿ ನಿಲ್ಲುವ ಕಾವ್ಯವನ್ನೇ 
ಬರೆದೇನೆನ್ನುನ ಹಂಬಲವಿರುವುದೇನೂ ಸಾಮಾನ್ಯ ಸಂಗತಿಯಲ್ಲ. ಇದು " ಕಲೆ 
ಗಾರ'ನಲ್ಲಿರುವ ಕೆಚಿ ಸ್ಸಿನ ನಿದರ್ಶನವಾಗಿದೆ. ಈ ಕೆಚ್ಚು ನೆಚ್ಚನ್ನು ಕೂಡಿಕೊಂಡಿರ 
ಬೇಕಾದರೆ ಕನಿ ಹೃದಯದ ಶಿವ ಶಕ್ತಿಯು ಸದಾ ಜಾಗೃತನಾಗಿರಬೇಕಾಗುತ್ತದೆ. 
ಅದಕ್ಕೆ ಸೃಷ್ಟಿ ಕರ್ತನ ಸಾಮರ್ಥ್ಯದ `ಹೊಲಬಿನ ಅರಿವುಂಟಾಗಬೇಕು. ' ಆಗ. ಕಲೆ 
ಗಾರನ ದೃಷ್ಟಿಯಲ್ಲಿ ಈ ವಿಶ್ವವೇ ಒಂದು ಶಿವ ಸ್ವರೂಪವನ್ನು ಹೊಂದಿ ನಿಲ್ಲುವುದು. 
ಅಲ್ಲಿ ಕಲೆಗಾರ ಬೇರೆಯಲ್ಲ, ಶಿವ ಬೇರೆಯಲ್ಲ! "ಓಂಕಾರದ ಕೋಂಕಾರಕ್ಕೆ 
ಕುಣಿವನು ಕಲೆಗಾರ !' ಯೋಗವೇ ಅವನ ಡಮರುಗ, ಸಾಗರಗಳ ರಾಗಗಳೇ 
ಸಂಗೀತ, ಇನ-ಶಶಿಗಳೇ ಅವನ ಕೈ ತಾಳಗಳು. ಇಂಥ ದಿವ್ಯನರ್ತನವನ್ನು 
ಮಾಡುವ ಕಲೆಗಾರನು ಈ ಪ್ರಾಣದೇವಥಿಗಾಗಿ ದೇಹದ ದಿವ ದೇಗುಲವನ್ನು ದಿನ 
ದಿನವೂ ಕಟ್ಟುವ ಕುಶಲಮತಿಯಾಗಿದ್ದರೆ ಅಚ್ಚರಿಪಡುವ NR ಇಲ್ಲಿ 
ಕವಿಯ ದೃಷ್ಟಿಯಲ್ಲಿ ಕಲೆಗಾರನ ಮಹತಿಯೆಸ್ಟು 1 ಮಹಿಮೆ ಎಂಥದು ! ಅವನು 
ಜಸ ಕಾವ್ಯ ವಾದರೂ ಏನು, ಎಂಥದು ತತ: 

“ ನೆಲವ ಕಾಗದ ಮಾಡಿ ಜಲವ ಮಸಿಯನು ಮಾಡಿ, 

ಸುಳಿದು ಬೀಸುವ ಗಾಳಿಯನೆ ಭಾನ ಮಾಡಿ, 

ನೆಲವನಪ್ಪಿಹ ಮುಗಿಲ ನಾದಲೀಲೆಯ ಮಾಡಿ, 

ಹೊಳೆನ ಬೆಂಕಿಯಲಲಂಕಾರಗಳ ಮಾಡಿ, 


ಕೊಲುವ ಬಿದಿ ಯತಿ ಕಾಲತಾಲಗಳ ಮಾಡಿ. 
ಸಲೆ ಸೃ ಷ್ಟಿ ಕಾವ್ಯ ವನು ಬರೆಯುತಿಹ ಕಲೆಗಾರ! 3 


ಇಲ್ಲಿ ಕವಿಯ ದೃಷ್ಟಿಯಲ್ಲಿ ಸೃಷ್ಟಿ ಬೇರೆಯಲ್ಲ; ಕಾವ್ಯ disk. ಸೃಷ್ಟಿಕರ್ತ 
ಬೇರೆಯಲ್ಲ; ಕಲೆಗಾರ ಬೇರೆಯಲ್ಲ. ಕವಿಯ ಎಂಥ ಕೆಚ್ಚಿದು. ಆತ್ಮವಿಶ್ವಾಸದ 
ಅದೆಂಥ ಪ್ರತೀಕವಿದು. ತನ್ನಲ್ಲಿರುವ ಶಿವ ಶಕ್ತಿಯ ಮೇ ಲಿರುವ ಅಚಲ ವಿಶ್ವಾಸದ 
ಉಸಿರಿದು! ಇಂಥ ಉಸಿರಿನ ಗಾಳಿಯಿಂದಲೇ ಇಂದಿನ ಕನ್ನಡ ನಾಡವರಲ್ಲಿ ನವ 
ಸ್ಫೂರ್ತಿಯು ಹೊಮ್ಮಬೇಕು; ನವ ಉತ್ಸಾಹವು ಚಿಮ್ಮಬೇಕು. ನಾಡಿನ ಹೃದಯದ 
ಮಿಡಿತ ಒಂದಾಗಬೇಕು. ಈ ಕವಿದೃಷ್ಟಿಯಲ್ಲಿ ಅಂಥ ಭಾವಸ್ಯ ಶ್ಬಿಗೆ ಕಾವ್ಯ 
ಶಕ್ತಿಯು ಪ್ರೇರಕವಾಗಿದೆ, ಪ್ರಚೋದಕವಾಗಿ. 


3 «ಕರುಣಾ ಶ್ರಾನಣ ತ ಪು, ೧೭. 











ಕಾವ್ಯಾನಂದರ ದೃಷ್ಟಿ ಮತ್ತು ಕಾವ್ಯಸೃಸ್ಟಿ ೧೨೫ 


೩ 
ನಿಜವಾದ ಮಹಾಕವಿಯೊಬ್ಬನ ಜನನವಾಗುವುದು ಲೋಕದ ಭಾಗ್ಯ 
ದಿಂದ, -ನುಡಿಯ ಪುಣ್ಯದಿಂದ. ಕವಿತ್ಚಶಕ್ತಿಯೆಂಬುದು ಕೇವಲ ಇಹಜನ್ಮದ 
ಸಾಧನೆಯ ಫಲದಿಂದ ಲಭಿಸುವಂಥದಲ್ಲ. "ಆದನ್ನು ಹಿಂದಿನ ಹೆಲವು ಜನ್ಮಗಳ 
" ತಪಸ್ಸಿನ ಫಲವಾಗಿ ಪಡೆದು ಬಂದಿರಬೇಕಾಗುವುದು. ಆ ಭಾಗ, ೈವನ್ನು ಪಡೆದ 
ವ್ಯಕ್ತಿಯೂ ಕೂಡ ಯೋಗ್ಯ ಪರಿಸರವು ಒದಗದೆ ಹೋದರೆ ಹುಟ್ಟದ ತಪ್ಪಿಗಾಗಿ 
ಬಾಳಿ ಮುಂದಿನ ಭವಕ್ಕೆ ” ಆ ಪುಣ್ಯವನ್ನು ಪಡೆಯಲು ಜಾಗ ಕಾದೀತು. 
ಸಮಾಲೋಚಕನ ಇಂಥ ತುಳ ಕವಿಗಳಾಗಬೇಕೆಂಬ. ಹಲವರು ನಿರಾಶೆ 
ಯನ್ನು ಹೊಂದಬಹುದೇನೊ? ಆದರೆ ಆತ್ಮ ಸಂಸ್ಥಾರವೆಂಬುದೊಂದಿದೆ ಎನ್ನುವ 
ಯಾರೂ ಈ ಮಾತನ್ನು ಅಲ್ಲಗಳೆಯರು. ಅಲ್ಲದೆ ವಾಲ್ಮೀಕಿ, ವ್ಯಾಸ, ಕಾಲಿದಾಸ 
ಷೇಕ್ಸ್‌ಪಿಯರ್‌ ಮತ್ತು ಟಾಗೋರರಂಥ ಕೆಲವರನ್ನು ನಾವು ಜಗತ್ತಿನಲ್ಲಿ ವಿಶ್ವಕವಿ 
ಗಳ ಸಾಲಿನಲ್ಲಿ ಕಾಣುತ್ತ ೇವೆಯೇ ಹೊರತಾಗಿ ಬಹುಜನರನ್ನ ಲ್ಲ. ಆದರೂ LE 
ಕವಿತ್ವ ವೆಂಬುದು ಒಬ್ಬ ಕನಯ ಸಕಲ ಕೃ ತಿಗಳಲ್ಲೆಲ್ಲ ವ್ಯಕ್ತ ವಾಗಿ ನಿಂತೀತೆಂದೂ 
ಹೇಳಲಾಗುವದಿಲ್ಲ. "ನರ ಕೃತಿಗಳಲ್ಲಿ "ಅಲಲಿ ಮಿಂಚಿ ಹೋಗಿರುವ ಸಂಭವವೂ 
ಇದೆ. ಆಯಾ ಕವಿಗಳ ಅತೃವಿಕಾಸ್ಕ ಸಂ ಸ್ಥಾರಬಲ, ತಪಸ್ಸಿದ್ಧಿಗಳಿಂದ ಆ 
ಮಿಂಚಿನ ಪ್ರಕಾಶ್ಮ ದೀರ್ಫತ್ವಗಳು ರೂಪುಗೊಳ್ಳುತ್ತವೆ. ಜ್‌ ಜಗತಿ ನಲ್ಲಿ 
ಅನೇಕ Ay ಹಿರಿ-ಿರ ಕವಿಗಳನ್ನು ನಾವು ಕಾಣಲು ಸಾಧ್ಯ ವಿದೆ. 
ಏನಿದ್ದರೂ ನಿಜವಾದ ಕವಿಯ ವ್ಯಕ್ತಿ ತ್ವನೆಂಬುದು ಜನಸಾಮಾನ್ಯರಂತೆ 
ಇರುವುದಿಲ್ಲ. ಅನನು ಜನಸಾಮಾನ್ಯ ರಲ್ಲಿ ಜಾಳಿ, ಎಲ್ಲರಂತೆ ಒಬ್ಬನಾಗಿ ನಮಗೆ 
ಕಾಣುತ್ತಿದ್ದರೂ ಅವನ ಆಂತರಿಕ PGs AN ಸದು ಬೇಕೆಯಾಗಿರುತ್ತ ದೆ. ಅನನು 
ಓದುವ | "ಬಾಳ ಹೊತ್ತಿಗೆ'ಯೇ ಬೇಕೆ. ಅದರ ಪ ಪ್ರತಿಯೊಂದು "ಪುಟವು ಅವನ 
ಫಲ ಜೀವನದಿಂದ ರೂಪುಗೊಂಡುದಾಗಿರುತ್ತದೆ. ಯೂ? ಜೀವನಸಾಫಲ್ಯ 
i ಪಡೆದವನೇ ಸಾರ್ಥಕ ಸಾಹಿತ್ಯ ವನ್ನು ಸೃಜಿಸಲು ಶಕ್ತನಾಗಿರುತ್ತಾನೆ. 
ಅವನು ತನ್ನ ಜೀವನದ ಹೊತ್ತಿಗೆಯ ಯಾವ ಪ್ರಟಿವನ್ನೂ " ಬರಿ ಹಾಳೆಗಳನುಳಿಸಿ 
ಪಾಳೆ ಫಯನು. ಅದರಲ್ಲಿ. ಅಳಲ ಹಾಡಿದ್ದೀತು, ಯೌವನದ ಚಂಚಲ 
ಮಿಂಚಿದ್ದೀತು, ಸೋಲಿನ ಶೂಲವಿದ್ದಿ ತು. : ಅವನ ಲೆಕ್ಕ ಣಿಕ ಒಮ್ಮೆ ಅಮೃತದಲ್ಲಿ 


ಅದ್ದಿ ಬರೆದದ್ದಾದರೆ ಇನ್ನೊಮ್ಮೆ "ವಿಷದಲ್ಲಿ ಮುಳುಗಿದ್ದಿ (ತು. . ಏನಿದ್ದರೇನು? 
" ಬಾಳೆ ಹೊತ್ತಿಗೆ'ಯದು!. 
ಬಾಳ ಹೊತಿ ಗೆ ಬರಿಯ ಗೆಲವಿನ ಗಲಗೆ 
ಬರೆಯಡೇಕೆಂದಾರು ಕಟ್ಟು ಹಾಕಿಲ್ಲ: 
ಆಸೆಯಾಗಸಬುಟ್ಟ ಒಡೆದಿಳೆಗೆ ಇಳಿವುದನು 
ಬಣ್ಣಿಸಲು ಅದರಲ್ಲಿ ತಾಣವೇಕಿಲ್ಲ? ೩ 


2 «ಕರುಣಾ ಶ್ರಾವಣ? ಪುಟ ೩. 


ಬಿಶಿ೬ ಪ್ರಬುದ್ಧ ಕರ್ಣಾಟಕ 


ಅದರಲ್ಲಿ ಎಲ್ಲದಕ್ಕೂ ಸ್ಥಾನವಿದೆ. ಆದರೆ ಅದು ಸಾಹಿತ್ಯವಾಗಿ ಬರಬೇಕು. 
ಓದುವವರ ಆಸ್ಕೆ ಆಕಾಂಕ್ಷೆಗಳನ್ನು ನೋಡಿ ಬರೆಯುವುದು ಕವಿಯ ಲಕ್ಷಣವಲ್ಲ. 
ಓದುವವರನ್ನು ಒಲಿಸುವುದಕ್ಕಾಗಿ ಗುರಿಯನ್ನು ಬಿಡುವವನು ಕವಿಯೇ ಅಲ್ಲ. 
ಓದುಗರೇ ಕವಿಯ ಎತ್ತರಕ್ಕೆ ಬೇಕಾದರೆ ಬರಲಿ, ಸಾಕಾದರೆ ಬಿಡಲಿ. " ಮುಡಿವವರ 
ಮುಖನೋಡಿ ಅರಳವು ಪುಷ್ಪಗಳು? ' ಅದಕ್ಕಾಗಿ ನಿನ್ನ ಕಾವ್ಯಕ್ಕೆ ಧಿಕ್ಸಾರವೇ 
ಸಿಗಲಿ ಸತ್ಕಾರವೇ ಸಿಗಲಿ ನೀನು ಮಾತ್ರ ನಿನ್ನ ಸ್ವಭಾವಕ್ಕನುಸರಿಸಿ ಬರೆ! 
ಬರೆಯದೆ ನಿಲ್ಲದಿರು! ಎಷ್ಟಾದರೂ ನೀನೊಬ್ಬ ಪಥಿಕನಷ್ಟೆ. 
ಪಥಿಕನ ಗುರಿಯೇನು? ತನ್ನ ದಾರಿಯಿಂದ ತಾನು ಮುಂದೆ ಮುಂದೆ 
ಸಾಗುವುದು. ಎಷ್ಟು ದೂರ ಬಂದೆ, ಮುಂದೆ ದಾರಿ ಇನ್ನೂ ಎಷ್ಟುದೂರ? ಎನ್ನುವ 
ವಿಚಾರ ನಡೆವವನಿಗೇಕೆ? ತಾನು ಸಾಗುವ ದಾರಿ ಒಳ್ಳೆಯದಿದ್ದರಾಯಿತು. 
"ಬಾಳ ಬಟ್ಟಿಗಳೆನಿತೊ' ಇವೆ. ಅದಕ್ಕೆ ಹಲವು ಕವಲುಗಳು. ಮಂಕು ಕನಿಸುವ 
ತಾಣಗಳು ಅನೇಕ. ವೇದ, ವಾದ, ವಿಜ್ಞಾನ, ಪ್ರಜ್ಞಾ ನ, ಧರ್ಮ, ದರ್ಶನ 
ಹೀಗೆ ಒಂದೋ ಎರಡೋ "ಎನಿತು ಪಥಗಳು ಒಬ್ಬ ಪಧಿಕನೆದುರಿಗೆ ಅಬ್ಬ! 
ಒಂದೊಂದು ಪಥದಲ್ಲಿ " ಎನಿಬರೋ ಹೋಗಿಹರು, ಎನಿಬರೋ ಹೊರಟಹರು, 
ಎನಿಬರೋ ಹೊರಟಾರು ಇನ್ನು ಮುಂದೆ.” ಅದರಿಂದ ಯಾರನ್ನು ಕಂಡು ನೀನು 
ದಾರಿಯನ್ನು ಹಿಡಿಯ ಬಲ್ಲಿ? ಗೊಂದಲಮಯ ಸಂಸಾರನಿದು. ಇದರಲ್ಲಿ ನಿನಗೆ 
ನೀನೇ ಜೆಳಕು. ಆ ಬೆಳಕನ್ನೇ ನಂಬಿ ನಿನ್ನ " ಮೈತಡೆವತನಕ, ಒಳಗಿರುವ: 
ಚೈತನ್ಯ ಕೈ ಹಿಡಿನತನಕ' ಮುಂಜಿ ನಡೆ. ಎಷ್ಟಾದರೂ ನೀನು ಪಥಿಕ, ಯಾತ್ರೆಗೆ 
ಹೊರಟ ಯಾತ್ರಿಕ. 
ಈ ಜನ್ಮದಲಿ ಪಯಣ ಮುಗಿಯದಿದ್ದರು ಮತ್ತೆ 
ಹೊಸ ಜನ್ಮ ಸಿಕ್ಕಾವು ಓ ಯಾತ್ರಿಕ! 
ಪಯಣ ಪೂರಣಕಾಗಿ ನೀನೆ ದಾರಿಗನಾಗಿ 
ಮತ್ತೆ ಬರದಿದ್ದರೂ ಬೇರೆ ಪಥಿಕ 
ನೀಮುಟ್ಟಿ ದೆಡೆಯಿಂದ ಮುಂದೆ ಸಾಗಲು ಬಹುದು 
ಸರಿದೋರೆ ಈ ದಾರಿ ಓ ಯಾತ್ರಿಕ! 
ಪಯಣ ಮುಗಿಯಲಿ ಮುಗಿಯದಿರಲಿ ಮತ್ತೊಬ್ಬರು 
ಮುಂದುವರಿಸಲಿ ಪಯಣ, ಬಿಡಲಿ, ಪಥಿಕ 
ನೀನು ನಡೆದಷ್ಟರೊಳೆ ನಿನ್ನ ಸಫಲತೆ ಮುಕ್ತಿ 
ಬಿಡಬೇಡ ಯಾತ್ರೆಯನು ಓ ಯಾತ್ರಿಕ! 2 


ಎಂಥ ಮುತ್ತಿನಂಥ ಮಾತುಗಳಿವು! ಇದಕಿಂತ ಹೆಚ್ಚಿನ ಜೀವನ ತತ್ವಜ್ಞಾನ 
ಬೇರಿನ್ನೇನು? ಸಂಸಾರಿಯಾಗಿಯೂ ಮುಮುಕ್ಷುವಾಗಿರುವ ಕವಿಯ ಅನುಭಾವ 


24 ಕರುಣಾ ಶ್ರಾವಣ ' ಪುಟ ೯೨. 


ಕಾನ್ಯಾನಂದರ ದೃಷ್ಟಿ ಮತ್ತು ಕಾವ್ಯಸೃಷ್ಟಿ `೧ಿ೨೭ 


ವಾಣಿಯಿದು. " ಜನುಮ ಜನುಮದ ಜಾತ್ರೆ'ಯಲ್ಲಿ ಪಥಿಕನಾಗಿ ಸಾಗಿ, ಸಂಪಾದಿ 
ಸುತ್ತ ಬಂದ ಅನುಭವದ ಅಮೃತ ಬಿಂದುಗಳಿವು. 

ಜೀವನವು ಹೀಗೆ ನಿಗೂಢವಾಗಿರುವಾಗ ಎಂಥ ಮೇಧಾವಿಯಾಗಿದ್ದರೂ. 
" ವಿಶ್ವರಂಗದಲ್ಲಿ ನರನ ಪಾತ್ರವು ಅತಿ ಅತಂತ್ರವು'.' ಅವನು ತನ್ನ ದೈವ ಒಯ್ದತ್ತ 
ಪ್ರವಾಹ ಪತಿತನಾಗಿ ಸಾಗುವನು. ಆದರೂ ಸಮ್ಯಗ್‌ ದೃಷ್ಟಿಯುಳ್ಳ ಜೀವಿ 
ಯಾಗಿದ್ದರೆ ಚಿತ್ರವಿಚಿತ್ರ ಸಂಸಾರದಲ್ಲಿಯೂ ತ್ಯಾಗದಲ್ಲಿ ಸುಖನಿದೆಯೆಂದು ನಂಬಿ 
, ಅತಿ ಸ್ವತಂತ್ರ'ತೆಯನ್ನಾದರೂ ಪಡೆದು ಬಾಳನ್ನು ಕಟ್ಟುವನು. ಅದಕ್ಕೆ 

ಸಮ್ಯಕ್ಷೃಬೇಕು ಶರಣಭಾವಬೇಕು. 


ನೀನಿರದ ಬದುಕೆ ಬಂಧ, ನೀನೆ ಬಾಳಿನ ಅಂದ, 
ನಿನ್ನ ಸವಿಯನು ಕಾಂಬೆ ನೀ ಬಟ್ಟ ತೆನೆಯಲ್ಲಿ! 
ನೀ ಸತತ ಪೀಡಿಸಲು ನನೆಗದುನೆ ಬಾಳ ಬಲ. 
ನಿನ್ನ ಕೊಂಡಿಯೇ ನನ್ನ ಲೇಖನಿಯ ಮೊನೆಯು] -- 


ಈ ಭಾವವು ಮೂಡಬೇಕಾದರೆ ಕವಿಯಲ್ಲಿ ಒಂದು ತರಹ ಸತತ ಸಂವೇದನೆಯು 
ವ್ಯಾಪಿಸಿರಬೇಕಾಗುವುದು. ಅದೊಂದು "ಸವಿನೋವು' ಸಾಂತದಿಂದ ಜಾರಿ ಅನಂತತೆ 
ಯನ್ನು ಪಡೆಯುವ ಬಯಕೆ. ಅದು ಕೇವಲ ಬಯಕೆ ಮಾತ್ರವಲ್ಲ, ನಿಧಿಧ್ಯಾಸ, 
" ಮನಕಂಟದ ಪೂರ್ಣತೆಯ ನಿಪಾಸೆ, ಎಂದಿಗಾದರೂ ಒಮ್ಮೆ ಅದನು ಪಡೆದೇ 
ನೆನ್ನುವ ಆಸೆ? ಕವಿಗೆ ಪೂರ್ಣತೆಯನ್ನು ಸಡೆಯಬೇಕೆಂದಿರುವ ಚಿಂತೆಯೂ 
ಕೂಡ ಒಂದು ವರವೇ! ಸಾಧಕನಿಗೆ ಅದೂ ಜೊತೆಗಾರ. ಚಿಂತೆಯೆಂಬ ಜೊತೆಗಾರ 
ನಾದರೂ ಪೂರ್ಣತೆಯನ್ನು ಪಡೆಯುವತನಕ ಹತ್ತಿರ ಇರುವೆನೆಂದು ಭಾಷೆಯನ್ನು 
ಕೊಟ್ಟರೂ ಸಾಕು. ಚಿಂತೆಯೊಂದು ಕರಗಸ ವದ್ದೆ ತೆ; ಅದು ಹೋಗುವಾಗಲೂ 
ಕೊರೆಯುವುದು, ಬರುವಾಗಲೂ ಕೊರೆಯುವುದು; ತನ್ನ ಅಪೂರ್ಣತೆಯ ಅರಿವಿನ 
ಅಂಥ ಕೊರೆತ ಇರಲಿ ಎನ್ನುವ ಕವಿಯ ಪೂರ್ಣತೆಯ ಹಂಬಲ ಎಂಥದು! ಅದರ 
ಆಳ ಅಗಲಗಳು ಎಸ್ಟು! 

ಇಂಥ ಹಂಬಲ ಇರುವುದರಿಂದಲೇ, ಅದು ಜಾಗೃತ, ಸ್ವಪ್ನ, ಸುಷುಪ್ತಿ ಈ 
ಅವಸ್ಥಾತ್ರ ಯದಲ್ಲಿಯೂ ಕವಿಯ ಮನಸ್ಸಿನ ಒಳಗಿನ. ಒಳಗಿನಸ್ತ ರದಲ್ಲಿ ಸೆಕೆ 
ಗೊಂಡಿರುವುದರಿಂದಲೇ- ಅವನ "ಕಂಡೊಲೆವ ಕಣ್ಮನಕೆ 3 ಶೃಂಗಾರ ಸಾಂದರ್ಯ, 
ಆನಂದಗಳು ಸೃಸ್ಟಿಯಲ್ಲಿ ಎಲ್ಲೆಲ್ಲಿಯೂ ಕಾಣುವವು. ಭು ಸುಳಿಯಿರಲ್ಲಿ, 
ತಿಂಗಳಿನ ಕಳೆಯಿರಲಿ, ಹೊಂದಾವಕೆ ಇರಲ್ಲಿ, ಸಂಧ್ಯಾರಾಗವಿರಲಿ, ಅರಗಿಳಿಯ 
ಸಾಲಿರಲಿ, ಮಳೆಬಿಲ್ಲು-ಮಿಂಚುಗಳಿರಲಿ ಯಾವುದರಲ್ಲಿಯೂ ಚೆಲುವು ಕಾಣುವುದು, 


1 *ಕರುಣಾಶ್ಶಾವಣ' ಪು ೧೯. 
೩ 4 ಕರುಣಾ ಶ್ರಾವಣ? ಪು, ೫೦. 





ಗಿ೨೮ ಪ್ರಬುದ್ಧ ಕರ್ಣಾಟಕ 
ಡ್‌ 


ಆನಂದವನ್ನು ಕವಿಮನಕ್ಕೆ ಈಯುವುದು. ಸೃಷ್ಟಿಯ ಈ ವಸ್ತುಗಳು--ತಂಗಾಳಿ 
ಮೊದಲುಗೊಂಡು ಮಿಂಚಿನವರೆಗೆ--ಎಷ್ಟು ಅಸ್ಥಿರ! ಏನು ಕ್ಷಣ ಭಂಗುರತೆ! 
ಆದರೆ ಅವುಗಳಲ್ಲಿ ಅಡಗಿರುವ ಶಿವತ್ತ ಶ್ವವನ್ನು ಕವಿಯ ದರ್ಶನವು ಗುರುತಿಸಿದೆ: 
" ಸರ್ವವೂಶಿವವಿಲ್ಲಿ ಸರ್ವವೂ ಶಿನವಲ್ಲಿ, ಅರಿದೊಲಿವ ಹ್ಳ ಕೈದಯಕ್ಕೆ ಈ ಧಾತ್ರಿಯಲ್ಲಿ'. 
ಇದೇ ತಿಳಿವು ಒಲವುಗಳಿಂದ ಕವಿಹ್ಯ ದಯ. ತುಂಬಿ ತುಳುಕುತಿ ತಿರೆಯೆಂಬುದಕ್ಕೆ 
ಸಾಕ್ಷಿ, 


೪ 

ಕಾವ್ಯಾನಂದರು ಒಂದೆಡೆಗೆ ಕವಿಗೆ ಹೀಗೆ ಆಹ್ವಾನವಿತ್ತಿದ್ದಾರೆ.--“ ಕವಿಯೆ 
ಮನಮುಟ್ಟಿ ಚಿಂತಿಸಿ ಚಿತ್ರಿಸಬೇಕೆನ್ನು ನೆ-ನಿನ್ನ ಮನ ಶುದ್ಧವಿದೆಯೆ? ಕೈಮುಟ್ಟಿ, 
ಬರೆಯಬೇಕೆನ್ನುವೆ--ನಿನ್ನ ಕೈ ಶುದ್ಧವಿದೆಯೆ? ಭಾವಗೀತೆ ಹಾಡಬೇಕೆನ್ನುವೆ..- 
ನಿನ್ನ ಭಾವ ಶುದ್ಧವಿದೆಯೆ? ಪಂಚಶುದ್ಧಿಗಳ ಸಿದ್ಧಿಯಾಗಿದೆಯೆ ನಿನಗೆ? "ವಿಶ್ವಾನಿದೇವ 
ಸವಿತರ್‌ ದುರಿತಾ ನಿರಾಸುವ। ಯದ್‌ ಭದ್ರಂ ತನ್ನ ಆಸು!” ಎಂಬ ಪ್ರಾರ್ಥನೆ ನಿನ್ನ 
ನಿತ್ಯ ಜೀವನದ ಉಸಿರಾಗಿದೆಯೆ? ಇಲ್ಲದಿದ್ದರೆ ನಿನ್ನ ಮತಿದರ್ಪಣದಲ್ಲಿ ವಿಶ್ವವೇ 
ಹೇಗೆ ಪ್ರತಿಫಲಿಸುವುದು? ಅನುಕಂಪ, ಅನುಭೂತಿ ಉಗಮಿಸುವುದು ಹೇಗೆ? 
ರಸಸಾಕ್ಷಾತ್ಕಾರವಾಗುವುದು ಹೇಗೆ? ಪ್ರಸಾದ, ಸಮತೆ, ಮಾಧುರ್ಯ, ಸುಕು 
ಮಾರತೆ, ಅರ್ಥವ್ಯ ಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿಗಳು ಅಳವಡು 


ವುದು ಹೇಗೆ? ದಿಟವಾಗಿ ಹೃದಯವು ಶಿವಮಯವಾಗಿ ಸ್ಫುಟವಾಗಿ ಎಲ್ಲೆಲ್ಲೂ 


ಶಿವಮಯವಾಗಿಯೇ ಬೆಳಗುವುದು ಹೇಗೆ?! ಇದು ಕವಿಗಳಿಗೆ ನಿಜವಾಗಿಯೂ 
ಒಂದು ಒರೆಗಲ್ಲು. ನಿಜವಾದ ಕಾವ್ಯದ ಜನನವಾಗಬೇಕಾದರೆ ಕವಿ ಹೃದಯವು 
ಶಿವಮಯವಾಗಬೇಕು. ಅದಕ್ಕೆ ಮೊದಲು ಮನ, ಬುದ್ಧಿ, ಭಾವಗಳೆಲ್ಲ ಪರಿಶುದ್ಧ 
ವಾಗಿರಬೇಕು. ಅದನ್ನು ಗಮನಿಸಿಯೇ ಕವಿಯು " ಬಿಂದು-ಸಿಂಧು 'ವಿನಲ್ಲಿ 


ಕ್ಷಣಕಾಲ ಬದುಕಿದರು ತಿಳಿ-ಬಾಳು ಬಾಳುನೆನು 
ನನ್ನ ಪಾವಿತ್ರ ೪ನೇ ನನ್ನ ಬಾಳಸಿದ್ಧಿ 12 


ಎಂದು ಘಂಟಾಘೋಷವಾಗಿ ಸಾರುವನು. ಅವನು ವ್ಯಕ್ತಿತ್ವಹೀನವಾದ ಬೃಹದ್‌ 


: ರೂಪ, ಫಿತ್ಯತ್ವ, ಚಿರಜೀವನ, ಅಮರತ್ವಗಳೇನಿದ್ದರೂ ಅವು ತನಗೆ ಬೇಡವೆನ್ನು ವನು. 


ಆದರೆ ಈ ವ್ಯಕ್ತಿಜೀವನ ಪ್ರಿಯತೆ, ವ್ಯಕ್ತಿತ್ವ ನಿಸ್ಮೆಗಳೆಂದರೆ ಸುತ್ತಲಿನ ಜಗತ್ತಿನಿಂದ 
ಸಿಡಿದು ನಿಲ್ಲುವುದೆಂದಲ್ಲ... ಸಮಷ್ಟಿಯ ಸಮರಸತೆಯನ್ನು ಸಾನಂದದಿಂದಲೇ 
ಕನಿಯು ಸ್ಟೀಕರಿಸುವನು. ಅವನಿಗೆ ವಿಶ್ವದ ಆದಿರೂಪದ ಲೀಲೆಯು " ಒಂದೊಡೆದು 





1 ಬೀದರ್‌ ಕನ್ನಡ ಸಾಹಿತ್ಯ ಸಮ್ಮೇಲನದ ಕವಿಗೋಷ್ಠಿ ಯ ಅಧ್ಯಕ್ಷ ಭಾಷಣದಿಂದ. 
2 "ಜಲಪಾತ' ಪುಟ ೩೨. 


ಕಾವ್ಯಾ ನಂದರ ದೃಷ್ಟಿ ಮತ್ತು ಕಾವ್ಯಸೃಷ್ಟಿ ೧೨೯ 


ಹಲವಾಗಿ ಹಲವು ಮತ್ತೊಂದಾಗಿ ' ಸಾಗಿಹುದೆಂಬುದರ ಅರಿವು. ಜಟ ಅದರಿಂದ 
ನಲಯ " ಆತ್ಮನಿಗೆ ಆಹ್ವಾನ 'ವೀಯುತ್ತ, 


“ಹಿ ಉತ್ತಮೋತ್ತಮ 
ಒಳಗಿನ ಪುರುಷೋತ್ತಮಃ! 
ಪ್ರಖರವಾಗಿ ಪ್ರಕಟವಾಗು 
ನರನ ಮತಿಯ ನರೋತ್ತಮ, 
ಓ ಅಂತರಾತುಮ ! 


ಎಂದು ಹೃತ್‌ಪೂರ್ವಕವಾಗಿ ಪ್ರಾರ್ಥಿಸುತ್ತಾನೆ. ಅವನಿಗೆ ಈ ಜನನ-ಮರಣ 
ಜಾಲದಲ್ಲಿ ಸಿಕ್ಕಿ ಸುತ್ತಿ ಸುತ್ತಿ ಸಾಕಾಗಿದೆ. ಅದಕ್ಕಾಗಿ 

ಏಸು ಸಲ ಬರಿದೆ ಸತ್ತು 

ಹುಟ್ಟ ಮತ್ತೆ ಸಾಯಲಿ? 


ಹಿಂದೆ ನೊಂದ ನೋಪವಿನಲ್ಲೆ. 
ಇಂದು ಮತ್ತೆ ನೋಯಲಿ? ೩ 


ಎಂದು ಕೇಳಿಕೊಳ್ಳುವನು. ಆದಕೆ ಇದು ಜೀವನದ ಹೋರಾಟಕ್ಕೆ ಬೇಸತ್ತು, 
ಸಂಸಾರ ವಿಮುಖನಾಗಿ ಎಲ್ಲಿಯಾದರೂ ಓಡಿಹೋಗುವ ಹೊಣೆಗೇಡಿಯ ಕ್ಷಣಿಕ 
ಅನಿಸಿಕೆಯಲ್ಲ. ತನ್ನಲ್ಲಿಯ ನರತ್ವದ ಅಂತರಾಳದಲ್ಲಿ ಅಡಗಿರುವ ಬೆಳಕಿನ ಕಿಡಿ 
ಯಾಗಿರುವ-ಅಂತುರಾತುಮನನ್ನು ನಕೋತ್ತ ಮತ್ವವನ್ನು ಆರಾಧಿಸುವ ಬಗೆಯಾಗಿದೆ. 
ಅದರಿಂದ ಈ ಸಾಧಕನಿಗೆ ಆತ್ಮ ಹೆಚ್ಚು, ದೇಹ ಹೀನ ಎಂಬ ಭಾವನೆಯೂ ಇಲ್ಲ. 
ಅದಕ್ಕಾಗಿ ಅವನು "ಚಿನ್ನಬಣ್ಣಗಳ ನಡುವೆ ಭಿನ್ನೆತ್ತ ಸಾಧ್ಯವೆ? ಏಕೆ 
ಜಗಳಾಡುವಿರಿ ಆತ್ಮ-ದೇಹಗಳೆ?' ಎಂದು ಕೇಳುವನು. ಅಧ್ಯಾತ್ಮದಲ್ಲಿ ಇದು ಜಡ, 
ಅದು ಚೇತನ ಎನ್ನುವುದೆಲ್ಲ ಬರಿ ಭ್ರಮೆಯಾಗಿದೆ. ಅವು ಕೂಡ ಆದಿಬೀಜದ 
ಬೇಳೆಗಳಿದ್ದಂತೆ. ಅಂತಲೇ ಅವೂ ಸಹ ಕವಿಗೆ 

" ನೀವು ಸಹ ಆ ದಿನ್ಮ ಯೋಜನೆಯ ಅಂಶಗಳು 

ನಿಮಗೆಲ್ಲಿ ಭಿನ್ನತ್ವ ಬೇರೆ ಅಸ್ತಿತ್ವ 3 
ಎನ್ನುವ ಹಾಗೆ ದಿವ್ಯಶಕ್ತಿಯ ಕೈಗೊಂಬೆಗಳೆಂದು ನಂಬುಗೆಯಿದೆ. ಅಚಲ 
ಶ್ರದ್ಧೆಯಿದೆ. ಅದರಿಂದ ಆತ್ಮನಿಗೆ ದೇಹವೊಂದು ಬೇಡಿನಂಜರವಲ್ಲ, ಜಡದ 
ಜಂಜಡವಲ್ಲ, ಬಾಡಿಗೆಯ ಮನೆಯಲ್ಲ. ಅದು ಆತ್ಮನ ದಿವ್ಯ ಪಯಣಕ್ಕೆ ಸಾಧನ 
ವಾಗಿರುವ ನೌಕೆ. ಅದು ಮುಳುಗುವಂಥದು. . ಕಾಲನ ಬಂಡೆಗೆ . ಅಪ್ಪಳಿಸಿ 


1 "ಕರುಣಾ ಶ್ರಾವಣ ' ಪು. ೨೦-೨೧. 
2 " ಜಲಪಾತ ಪು. ೪೧. 


9 


“೧೩೦ ಪ್ರಬುದ್ಧ ಕರ್ಣಾಟಕ 


ಒಡೆಯುವಂಥದು. ರುಂರಭಾವಾಶಕ್ಕೆ ತಳವನ್ನು ಕಾಣುವಂಥದು. ಆದರೂ ಈ 
ಆತ್ಮನಿಗೆ ನೂರು ಜನ್ಮದಲ್ಲಿ ನೂರು ಸಲ, ನೂರುನೌಕೆಯಾಗಿ ಬಂದುದಾಗಿದೆ. 
ಅದಕ್ಕೆ ಹೆಚ್ಚಿನ ಹಂಬಲವೇಕೆ? ತೆರೆಯನ್ನು ತುಳಿಯುತ್ತ ತುಳಿಯುತ್ತ ಮುಂದರಿಯು 
ವುದೊಂದೇ ಕರ್ಮ. ಕೊನೆಯನ್ನು ಮುಟ್ಟೀತೀರುವೆನೆಂಬ ಹಟವಾದರೂ ಏಕೆ 
ಬೇಕು? ಅದಕ್ಕೆ ತನ್ನ ಕಾರ್ಯವೆಸಗುವುದರಲ್ಲಿಯೇ. ಸಮಾಧಾನ. ಅದೇ 
ಜೀವನ ನಿಷ್ಠೆ: 
ಮುಂದೆ ನಡೆದರೆ ದಿವ್ಯ ಪಯಣವು 
ಮುಳುಗೆ ಸಲಿಲ ಸಮಾಧಿಯು! 


ನಡೆಯದಿದ್ದರೆ ಮಡಿಯದಿರುವೆಯ ? 
ನಡೆವುದೊಂದೇ ಹಾದಿಯು! 3 


ಇಂಥ ನಿಷ್ಕೆಯೇ ಮಾನವನನ್ನು ಮಹಾಮಾನವತೆಗೆ ಎತ್ತುವ ಶಕ್ತಿ. ಈ 
ಶಕ್ತಿಯ ಅಂಶವಿದ್ದವರಿಗೆ ಈ ದಿವ್ಯ ಜಗತ್ತಿನ ಮೇರೆಯೂ ಕೂಡ "ದೂರವಿಲ್ಲ' 
ಎಂದೆನಿಸುವುದು. ಸಂಸಾರದ ಏರುಪೇರುಗಳು, ಸುಖ-ದುಃಖಗಳು ಕ್ಷಣಿಕ. 
ಹೆಗಲು ಇರುಳುಗಳಿದ್ದಂತೆ; ನೆರಳು ಬಿಸಿಲುಗಳಿದ್ದಂತೆ. ಅದರಿಂದ " ಜಗವ 
ಮೂದಲಿಸಿ ಗೋಗರೆ 'ಯುವುದು ತರವಲ್ಲ. ಯಾಕೆಂದರೆ ಒಳಗಿರುವುದು ಚೈತನ್ಯ, 
ಹೊರಗೆ ಕಾಣುವುದು ಜಡ. ಒಂದು ಆತ್ಮ, ಇನ್ನೊಂದು ದೇಹೆ. ಇವೆರಡೂ ಒಂದೇ 
ನಾಣ್ಯದ ಎರಡು ಮೈಗಳಿದ್ದಂತೆ. " ಒಬ್ಬರೊಬ್ಬರ ಎರಕವೇ ಇಬ್ಬರಿಗೂ ಪೂರಕ ' 
ವಾಗಿರುತ್ತದೆ. ಇಬ್ಬರಲ್ಲಿಯೂ ತಾಳ-ಮೇಳ ಇದ್ದರೇನೇ ಹಿತ. ಅಂತಲೇ, 


ಒಳಹೊರಗು ಒಂದಾಗೆ ತಳತಳಿಸಿ ಬೆಳಗೀತು 
ಜೀವನದ ದೇನತೆಯ ದಿವ್ಯದೇಗುಲವು! 

ಒಳಹೊರಗಿನಿಬ್ಬಣವೆ ಕಳವಳದ ಕಾರಂಜಿ! 
ಸೃಜಿತ ಸಮ್ಮಿಳನವೇ ಸುಖದ ಬಾಗಿಲವು! 1 


ಎಂದು ಕವಿಯು ನಿಸ್ಸಂಶಯವಾಗಿ ನುಡಿಯುತ್ತಾನೆ. ಈ ನಿಶ್ಚಿತ ದೃಷ್ಟಿಯೂ 
ಅವನಲ್ಲಿ ಸರ್ವಾರ್ಪಣಭಾವನೆಯನ್ನು ಉದಿಸಿದೆ ; ಇಷ್ಟೇ ಅಲ್ಲ, ಸ್ಥಿರಗೊಳಿಸಿದೆ. 
ಅಧ್ಯಾತ್ಮಿಕ ಜೀವನದಲ್ಲಿ ಸಾಧಕನ ಸರ್ವಾರ್ಪಣಸ್ಥಿತಿಗೆ ಬಹಳ ಮಹತ್ವದ 
ಸ್ಥಾನವಿದೆ. ಆ ಅವಸ್ಥೆಯಲ್ಲಿ ಶರಣ ಬೇರೆಯಲ್ಲ, ಶಿವ ಬೇರೆಯಲ್ಲ. ಅವನ 
ಕರುಣೆಯಿಂದಲೇ ಎಲ್ಲ, ಎಂಬ ನಿಷ್ಠೆಯು ಸಾಧಕನ ಜೀವನದಲ್ಲಿ ಎಲ್ಲೆಲ್ಲೂ 
ರೂಪುತಾಳಿ ನಿಲ್ಲುವುದು. ಆಗ ಆತನ * ಮಾನಸ ಸರೋವರ'ದಲ್ಲಿ ಆಗಾಗ 
ತೆರೆಗಳು ಏಳುವವು. ನನ್ನ: ಮನಸ್ಸೆಂಬುದು " ತೂತು ಬಿದ್ದಿಹ ಮಡಕೆ'. ಅದನ್ನು 


3೫ "ಕರುಣಾ ಶ್ರಾವಣ * ಫು ೪೨. 
1 « ಜಲಪಾತ ' ಪುಟ ೪೨. 


ಕಾವ್ಯಾನಂದರ ದೃಷ್ಟಿ ಮತ್ತು ಕಾವ್ಯಸೃಷ್ಟಿ ೧೩೧ 


ತುಂಬುವೆನೆನ್ನುವವ " ನಾ? ಎಂಬ ಸೋರುತಿಹೆ ಚಿಪ್ಪು!" ನಾ' ಎನ್ನುವ ಗರ್ವದ 
ಭಾವ ಅಳಿಯದೆ ಮಾನಸಸರೋವರವನ್ನು ತುಂಬುವದಂತಿರಲಿ, ಅದರ ಆಳ ಅಗಲ 
ಗಳನ್ನು ಅರಿಯುವುದೂ ಸಹಿತ ಸಾಧ್ಯವಾಗದು. ಅದಕ್ಕಾಗಿ ಅವನ ಕರುಣೆಯೇ 
ಬೇಕು. ಆ ಕರುಣೆಯ ಪ್ರವಾಹವೇ ಈ ತೆರೆಯನ್ನು ತುಂಬಬಲ್ಲುದು. ನೀನು 
` ತುಂಬು ಎಂದಾಗ ತುಂಬುವದು. ಬರಿದಾಗು ಎಂದಾಗ ಬರಿದೇ ಆಗುವದು. 
ಎಲ್ಲವೂ ನಿನ್ನಾಧೀನ. ನಾನು ನಿನಗೆ ಶರಣು. ಯಾಕೆಂದಕೆ, 


ಈ ತೆರೆಯ ಕಟ್ಟಿದ ನಾನಲ್ಲ. ಈ ತೆರೆಯ 
ತುಂಬಿಸುವ ಭಾರವೂ ನನ್ನದಲ್ಲ! 

ತುಂಬದಿದ್ದರು ನನಗೆ ಅಪಮಾನನೇನಿಲ್ಲ 
ತುಂಬು, ಬಿಡು, ಭರಭಾರ ನಿನ್ನದೆಲ್ಲ! 3 


ಎನ್ನುವ ಸಂಪೂರ್ಣ ಆತ್ಮಾರ್ಸ್ಪಣೆಯ ಭಾವವು ಇಲ್ಲಿ ಮೂಡಿ ನಿಂತಿದೆ. ತನ್ನ 
ಸುಖಕ್ಕಾಗಿ, ಸ್ವಾರ್ಥಕ್ಕಾಗಿ ಯಾವುದನ್ನೂ ಹಿಂಜಿ ಇಟ್ಟು ಕೊಂಡಿಲ್ಲ. ಎಲ್ಲವೂ 
ಶಿವನಿಗೆ ಅರ್ಪಣ. ಶಿವಸ್ವರೂಪಿಯಾದ ಜನತಾ ಜನಾರ್ದನನಿಗೆ ಅರ್ಪಣ. 
ಅದರಿಂದ ಎಲ್ಲೆಲ್ಲೂ ಕವಿಗೆ ಅವನ " ರೂಪ'ವೇ ಕಾಣುತ್ತದೆ. : ಸದ್ರೂಪವಿರಲಿ, 
ಚಿದ್‌ರೂಪವಿರಲಿ, ಆನಂದರೂಪವಿರಲಿ, ಯಾವ ರೂಪದಲ್ಲಿಯೇ ಇರಲಿ, ಅದು 
ಅವನ " ಬಾಳ ದೀಹವೆ' ಆಗಿರುವುದು. ಇಂಥ ನಿಧಿಧ್ಯಾಸದಲ್ಲಿರುವ ಕವಿಗೆ ಪುಷ್ಪ 
ಗಳ ವರ್ಣದಲ್ಲಿ, ಪಕ್ಷಿಗಳ ವಾಣಿಯಲ್ಲಿ, ದಿನದ ಬೆಳಗು-ಬೈಗುಗಳಲ್ಲಿ, ಆಕಾಶದ 
ನೂರಾರು ತಾರೆಗಳಲ್ಲಿ ಕಾಣುವ ಜೆಲುವಿನಲ್ಲಿರುವ ಅಂದವೆಂಬುದೆಲ್ಲ ಆ ಪರಮಾತ್ಮನ 
ರೂಪವೇ ಆಗಿ ತೋರುವುದು. ಈ ಸದ್ರೂಸನನ್ನಲ್ಲಜೆ, 


" ಎಲ್ಲ ತೋರ್ಕೆಯಾಚಿ ನಿನ್ನ ಚೆಲುವು ಸೊಬಗು ಬೆಡಗಿದೆ 
`` ಶಿಲೆಯ ಮರೆಯ ಶಿಖಿಯ ತೆರದಿ ನೀನೆ ಎಲ್ಲು ಅಡಗಿದೆ ' 2 


ಎಂದು ಚಿದ್ರೂಪವನ್ನೂ ಸಹ ಅವನ ಬಗೆಗಣ್ಣು ಕಾಣಲು ಶಕ್ತವಾಗಿದೆ. ಇಷ್ಟೇ 
ಅಲ್ಲ, ಕವಿಯ ಹೃದಯವು " ಆನಂದ ರೂಪವನ್ನು ಕಂಡು, ಹಿಗ್ಗಿ "ನಮೋ 
ನಮೋ ರೂಪವೆ-ನಮೋ ಬಾಳ ದೀಪವೆ!' ಎಂದು ಹಾಡಿ ನಲಿಯುವುದು. ಈ 
ಆನಂದಬ್ರಹ್ಮನ ಇರವಿನ ತಾಣವು ಎಲ್ಲಿ ಗೊತ್ತೆ? "ನೆಲವು ಮುಗಿಲನಸ್ಪಿದಲ್ಲಿ, ಗಿರಿಯು 
ಗಗನ ಮುದ್ದಿಪಲ್ಲಿ'; ಇದರಂತೆಯೇ " ಶಶಿಯ ಸೆಳೆತದಿಂದ ಶರಧಿ ಹಿಗ್ಗಿ ಮೇಲೆ 
ಹರಿ'ಯುವಲ್ಲಿಯೂ ಆನಂದರೂಪವಿಜೆ. ಈ ಸ್ಥಾನಗಳ ಸಂಕೇತದಲ್ಲಿ ಸಾಧಕನ 
ಅಂತರಂಗದ ಮೇಲ್‌ಮೊಗವಾಗಿ ಸಾಗುವ ಬುದ್ದುದ-ಅಲ್ಲ-ಕಾರಂಜಿಯೂ ಅದೂ 


1 * ಮಾನಸ ಸರೋನರ ' ಪು. ೯೪. 
೩ ಮಾನಸ ಸರೋವರ ' ಪುಟ ೨೪. 


೧೩೨ ಪ್ರಬುದ್ಧ ಕರ್ಣಾಟಕ 


ಅಲ್ಲ-ಮೇಲೆ ಮೇಲೆಯೇ ಏರುವ, ತಿರುಗಿ ಕೆಳಗೆ ಬೀಳದ “ವಿಕಾಸವೂ ಇದೆ. 
` ಅಂಥ ವಿಕಾಸವನ್ನು ಗುರುತಿಸಿ ಅಲ್ಲಿ ಅವತರಿಸುವ-ಅಲ್ಲ-ಕೆಳಗಿನದನ್ನು ಮೇಲೆ 
ಸೆಳೆದುಕೊಳ್ಳುವ ಅಪಾರ ಕರುಣೆಯ ಸೂಚನೆಯೂ ಇದೆ. ಈ ಸಂಕೇತವನ್ನು 
ಇನ್ನೂ ಸ್ಪಷ್ಟಗೊಳಿಸುವ "ರಾಧೆಯೆದೆಯ ಕೃಷ್ಣೆ ನಾಗಿ, ಕೃಷ್ಣನೆದೆಯ ರಾಧೆಯಾಗಿ'- 
ಎಂಬ ಉಪಮೆಯಲ್ಲಿ ಎಂಥ ಔಚಿತ್ಯ ವಿಜೆ, he ದಿವ್ಯ ಅರ್ಥದ ಅಭಿವ್ಯಕ್ತಿ ಯಿದೆ! 
ಅದನ್ನು ಅರಿತು ಅನುಭವಿಸುವ ರಸಿಚನೂ ಆನಂದರೂಪದಲ್ಲಿ ತನ್ಮಯನಾಗುವುದರಲ್ಲಿ 
ಆಶ್ಚರ್ಯವಿಲ್ಲ. ಹೀಗೆ ಓದುಗರನ್ನು ಜಾಗೃತಗೊಳಿಸಿ ಮೇಲ-ಮೇಲಕ್ಕೆತ್ತುವ 
ಕಾನ್ಯ ವೇ ಯಷಿವಾಕ್ಯ ವಲ್ಲವೆ? ಇಂಥ ಪದ್ಯಗಳಲ್ಲಿ ಮಂತ್ರಶಕ್ತಿಯನ್ನು ಅನುಭಠಿಸ 
ದಿರುವ ಕಾವ್ಯಸ್ತೆ ಪ್ರೀಮಿಗಳೇ ವಿರಳ. 


ಜೀವನವು ಕವಿಗೆ ಸ್ಫೂ ಸ್ಫೂರ್ತಿಯನ್ನೀಯುತ್ತದೆ. ಯಾವ ಕವಿಯೇ ಆಗಲಿ, 
ಸಾಹಿತಿಯೇ ಆಗಲಿ ತನ್ನ "ಸಿತ್ತಲಿನ ಜೀವನವನ್ನು ಅಲ್ಲಗಳೆದು ಕೃತಿಯನ್ನು 
ಸಿರ್ಮಿಸಲಾರ. ಅದರಿಂದ ಕವಿಯ ವಾಣಿಯಲ್ಲಿ ಅಂದಿನ ಯುಗದ ಧ್ವನಿಯು 
ಮೂಡದೆ ಇರುವುದಿಲ್ಲ... ತಾನು ಬಾಳುತ್ತಿರುವ ರಾಷ್ಟ್ರ, ಜನಾಂಗ, ಸಮಾಜ, 
ಕಾಲಗಳ ಅಂತರ್ವಾಣಿಯನ್ನು ಅರ್ಥಮಾಡಿಕೊಳ್ಳದೆ, ಆ ಕೂಗಿಗೆ ಕಿವಿಗೊಡದೆ 
ಮುಂಡೆ ಸಾಗುವುದು ಸಾಧ್ಯವಿಲ್ಲ. ಶ್ರೀ ಕಾವ್ಯಾನಂದರೇ ಒಂದೆಡೆಗೆ ಹೇಳುವಂತೆ 
Ke ಸಾಹಿತ್ಯವು ನಮ್ಮನ್ನು "ನ್ನ ಮಯದಿಂದ ಆನಂದಮಯಕ್ಕೆ ಕರೆದೊಯ್ಯುವ 
ದಿನ್ಯತ್ವನ ಈಗ ಅನ್ನಮಯವೇ ಬರಿದಾಗಿ ಉರಿಯುತ್ತಲಿದೆ-ಆನಂದಮಯಕ್ಕೇ 
ರುವೆನೆಂಬ ಮಾತು ಗಾಳಿಗೋಪುರನೆನ್ನುವವರೂ ಇದ್ದಾರೆ. ಅದರಲ್ಲಿ ನಿಜಾಂಶವಿಲ್ಲದೆ 
ಇಲ್ಲ. ಕಾವ್ಯದ ದಿವ್ಯಧ್ವನಿ, ಸುತ್ತಲಿನ ಜೀವನ ಪ ಪ್ರಜ್ಞೆ ಇವೆರಡರಲ್ಲಿಯೂ ಇಂದಿನ 
ವಿಜ್ಞಾ ಸ್ಥಾನದ ಹೋರಾಟರಿ “ಮುಗದ ಅಂತರಗೊಳ್ಳುತ್ತ ನಡೆದಿದೆ. ಅದಕ್ಕಾಗಿ 
ನಿಜನಾದ ಕನಿಯಾದವನು * ನವಯುಗ ಲಕ್ಷ್ಮಿ ಯನ್ನೇ ಇಂಥ ಸಂದರ್ಭದಲ್ಲಿ 
ಕೇಳಬೇಕಾಗುತ್ತದೆ. 


ನಿಜನನೆ ನುಡಿ ಮರೆಮಾಜದೆ ಓ ನವಯುಗ ಲಕ್ಷ್ಮಿ 
ವರವಾವುದ ದಯಗೈಯುನೆ, ಒರೆ ಸರ್ವರ ಸಾಕ್ಷಿ ೩3 


ಈ ಸಂದಿಗ್ಧ ಸಮಯದಲ್ಲಿ: ಸರ್ವರ ಸಾಕ್ಷಿಯೆನಿಸುವ .ನವಯುಗಲಕ್ಷ್ಮಿಯೂ 
ಕೂಡ ನಿಜನನ್ನೇ ನುಡಿದಾಳೆನ್ನುವ ಭರವಸೆಯು ಕನಿಗೆ ತೋರುವುದಿಲ್ಲವೇನೊ ! 
ಯಾಕೆಂದರೆ ಜಗತ್ತಿನಲ್ಲಿ ಉದ್ಭವಿಸಿದ ಮಹಾಯುದ್ಧಗಳು ವ್ಯಕ್ತಪಡಿಸಿದ 





1 ಶ್ರೀ ಸಿದ್ದಯ್ಯ ಪುರಾಣಿಕರ " ಪ್ರಬಂಧ ಮಾಲೆ ' ಯಿಂದ. 
2 ಜಲಪಾತ; ಪುಟ. ೨೪. 


ಕಾವ್ಯಾನಂದರ ದೃಷ್ಟಿ ಮತ್ತು ಕಾವ್ಯಸೃಷ್ಟಿ ಬಿಪಿ 


"ಕ್ರೌರ್ಯವನ್ನು ಹಿಂದಿನ ಯುಗವಾವುದೂ ನೋಡಿಲ್ಲ.” ' ಇಂಥ ನಾಶದ ನಾಟ್ಯ 
ವನ್ನು ಜನರು ಹಿಂದೆಂದೂ ಆಡಿಲ್ಲ. ಅದರಲ್ಲೂ ವೈರದ ಬೇರುಗಳನ್ನು ಬಿಟ್ಟು 
ರಣವು ಮುಗಿಯುತ್ತಲಿಡೆ. ಕೀಳು ಮೇಲುಗಳ ಕಾಳಕೂಟದ ವಿಷವು ಎಲ್ಲೆಲ್ಲೂ 
ಹಬ್ಬಿದೆ... ಇನ್ನು ಹೃದಯಶುದ್ಧಿಗೆ ಸಮಯವು ದೂರವಿದೆ. ಅಂದಮೇಲೆ 
` ಜಗತ್ತಿನ ಜನಕ್ಕೆ ಶಾಂತಿ ಸುಖಗಳು ಎಲ್ಲಿಂದ ಬಂದಾವು? ಮೂಲತಃ " ಮಾನವ 
ಸಮಾಜ 'ವೇ ರೂಪವತಿಯಾದರೂ ಪಾಪಮತಿ. ಇತಿಹಾಸವೇ ಹಾಗಿದೆ. 


ಆದರ್ಶವಾದಿಗಳ ಶಿಲುಬೆಗೇರಿಸಿ ಅವರ 
ಕನಸುಗಳ ಕುಟ್ಟಿ -ಸ್ವಾರ್ಥಿಗಳಿಗುಣಿಪೆ 
ಜ್ಞಾನಯೋಗಿಯ ಕೈಗೆ ನಿಷದ ಬಟ್ಟಲ ಕೊಟ್ಟು 
ನೀಚ ನರನಾಯಕರ ಮನವ ತಣಿಪೆ೩ 


ಎಂದು ನಿಷ್ಕರುಣಿಯಾದ ನಿರ್ಲಕ್ಷ್ಯ ಮಾನವ ಸಮಾಜವನ್ನು ಕವಿಯು ಸ್ಪಷ್ಟವಾಗಿ 
ವಿಮರ್ಶಿಸುತ್ತಾನೆ. ಕೇವಲ ವಿಮರ್ಶಿಸಿ ಸುಮ್ಮನೆ ಕೂಡುವುದಿಲ್ಲ. ಸಮಾಜಕ್ಕೆ 
" ನಿನ್ನ ಸರಿಪಡಿಸಿತೊ, ಅನ್ಯಾ ಯಗಳ ಹೂಳು, ಎಲ್ಲರನು ಸಮನಾಗಿ ಕಾಣು' 
ಎಂದು ಎಚ ಕ್ಚರಿಸುತ್ತಾನೆ. ಅಲ್ಲಿ ಇದನ್ನು ನೀನು ಬೇಗನೆ ಮಾಡದಿದ್ದರೆ " ನಿನ್ನ ನ್ನೇ 
ಮುರಿದು ಕರಗಿಸಿ ಮತ್ತೆ ನಮಗೆ ಬೇಕಾದಂತೆ ರೂಪಿಸುವೆವು' ಎಂದು "ಫ್ರೈರ್ಯನಾಗಿ 
ಹೇಳುತ್ತಾನೆ ಕನಿ” ನವಸಮಾಜ ನಿರ್ಮಾಣದ ಸಂಜೀಶ ಇಲ್ಲಿದೆ. ಅದನ್ನು 
ಕಾರ್ಯಗತಗೊಳಿಸುವ ಪ್ರೇರಕ ಶಕ್ತಿಯು ಕವಿಯ ವಾಣಿಗಿದೆ. 

ಇಷ್ಟೇ ಅಲ್ಲ, ಕನಿಯ ಅಂತರ್‌ ದೃಷ್ಟಿಯು ನಮ್ಮ ಸಮಾಜದ ಸ್ವರೂಪ 
ವನ್ನೂ ಅದರ ರೂಪು-ರೇಷೆಗಳನ್ನು ಕಲ್ಪಿಸದೆ ಇಲ್ಲ. ಅವನ ನಿಡುನೋಟವು 
"ಬರುತಿದೆ ಬಡವರ ಯುಗ? ಎಂಬುದನ್ನು ಕಂಡುಕೊಂಡಿದೆ. ಇದರ ಬರುವಿಕೆ 
ಯೊಂದು ಅಬ್ಬರದ ತಡಸಲಿದ್ದಂತೆ. ಮಹಾ ಜಲಪಾತದ ಒಂದಂಗವಿದು. ಇದನ್ನು 
ಇಂಥ ಯಾನ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಕಾಲದಲ್ಲಿ 
ಸಮಾಜ ನಿರ್ಮಾಣದ ಅಧಿಕಾರ ಅಥವಾ ಶಕ್ತಿಯು ಧನಿಕನ ಕಡೆಗೆ ಉಳಿದಿಲ್ಲ. 


ಹೊಸಲೋಕವ ಕಟ್ಟುವ ಹೊಣೆ ಇಂದಿನ ಬಡನನದು 
ಹೊಸ ಬಾಳನು ರಚಿಸುವ ಹೊಣೆ ನಾಳಿನ ದುಡಿನನದು? 


ಆಗಿದೆ. ಧನಪಿಶಾಚಿಯು ಮಾನವತೆಯನ್ನೇ ನುಂಗಿದ ಮೇಲೆ, ಸಿರಿವಂತರ ಸಿರಿ 
ಹೆಚ್ಚಿದಂತೆ ಬಡಹೊಟ್ಟೆಯ ಉರಿಯೇ ಹೆಚ್ಚುತ್ತ ನಡೆದರೆ, ಜನತೆಯಾದರೂ ಹೇಗೆ 
ಸುಮ್ಮನಿದ್ದೀತು. ಸೆಟ್ಟಿಗೊಂದು ಬುದ್ಧಿಯಾದರೆ ಎತ್ತಿಗೊಂದು ಬುದ್ಧಿಯು ಬಂದೇ 


1 "ಜಲಪಾತ? ಪು, ೩, 
2 " ಜಲಪಾತ' ಪುಟ ೯, 


೧೩೪ ಪ್ರಬುದ್ಧ ಕರ್ಣಾಟಕ 


ಬರುತ್ತದೆ. ಹೆಚ್ಚಿನ ಧನ, ಹೆಚ್ಚಿನ ಹಣ, ನನಗೂ ಬೇಡ. ರಾಷ್ಟ್ರದ ಆಸ್ತಿ 
ಯಾಗಲಿ ಎನ್ನು ನನು ಬಡವ. “ಕೂ. ಕೂಡಿ ದುಡಿಯೋಣ, ಬಂದದ್ದನ್ನು 
ಕೂಡಿ ಸರಿಯಾಗಿ ಹಂಚಿಕೊಂಡು "ಬಾಳೋಣ, ಹೆಚಾ ್ಯಾದುದನ್ನು ಎಲ್ಲರಿಗಾಗಿ 
ಇಡೋಣ ಎಂದೂ ನಿರ್ಧರಿಸಿರುವನು. ಇದರಲ್ಲಿ ತಪ್ಪೇನು 

ಬಡವ ಹೀಗೆ ನಿರ್ಧಾರಕ್ಕೆ ಬಂದುದು ಒಮ್ಮೆಲೆ ಅಲ್ಲ. ಅದಕ್ಕೆ ಹಲವು ತನ 
ಗಳನ್ನು--ಅಲ್ಲ ಶತಮಾನಗಳನ್ನು--ಅವನು ಹಾಗೆಯೇ ಕಳೆದಿದ್ದಾನೆ. ಈ 
ಜನರ ರೀತಿಯನ್ನು ಅರಿಯಲು ಯತ್ನಿಸಿದ್ದಾನೆ. ದೇವಧರ್ಮಗಳನ್ನು ನಂಬಿ 
ನೋಡಿದ್ದಾನೆ. . ಅಂತೂ ದೈವುಳ್ಳವನ ಪಾಲೆಂದು ಅವನು ಅನುಭವದಿಂದ 
ತಿಳಿದಿದ್ದಾನೆ. ತಾನು " ದುಡಿದುಡಿದು ಸತ್ತರೂ ಮಡದಿ ಸುತರತ್ತರೂ ಬಡವ 
ನಳಲದು ಕೊಳ್ಳ ಕೂಡು' ತ್ತದೆ. ಅವನ ಮಕ್ಕಳೆಲ್ಲ ಜೊಕ್ಕಮತಿಗಳಿದ್ದರೂ ಕೊಕ್ಕಕ್ಕೆ 
ಗತಿಯಿಲ್ಲ. ತುಣುಕು ಮಿದುಳಿಲ್ಲದ ಸಿರಿವಂತ ಮಕ್ಕಳಿಗೆ ಲಕ್ಷಗಟ್ಟಲೆ ದುಡ್ಡನ್ನು 
ಸುರಿಯುತ್ತಾರೆ. "ಹುರುಳಿಲ್ಲದಿಹ ಸಭೆಗೆ ಹೊರೆ ಹೊರೆ ಹಾರಗಳ ಕ್ಷಣಮಾತ್ರ 
ದಲಿ ತೊಟ್ಟು ಕೆಡಿಸುವರು. ಗುಡಿಸಲಿಗು ಗತಿಯಿರದ ಬಡ ಹೆಣ್ಣು" ಗಂಡುಗಳು' 
ಅರೆ ಹೊಟ್ಟಿಯುಂಡು ದುಡಿಯಬೇಕು. ಇದೆಲ್ಲಿಯ ನ್ಯಾಯ, ಏನು ಅನ್ಯಾಯ? 
ಎಲೆ ನೀನು ಸುಮ್ಮನಿದ್ದರೆ 

ಅಳಲೊಂದೆ ನಿನಗುಳಿದ ಸಿರಿಯು ಬಡವ 


ಹೆಚ್ಚು ಹೇಳುವದೇನು ? ನಿನಗೆ ನೀನೇ ಗತಿಯು 
ಇಲ್ಲದಿರೆ ನಿನ್ನಿರವೆ ನರಕ ಬಡವ! 


ಎಂದು ಕವಿವಾಣಿಯು ಬಡವನಿಗೆ ಸಲಹೆಯನ್ನು ನೀಡುತ್ತಿದೆ. ನವಸಮಾಜ 
ನಿರ್ಮಾಣಕ್ಕೆ ಹುರಿದುಂಬಿಸುತ್ತಿದೆ. ಇಲ್ಲಿ : ನಿಷ್ಕರುಣಿಯಾದ ಸಮಾಜವನ್ನು 
ಕಂಡು ಕವಿಹೃದಯವೂ ಕೆರಳಿ ನುಡಿದಿದೆಯಾದರೂ ಇದು ಕಟ್ಟುವ ಕೈಯೇ 
ಹೊರತಾಗಿ ಕೆಡಿಸುವ ಕೈಯಲ್ಲ. ಹೇಗೆಂದರೆ ಅವನು ಹೊತ್ತಿ ಸಿದ " ಬೆಟ್ಟದುರಿ'ಯು 


ಈ ಸುಟ್ಟು ಸಗ್ಗವ ತಟ್ಟಿ ಬೆಟ್ಟಿದುರಿ ಹೊತ್ತಿಸಿದೆ 
ನೆಂಬ ನುಡಿ' ನಿಜನಿರಲು ಸುಡು ಸಿಕ್ಕು ನನು ಕ್ಕ ಗೆ!2 


ಎಂಬ ಪ್ರಬಲ ಭಾವನೆಯ ಗಾಳಿ, ಬಿರುಗಾಳಿ, ದೆವ್ವ ಗಾಳಿಯಿಂದ ಪ್ರಜ್ವ ಿತವಾಗಿದೆ. 
ರಳ ಈ ಗಾಳಿಗೆ ಕವಿಯ ಸದಸದ್‌ವಿವೇ ಕವ " ಬಲು ಜೋಕೆ ಗಾಳಿಯೇ 
ಬಾಯಿಂದ ಆಡಿದುದು, ಕೃತಿಯಲ್ಲಿ ಮಾಡಿದುದು ಬೇರಾಗದಿರಲಿ' ಎಂದು ಸದಾ 
ಎಚ್ಚರಿಸುತ್ತ ಇರುವುದು. 'ಈ ಬೆಟ್ಟದುರಿ ಹುಟ್ಟಿದ ಬಗೆ, ಹಬ್ಬಿದ ರೀತಿಯಲ್ಲೆಲ್ಲ 


1 € ಜಲಪಾತ ಪು. ೧೨ 
2 ಜಲಪಾತ ಪು. ೧೬ 











ಕಾವ್ಯಾನಂಡರ ದೃಷ್ಟಿ ಮತ್ತು ಕಾನ್ಕಸೃಷ್ಟಿ ೧೩೫ 


ಒಂದು ಸುಂದರ ರೂಪಕದಿಂದ ಕವಿಯು ಈ ಯುಗದ ವಾಣಿಯನ್ನು ಸಾರಿದ್ದಾನೆ. 
ಸಮಾಜವೊಂದು ಕಾನನ. ಅದರಲ್ಲಿ ಇಲ್ಲಿಯವರೆಗೆ ಒಂದನ್ನೊಂದು ಆಶ್ರಯಿಸಿ 
ಮಿತ್ರತ್ವದಿಂದ ಇದ್ದ ಬಿದಿರಬಾಂಧವರು ಕೆದರಿ ಕದನವನು ತೆಗೆದರು. ಆಗ 
ಈ "ವಂಶ' ಮಾಡಿದ ಪಾಪವು ವಿಸನಿನವನ್ನೆಲ್ಲ ಸುಡತೊಡಗಿತು. ಹಿಂದೆ 
" ಕಾಡು. ಜನರನು ಪೊರೆದ ಗಾಳಿಯೇ ಇಂದು ಈ ದಳ್ಳುರಿಗೆ ಸಹಾಯಕವಾಗಿ 
ನಿಂತಿತು... ದೋಷವಿಲ್ಲದ ಅನೇಕ ಜೀವಿಗಳೂ ಕೂಡ ಉರಿಗೆ ಆಹುತಿಯಾದುವು. 
ಆದರೆ " ಇದು ಅನಿವಾರ್ಯ ! ಮುಂಬರುವ ಹಿರಿದುಃಖ ತಡೆಯಲಿಕೆ ಈ ದುಃಖ 
ಅನುಭವಿಸಲೇ ಬೇಕು!” ಇದು ತಾಯಿಯು ಹೆರಿಗೆಯ ಕಾಲಕ್ಕೆ ಜೇನೆಯನ್ನು' 
ಅನುಭವಿಸುವಂಥ ಸ್ಥಿತಿ. ಮುಂದೆ ಉದಿಸುವ ನವಸಮಾಜ ಪುತ್ರನ ಜನನಕ್ಕೆ 
ಇದೆಲ್ಲ ಅವಶ್ಯಕ, ತೀರ ಅವಶ್ಯಕ. ಈ ಮಾತನ್ನು ಫಿಷ್ಕಲ್ಮಸವಾದ ಕವಿಯ 
ಅಂತರಂಗವು ನುಡಿಯುತ್ತಿಜಿ. ಇದಕ್ಕೆ ಯಾನ ರೋಷ, ಮಾತ್ಸರ್ಯ, ಭೀತಿಗಳ 
ಸೋಂಕಿಲ್ಲ. ವಿವೇಕದ ವಿಕಾಸ ಧ್ವನಿಯಿದು. 

ಇದು ವಿವೇಕದ ವಿಕಾಸದ ಗುರುತೆಂಬುದಕ್ಕೆ ಕನಿಯ ಸಲಾಮ್‌ ಸಾಬ್‌' 
ದಲ್ಲಿ ವ್ಯಕ್ತವಾದ ಹೃದಯದ ಹೊಯ್ದಾಟ-ಅಲ್ಲ-ಬುದ್ಧಿ, ರಾಜಕೀಯ ವಿಚಾರಗಳ: 
ಪ್ರಾಬಲ್ಯ ಅದನ್ನು ತಜೆದು ತನ್ನ ವಿಜಯವನ್ನು ಪಡೆದ ಅಂತಃಕರಣದ ಚಿತ್ರ ವನ್ನು 
ನಾವಿಲ್ಲಿ ಗಮನಿಸಭೇಕು. ನಡುಹಗಲಿನಲ್ಲಿ ನಿಲ್ದಾಣ ಒಂದರಲ್ಲಿ ಕವಿಯು ನಿಂತಾಗ 
ಹಿಂದಿನಿಂದ ಒಬ್ಬ ಭಿಕ್ಷುಕನು ಬಂದು " ಸಲಾಮ್‌ ಸಾಬ್‌ ಸಲಾಮ್‌ ಸಾಬ್‌!” 
ಎಂದು ಭಿಕ್ಷೆಗಾಗಿ ಕೂಗುತ್ತಾನೆ. ಆಗ ನಡೆದ ಸಂಗತಿಯಿದು. ಅಲ್ಲಿ ಕವಿ ಮನದಲ್ಲಿ 
ನಡೆದ ಮಂಥನನಿದು. 


ಹಿಂದಿರುಗಿ ನೋಡಿದೆನು ಹೆದರಿ ಹೌಹಾರಿದೆನು? 
ದೈನ್ಯತೆಯ ನಿಟ್ಟು ಸಿರೆ ನರನಾಗಿ ನಿಂತಂತೆ 

ದಾರಿದ್ರ ದುಮ್ಮಳನೆ ಮೈದಾಳಿತೆಂಬಂತೆ 

ಆಳಲಿ ಚೀತ್ಕಾರವೇ ಚರ್ಮ ತೊಟ್ಟರುನಂತೆ 
ಕನಿಕರದ ಕಣ್ಣೀರೆ ಕೈಕಾಲ ತಳೆದಂತೆ 

ಬಾಯ್ಬಿಡುತ ನಿಂತಿತ್ತು ನರನ ಆಕೃತಿಯೊಂದು ! 

೫ ಶ್ಲ ಶ್ಲ ತ್ಲ 3% 3 3% 
ಕಂಡೊಡನೆ ಕಲ್ಲೆದೆಯ ಕರಗಿಸುವ ಕನಿಕರವು 
ಕೆಲಕಿದರು ಎದೆಯನ್ನು ಕನಲಿ ನುಡಿಯಿತು ಬುದ್ಧಿ. 
4 ಇವ ತುರುಕ-ಭಾರತದ ಅರಮನೆಯ ಮುರುಕ! 
ಇವ ಮ್ಲೇಂಛ-ಭಾರತವ ಹಂಚಿ ಹೂಡಿಹ ಸಂಚ! 
ಹಾವ್ಸೆ ಹಾಲೆಕೆಯದಿರು-ಸಾಯಲಿನರೀ ರೀತಿ!» 
ಎಂದು ಗುಡಗಿದ ದನಿಗೆ “ ಕನಲದಿರು ಬುದ್ಧಿಯೇ 
ಭಾರತದ ವೈರಿಗಳು ಬಡ ತುರುಕರಲ್ಲ..,.. 


೧೩೬ ಪ್ರಬುದ್ಧ ಕರ್ಣಾಟಕ " : 


ಬೆಚ್ಚಿದೆನು ಮನದಲ್ಲಿ! ನಿಶ್ಚಯವು ಈ ಮಾತು- 

ಬಡ ತುರುಕ ಬೇಡುವುದು ಅನ್ನ-ಅಲ್ಲ ಪಾಕಿಸ್ತಾನ! 3 
ಭಾವನೆಯು ಗೆದ್ದಿತು. ನಾಲ್ಯಾಣೆಗಳನ್ನು ಕೊಡಲು ಆ ಭಿಕ್ಷುಕನು ಪಟ್ಟ ಸಂತಸ 
ಎಂಥದು! " ಅವನ ಹಿಗ್ಗನು ಕಂಡು ಹಿಗ್ಗಿ ತೆನ್ನೆಜೆ.' ಹಸಿದ ಹೊಟ್ಟಿಗೆ, ಹೃದಯದ 
ಭಾಷೆಗೆ, ಬಡತನ-ಕರುಣೆಗಳಿಗೆ ಕುಲವುಂಟಿ ? ಹುಟ್ಟಿ ನಲ್ಲಿ, ವೇಷದಲ್ಲಿ, ಕರಿ-ಬಿಳಿಯ 
ವರ್ಣದಲ್ಲಿ ಕುಲವು ಇದ್ದೀತು. ಅಲ್ಲಿಯೂ ಆತ್ಮವು ಒಂದೇ ಅಲ್ಲವೆ ?. ಅದಕ್ಕೆ 
ಕುಲವೆಲ್ಲಿ? ಇಂಥ ವಿಶಾಲವಾದ ಆತ್ಮೀಯತೆಯಿಂದಲೇ ಕವಿಯ ನುಡಿಯು ನಾಡ 
ನುಡಿಯಾಗುವುದು; ಜನತೆಯ ಹೈದಯದುಸಿಕೆನಿಸುವುದು. ಯುಗದ ವಾಣಿ 
ಯಾಗುವುದು. ಈ ವಾಣಿಯು ಜೇತನಕೆ. ಜೈತನ್ಯವನ್ನು ನೀಡಿ ಮುನ್ನ ಡೆಯಿಸು 
ವುದು. ಇವನ್ನೆಲ್ಲ ಗಮನಿಸಿಯೇ ಕವಿವರ್ಯ ಶ್ರೀ ದ. ರಾ. ಬೇಂದ್ರೆ: ಎಂ. ಎ. 
ಅವರು, " ಜಲಪಾತ'ದ ಮುನ್ನುಡಿಯಲ್ಲಿ " ಕಾವ್ಯಾನಂದರ ಕಾವ್ಯರಚನೆಯ 
ಅಸ್ತಿಭಾರಕ್ಕೆ ತತ್ವಗಳ ತೂಕವಿರುವುದರಿಂದಲೆ ಅವರ ರಾಗದ ತ್ರೇಷದ )ದ್ವೇಷದ 
ಅಲ್ಲ!). ನುಡಿಗಳಲ್ಲಿ ಬೆಂಕಿಯ ಜತೆಜತೆಗೆ ಬೆಳಕು ನುಗ್ಗುತ್ತದೆ' ಎಂದು 
ಹೇಳಿದ್ದಾರೆ. ೆ 

— ಮಿರ್ಜಿ ಅಣ್ಣಾರಾಯ 


ಬ 7 (ಸಶೇಷ) 


1'$ ಜಲಪಾತ ಪುಟ ೨೮, ೨೯. 


ಕಾನ್ಯಾನರೋಕನ 


ಕರುಳಿನಸೆಳೆತ : ಲೇಖಕರು: ಶ್ರೀಸಿ. ಅಂಕಪ್ಪ, ಬಿ.ಎ.; ಪ್ರಕಾಶಕರು: ಸಾಧನ ಸಾಹಿತ್ಯ 
_ ಮಂದಿರ, ಜಗನ್ಮೋಹನ ಬಂಗ್ಲೆ ರಸ್ತೆ, ಮೈಸೂರು ; ಪುಟಗಳು ೪೪; ಬೆಲೆ: ನ ಪೈ. ೭೫. 


ಸಾಹಿತ್ಯದೃಷ್ಟಿಯಿಂದ ಅಷ್ಟೇನೂ ಯಶಸ್ವಿಯಾಗಿರದ ಈ ಕಿರುನಾಟಕದ ಬಗ್ಗೆ 
ಹೆಚ್ಚಾಗಿ ಹೇಳುವುದೇನೂ ಇಲ್ಲ. "ಎಂತಹ ತ್ಯಾಗಿಯಾದರೂ ಮಾತೆಯ 
ಮಮತೆಯ ಕರೆಗೆ ಓಗೊಡಲೇಬೇಕಾಗುತ್ತದೆ ಎಂಬುದೇ ಈ ನಾಟಕದ ಕಥಾವಸ್ತು? 
ಎಂದು ಲೇಖಕರು (" ನನ್ನ ಮಾತಿನಲ್ಲಿ) ಹೇಳಿಕೊಂಡಿದ್ದಾರೆ. ಆದರೆ ಹಣದಾಸೆ, 
ದೊಡ್ಡಸ್ತಿಕೆಯ ಅಟ್ಟ ಹಾಸಗಳ ಅಂತ್ಯಕ್ಕಾಗಿ ತ್ಯಾಗದ ಮಹಿಮೆಯನ್ನು ಮೆರೆಯ 
ಬೇಕೆಂಬುದೇ ಇಲ್ಲಿನ ಕಥಾವಸ್ತುವೆಂಬುದು ಥಟ್ಟನೆ ಯಾರಿಗಾದರೂ ಗೊತ್ತಾಗ 
ದಿರದು. 
ಎಂಬತ್ತು ವಯಸ್ಸಿನವನಾದರೂ ಹಣವೇ ಪ್ರಧಾನವೆಂದು ತಿಳಿದುಕೊಂಡು, 
ಬರಿಯ ನೂರು ರೂಪಾಯಿಗಳ ಬಡ್ಡಿಗಾಗಿ ಸಿದ್ದ ನಂದ ಜೀವಮಾನವಿಡೀ ದುಡಿಸಿ 
ಕೊಳ್ಳುತ್ತಿರುವ ಲಿಂಗಣ್ಣ ಹೊಸಳ್ಳಿಯ ಸಾಹುಕಾರ. ಮಾದಪ್ಪ (ಸನ್ಯಾಸಿ) ಅವನ 
ಎರಡನೇ ಮಗ; ಪದವೀಧರ. ಅವನು ತನ್ನ ತಂದೆಯ ಅತಿ ಆಸೆಗೆ, ಲೋಭಿತನಕ್ಕೆ, 
ನೀಚತನಕ್ಕೆ ಹೇಸಿ ವೈರಾಗ್ಯ ತಾಳಿ ಮನೆ ಬಿಟ್ಟು ಹೊರಟುಹೋಗಿ ಇಪ್ಪತ್ತು ವರ್ಷ 
ಗಳಾಗಿವೆ. ತಾಯಿ ಪಾರ್ವತಮ್ಮ ದೇಶಾಂತರ ಹೋಗಿರುವ ಮಗನಿಗಾಗಿ ಕೊರಗಿ 
ಕೊರಗಿ ಸಾಯುವ ಹಂತದಲ್ಲಿದ್ದಾಳೆ. ಮಾದಪ್ಪನ ಅಣ್ಣ ಚನ್ನ ಪ್ಪನಿಗೆ ಸುಮಾರು 
ಇಪ್ಪತ್ತೈದು ವಯಸ್ಸಿನ ಬಸವಣ್ಣ ನೆಂಬ ಬಿ. ಎ. ಓದಿದ ಮಗನಿರುತ್ತಾನೆ. ಅವನು 
ಆಧುನಿಕ ನಯ ನಾಜೂಕು, ಆಡಂಬರಗಳ ಪ್ರತಿಮೂರ್ತಿ. ಅವನ ಪಾಲಿಗೆ ಅಜ್ಜ 
ಲಿಂಗಣ್ಣ old goose ಉ, peon ಉ; ಸನ್ಯಾಸಿ semi-crack ಉ. ಅವನ ಹೆಂಡತಿ 
ಗೌರಮ್ಮ ಗಂಡನಿಗೆ ಅನುರೂಪಳಾದವಳು : “ನಾನು ಕೂಲಿ ಕೆಲಸ್ಪವಳಲ್ಲ 
ಟ್ರಕ್ಟಿ ಡ್ಯೊಳ್ಳೋದಕ್ಕೆ. ನಮ್ಮಪ್ಪ ಅಮ್ಮ ನಮ್ಮ ಕೈಲಿ ಕೆಲ್ಸ ಮಾಡ್ಸಿ ಬೆಳ್ಸಿಲ್ಲ. 
ತಾತ-ಮೊಮ್ಮಗ ಬೇಕಾಪ್ರೆ ಹೊತ್ಸೊ ಂಡು ನಡೀರಿ? ವು ಗಂದನೆದುರಿೀ 
ಹೇಳುವಷ್ಟು ಮುಂದುವರಿದವು. ನಾಟಕ, ದೇವರ ಪೂಜೆಗೆ ಊರಿಗೆ ಹೋಗಿದ್ದ 
ಬಸವಣ್ಣ ತನ್ನ ತಂಗಿಯ ಮದುವೆಯ ಆರತಕ್ಷತೆಗೆ ಬಸ್‌ ಕೆಟ್ಟುಹೋದ ಕಾರಣ 
ದಿಂದಾಗಿ ಸಕಾಲದಲ್ಲಿ ತಲುಪಲಾರದೆ ದಾರಿಯಲ್ಲಿ ಟ್ರಂಕ್‌ ಹಾಸಿಗೆಗಳೊಡನೆ ತನ್ನ 
ಹೆಂಡತಿ ಮತ್ತು ಅಜ್ಜ ಲಿಂಗಣ್ಣರೊಂದಿಗೆ ಫಜೀತಿ ಪಡುವ ದೃಶ್ಯದಿಂದ ಮೊದಲಾಗು 
ತ್ತದೆ. ಈ ದೃಶ್ಯದಲ್ಲಿ ಬರುವ ಅವನ ಸ್ನೇಹಿತ ರಾಮರಾವ್‌ “ h! this old man- 
ur-ur-our peon” ಎಂದು ಬಸ ಸವಣ್ಣ ಹೇಳಿದರೂ ಸುಮ್ಮನಾಗದೆ ಲಿಂಗಣ್ಣನ 
ಹತ್ತಿರ ಹೋಗಿ “ ತಾತ ನೀವು ಬಸವಣ್ಣ _ನ್ಸೇನಾಗ್ಬೇಕು? . , .. ನಿಮಗೂ ನಿಮ್ಮ 








ಕಾನ್ಯಾನಲೋಕನ ೧೩೯ 


ಬಡತನ, ದೇವರು ಮೊದಲಾದುವುಗಳ ಮೇಲೆ ಈ ನಾಟಕದ ಸನ್ಯಾಸಿ ಮಾತನಾಡುವು 
€ಗ ತುಂಬ ಸ್ವಾರಸ್ಯಕರವಾದ ಅಂಶ. ಮಗ ತಾಯಿಗೇ " ತಿರುಮಂತ್ರ ' ಹೇಳಿ 
ಕೊಟ್ಟು ದೇವಲೋಕದ ಗಡಿದಾಟಿಸುವ ಸನ್ಸಿವೇಶವಂತೂ ಚಲನಚಿತ್ರನನ್ನೂ 
ಮಾರಿಸುವಂಥದು. ಅತಿ ಆದರ್ಶದ, ಸುಲಭ ವೈರಾಗ್ಯದ ಕೃತಕತೆ, ಭಾವಾತಿರೇಕ 
ನಾಟಕದುದ್ದಕ್ಕೂ ಕಂಡುಬರುತ್ತದೆ. ಗೌರಮ್ಮನ ಪಾತ್ರದ ಅವಶ್ಯಕತೆ ಅನಿವಾರ್ಯ 
ವಾದುದೇನೂ ಅಲ್ಲ. ಅವಳಿಲ್ಲದೆಯೇ ಎರಡನೇ (ಇಲ್ಲಿ ಅವಳಾಡುವ ಎರಡು 
ಮಾತುಗಳನ್ನು ಬಿಟ್ಟರೆ) ಮತ್ತು ಮೂರನೇ ದೃಶ್ಯಗಳು ಸಾಂಗವಾಗಿ ನಡೆದು ನಾಟಕ 
ಕೊನೆಗಾಣುತ್ತದೆ. ಮೊದಲನೇ ದೃಶ್ಯದಲ್ಲಿ ಅವಳಿಲ್ಲದೇ ಹೋಗಿದ್ದರೂ ಯಾವ 
ಧಕ್ಕೆಯೂ ಉಂಬಾಗುತ್ತಿರಲಿಲ್ಲ. ರಾಮರಾವ್‌, ಚಿಂದಿ ಉಟ್ಟ ವ್ಯಕ್ತಿಯ ಪಾತ್ರ 
ಗಳೂ ಅನವಶ್ಯ. ನಾಟಕದ ಮೆಚ್ಚತಕ್ಕ ಒಂದೇ ಒಂದು ಗುಣ ಅದರ ಸಂಭಾಷಣೆಯ 

ಸೊಗಸು. ಸಂಭಾಷಣೆ ಗ್ರಾಮ್ಯ ಭಾಷೆಯಲ್ಲಿದ್ದರೂ ಸಾಕಷ್ಟು ಚೆನ್ನಾಗಿದೆ. 
ಒಟ್ಟಿ ನಲ್ಲಿ, ಅತಿಭಾವುಕತೆಯ ಹೆಣ್ಣು ಮಕ್ಕಳು, ಇಲ್ಲವೇ ಸಾಮಾನ್ಯರು ನೋಡಿ 
ಬಹುಶಃ ಮೆಚ್ಚಬಹುದಾದ ನಾಟಕ ಇದು. ಹತ್ತಾರು ಸಾರಿ ಇದರ ಪ್ರಯೋಗವಾಗಿದೆ 
ಯೆಂಬ ಲೇಖಕರ ಮಾತು ಅಂಥವರು ಮೆಚ್ಚಿಯೂ ಇದ್ದಾರೆಂಬುದಕ್ಕೆ ಸಾಕ್ಷಿಯಾಗಿದೆ. 
ರಂಗದ ಮೇಲೆ ನಾಟಕ ಸ್ವಲ್ಪಮಟ್ಟಿಗೆ ಯಶಸ್ವಿಯಾದೀತೆಂಬುದಕ್ಕೆ ಅದು 

ಸೂಚನೆಯೇನೊ ! 

—ಕರುಣಾಕರನ್‌ 


ವರ್ಡ್ಸ್‌ವರ್ತ್‌ ಮಹಾಕವಿಯ 6 ಕಾವ್ಯ ಮತ್ತು ಕಾವ್ಯದ ಶಬ್ದರೀತಿ? :*ಭಾಷಾಂತರ- 
ಸಂಗ್ರಹ ಕಾರರು: ಶ್ರೀ ಜಿ. ಗುಂಡಣ್ಣ, ಎಂ. ಎ; ಪ್ರಕಾಶಕರು: ಶ್ರೀ ಜಿ. ಗುಂಡಣ್ಣ, 
ಎಂ.ಎ., ಪೃಥಮದರ್ಜೆಕಾಲೇಜು, ಚಿತ್ರದುರ್ಗ; ಪುಟ ೩೧. ಬೆಲೆ: ನ. ಪೈ. ೦-೪೦; ಅಧಿಕೃತ 
ಮಾರಾಟಗಾರರು : ಸಾಧನ ಪುಸ್ತಕ ಭಂಡಾರ, ಮೈಸೂರು. 


ಇದು ಇಂಗ್ಲಿಷ್‌ ಕಾವ್ಯಪ್ರಪಂಚದಲ್ಲಿ "ಪೋಯೆಟ್‌ ಲಾಕೇಟ್‌ ಎಂಬ ಮಹಾ 
ಪ್ರಶಸ್ತಿ ವಿಜೇತನಾದ ವರ್ಡ್ಸ್‌ವರ್ತ್‌ ಕವಿ ತನ್ನ “ ಲಿರಿಕಲ್‌ ಬ್ಯಾಲಡ್ಸ್‌* ಎಂಬ 
ಕವನ ಸಂಕಲನದ ದ್ವಿತೀಯ ಸಂಸ್ಕೃರೆಣಕ್ಸೆ ೧೮೦೦ರಲ್ಲಿ ಬರೆದ “Poetry And 
Poetic Diction” ಎಂಬ ಮುನ್ನುಡಿಯ “ ಭಾಷಾಂತರ ಸಂಗ್ರಹ. ಜನಪದದ 
ಜೀವಂತ ಭಾಷೆಯನ್ನು ತನ್ನ ಕಾವ್ಯವಾಹಿನಿಗೆ ಮುಖ್ಯ ಪಾತ್ರವನ್ನಾಗಿ ಮೊತ್ತ 
ಮೊದಲು ಮಾಡಿಕೊಂಡ ಕೀರ್ತಿ ವರ್ಡ್ಸ್‌ವರ್ತ್‌ ಕನಿಯದು. ಈ ದಾರಿಯಲ್ಲಿ 
ಜಗತ್ತಿನ ಬೇರೆ ಬೇಕೆ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಮುಂದರಿದು ಯಶಃಶಿಖರ 
ವನ್ನೇರುನಂತಾಯಿತು. ಹೊಸಗನ್ನಡದ ಕವಿಗಳ ಕಣ್ಮಣಿ, ಮಹಾಕವಿ ಬೇಂದ್ರೆ 
ಯವರು ಕನ್ನಡದ ಜೀವಂತ ಭಾಷೆಯನ್ನು ತಮ್ಮ ಕಾವ್ಯವಾಹಿನಿಗೆ ಅಳವಡಿಸಿ 
ಕೊಂಡು ಜನಪ್ರಿಯ ಕವಿಗಳಾಗಿ ಜನತೆಯ, ಜಗತ್ತಿನ ಆಶೋತ್ತರಗಳನ್ನು ಆಡು 


೧೪೦ ಪ್ರಬುದ್ಧ ಕರ್ಣಾಟಕ 


ಮಾತಿನಲ್ಲಿ ಮಿಡಿದರು. ಹೀಗೆ ಕಾವ್ಯದ ಭಾಷೆಯಲ್ಲಿ ಕ್ರಾಂತಿಮಾಡಿದವನು ವರ್ಡ್ಸ್‌ 
ವರ್ತ್‌ ಕವಿ. ಅವನು ಹಿಂದಿನ ಸಂಪ್ರದಾಯಬದ್ಧ ಜಟಿಲ, ಕೃತಕ ಭಾಷೆಯನ್ನು 
ಬದಿಗೊತ್ತಿ ಕಾವ್ಯಶ್ರೀಯನ್ನು ಸರ್ವಜನಗ್ರಾ ಹ್ಯವನ್ನಾಗಿ ಮಾಡಿ, ಮನಸ್ಸನ್ನು 
ಮುಟ್ಟಿ, ಹೃದಯವನ್ನು ಮುತ್ತಿ ರಸಾನುಭವನನ್ನುಂಟುಮಾಡುವ ವಜೋವಿಲಾಸ 
ವನ್ನು ಮೆರೆದನು. 

ವರ್ಡ್ಸ್‌ವರ್ತ್‌ ಕವಿಯ ಕಾವ್ಯ ತತ್ತ ನನನ್ನು ನಿವರಿಸುವ ಈ ಮುನ್ನುಡಿಯನ್ನು 
ಶ್ರೀ ಜಿ. ಗುಂಡಣ್ಣ, ಅವರು ಬಹು ಶ್ರಮಪೂರ್ವಕವಾಗಿ ಕನ್ನಡಕ್ಕೆ ತಂದಿದ್ದಾರೆ. 
ಅದರ ಸಾರಾಂಶವಿಷ್ಟು: ಈ ಪ್ರಬಂಧದಲ್ಲಿ ಕವಿ, ಕಾವ್ಯವಸ್ತು, ಕಾವ್ಯತತ್ತ ಈ 
ಛಂದಸ್ಸು, ಕಾವ್ಯ ಭಾಷೆಗಳ ಮೇಲೆ ವರ್ಡ್ಸ್‌ವರ್ತ್‌ ಕವಿ ತನ್ನದೇ ಆದ ವಿಚಾರ 
ಸರಣಿಯನ್ನು ಹರಿಸಿದ್ದಾನೆ. ಇದರಲ್ಲಿ ಅನೇಕ ಸುಂದರ, ಉಪಾಜೀಯಾಂಶಗಳಿದ್ದು, 
ಸಹೃದಯರ ಗೌರವಕ್ಕೆ ಪಾತ್ರವಾಗುವ ಅನಿರ್ವಚನೀಯ ಗೂಢ ಸತ್ಯವಿದೆ. ಇದು 
ಲೋಕವೃತ್ತ ಕ್ಕೂ, ಕಾವ್ಯವೃತ್ತಕ್ಸೂ ವರ್ಡ್ಸ್‌ವರ್ತ್‌ ಕವಿ ನಿರ್ಮಿಸಿದ ಒಂದು 
ಸೌಹಾರ್ದ ಸೇತು! ಆಡುಮಾತಿಗೂ ಕಾವ್ಯಯೋಗದ ಕಾಂತಿಯನ್ನಿತ್ತ ಆತನ 
ಔದಾರ್ಯ ಚಿರಸ್ಮರಣೀಯವಾದುದು.-ಈ ರೀತಿಯ ಅರ್ಥ ಬರುವಂತೆ “ ಭಾಷಾಂತರ- 
ಸಂಗ್ರಹೆ”ಕಾರರು ಪ್ರಸ್ತಾಪಿಸಿದ್ದಾರೆ. 

« ವಿಶದಹಾದ ಭಾವೋದ್ದೀಪಷನವಾದಾಗ ಸಾಮಾನ್ಯ ಜನರು ಮಾತಾಡುವ 
ನಿಜವಾದ ಜೀವಂತ ಭಾಷೆಯಿಂದ ಆರಿಸಿದ ಸದಬಂಧ(Ditin)ನನ್ನು ಛಂದಸ್ಸಿ 
ನಲ್ಲಿ ಅಳವಡಿಸಿದರೆ ಕವಿಯ ಉದ್ದೇಶ ಸಾರ್ಥಕವಾಗುತ್ತದೆ” ಎಂದು ಕವಿ ತನ್ನ 
ಕವನಸಂಕಲನದ ಉದ್ದೇಶವನ್ನು ಮೊತ್ತಮೊದಲು ನಿವೇದಿಸಿದ್ದಾನೆ. “ ಸಾಮಾನ್ಯ 
ಜೀವನದ ಪ್ರಸಂಗಗಳನ್ನೂ, ಸನ್ನಿ ವೇಶಗಳನ್ನೂ ಆರಿಸಿಕೊಳ್ಳುವುದು ; ಅವುಗಳನ್ನು 
ಕೊನೆಯವರೆಗೂ, ಸಾಮಾನ್ಯ ಜನರು ನಿಜವಾಗಿ ಬಳಸುವ ಭಾಷೆಯಿಂದ ಆಯ್ದ 
ಪದಬಂಧದಲ್ಲಿ ಅಭಿವ್ಯಕ್ತ ಮಾಡುವುದು ಅಥವಾ ವರ್ಣಿಸುವುದು; ಅಲ್ಲದೆ, ಅವುಗಳಿಗೆ 
ಸ್ವಲ್ಪ ಕಲ್ಪನೆಯ ಬಣ್ಣ ಬಳಿದು, ಓದುವವನ ಮನಸ್ಸಿಗೆ ಸಾಮಾನ್ಯ ವಸ್ತುಗಳೂ 
ಅಸಾಮಾನ್ಯ ರೂಪದಲ್ಲಿ ಕಾಣುವಂತೆ ತೋರಿಸುವುದು ; ಎಲ್ಲದಕ್ಕಿಂತ ಮೇಲಾಗಿ, 
ಪ್ರಸಂಗ, ಸನ್ನಿವೇಶಗಳನ್ನು ಸ್ವಾರಸ್ಯಗೊಳಿಸುವುದಕ್ಕಾಗಿ ಮನಸ್ಸನ್ನು ಆಕರ್ಷಿಸುವ 
ಆಶೆಯಿಂದಲ್ಲದಿದ್ದರೂ, ಪ್ರಾಮಾಣಿಕ ಬುದ್ಧಿಯಿಂದ ನಮ್ಮ ಪ್ರಕೃತಿಯ ಮೂಲ 
ಭೂತ ನಿಯಮಗಳನ್ನು ಅವುಗಳಲ್ಲಿ ಗುರುತಿಸುವುದು” ಎಂದು ಕನಿ ತನ್ನ ಕವನ 
ಸಂಕಲನದಲ್ಲಿ ಉದ್ದೇಶಿತವಾದ ಮುಖ್ಯ ಧ್ಯೇಯವನ್ನು ಹೇಳಿಕೊಂಡಿದ್ದಾನೆ. 

ಕಾವ್ಯಲಕ್ಷಣವನ್ನು ಹೇಳುತ್ತ, “ ಎಲ್ಲ ಉತ್ತಮ ಕಾವ್ಯಗಳೂ ಸಹಜ ಸಾಧಿತ 
ವಾಗಿ ಅಭಿವ್ಯಕ್ತವಾದ ಅಗಾಧ ಚಿತ್ತವೃತ್ತಿಗಳು” ಎಂದು ಕವಿ ಸೂತ್ರಪ್ರಾಯವಾಗಿ 
ನಿರೂಪಿಸಿದ್ದಾನೆ. ಮುಂಜಿ ಕಾವ್ಯತೈಲಿಯನ್ನು ಕುರಿತು, “ನಾನು ಸಹೃದಯನನ್ನು 
ನನ್ನ ಕವನಗಳಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳೊಡನೆ ಜೀವಂತವಾಗಿ ವ್ಯವಹರಿಸು 


ಕಾವ್ಯಾವಲೋಕನ ೧೪೧ 


ವಂತೆ ಮಾಡಲು ಪ್ರಯತ್ನಿಸಿದ್ದೇನೆ. ಇದರಿಂದ ಸಹೃದಯನಾದವನು ಕಾವ್ಯ 
ವಸ್ತುಗಳ ವಿಷಯದಲ್ಲಿ ಹೆಚ್ಚು ರಸಾನುಭವ ಹೊಂದುತ್ತಾನೆಂದು ನನ್ನ ಭಾವನೆ, 
ಬೇರೆ ಮಾರ್ಗವನ್ನು ಅನುಸರಿಸಿದ ಇತರ ಕವಿಗಳೂ ಕೂಡ ಅವರಲ್ಲಿ ಇಂಥದೇ 
ರಸಾನುಭವವನ್ನುಂಟುಮಾಡಬಹುದು. ಅವರ ಸಾಮರ್ಥ್ಯದ ಬಗ್ಗೆ ನಾನು 
ವಿರೋಧಿಸುವುದಿಲ್ಲ; ಆದರೆ ನನ್ನ ಸ್ವಂತ ಸಾಮರ್ಥ್ಯದ ಬಗ್ಗೆ ನನಗೆ ಅತ್ಯಂತ 
ಅಭಿಮಾನವಿದೆ” ಎಂದು ಕನಿ ನಿರೂಪಿಸಿದ್ದಾನೆ. ಕಾವ್ಯತತ್ತ್ವಗಳಲ್ಲೊಂದಾದ 
ಕಾವ್ಯದ ಪಬಬಂಧ(Pಂic Diction)ನನ್ನು ಕುರಿತು ವರ್ಡ್ಸ್‌ವರ್ತ್‌ ಕವಿ ಹೀಗೆ 
ಅಭಿಪ್ರಾಯ ಪಡುತ್ತಾನೆ: «" ಕಾವ್ಯದ ಸದಬಂಧ' ಎಂದು ಕರೆಸಿಕೊಳ್ಳುವ 
ಉಕ್ತಿ ವೈಚಿತ್ರ್ಯದ ವಿಶಿಷ್ಟ ಭಾಷೆಯನ್ನು ಈ ಸಂಕಲನದಲ್ಲಿ ನೀವು ಹೆಚ್ಚು ಕಾಣ 
ಲಾರಿರಿ. ಅದನ್ನು ಸೃಷ್ಟಿಸುವುದಕ್ಕಾಗಿ ಕವಿಗಳು ಎಷ್ಟು ಶ್ರಮವಹಿಸುತ್ತಾರೋ, 
ಅದನ್ನು ಕೈಬಿಡುವ ಕಾರ್ಯದಲ್ಲಿ ನಾನು ಅಸ್ಟೇ ಪ್ರಯತ್ನ ವಹಿಸಿದ್ದೇನೆ. . ... 
ನನ್ನ ಶ್ರದ್ಧಾದೃಷ್ಟಿಯನ್ನು ನನ್ನ ಕಾವ್ಯವಸ್ತುವಿನಲ್ಲಿ ಕೇಂದ್ರೀಕರಿಸಲು ನಾನು 
ಸದಾ ಯತ್ನಿಸಿದ್ದೇನೆ. ಇದರ ಪರಿಣಾಮವಾಗಿ ನನ್ನ ಕವನಗಳಲ್ಲಿ ಸ್ವಕಲ್ಪಿತವಾದ 
ಕೃತಕ ವರ್ಣನೆಗಳು ಇಲ್ಲವೆಂದೇ ನನ್ನ ನಂಬಿಕೆ. ನನ್ನ ಭಾವನೆಗಳು ಆಯಾ 
ವಸ್ತುಗಳ ಬೆಲೆಗನುಗುಣವಾದ ಭಾಷೆಯಲ್ಲೇ ಅಭಿವ್ಯಕ್ತವಾಗಿವೆ. ಇದರಿಂದ ಒಂದು 
ಒಳ್ಳೆಯ ಅಂಶ ಸಾಧಿತವಾಗಿದೆ. ಅದೇ ಎಲ್ಲ ಉತ್ತಮ ಕಾವ್ಯಗಳ ಮುಖ್ಯ ಲಕ್ಷಣ 
ವಾದ ಸದಸದ್ವಿವೇಕ. '' 

ಕಾವ್ಯದ ಗದ್ಯತೆಯ ವಿಚಾರ ಪ್ರಸ್ತಾಸಿಸುತ್ತ ಕವಿ ಹೀಗೆ ಹೇಳುತ್ತಾನೆ : 
“ ಪ್ರತಿಯೊಂದು ಉತ್ಕ ಷ್ಟ ಕಾವ್ಯದ ಹೆಚ್ಚಿನ ಭಾಗ, ಅದರಲ್ಲೂ ಅತ್ಯುತ್ಕ ಷ್ಟ 
ಪಂಕ್ತಿಗಳೂ ಕೂಡ, ಛಂದಸ್ಸಿಗೆ ಅಳವಟ್ಟಿರುವ ನಿಯಮವೊಂದನ್ನು ಬಿಟ್ಟರೆ, ಅದು 
ಉತ್ಕೃಷ್ಟ ಗದ್ಯದ ಭಾಷೆಯಿಂದೇನೂ ಭಿನ್ನವಲ್ಲ ಎಂದು ತೋರಿಸಿಕೊಡುವುದು 
ಸುಲಭಸಾಧ್ಯ. ಅತ್ಯುತ್ತಮ ಕವನಗಳ ಅತ್ಯಂತ ಸ್ವಾರಸ್ಯವಾದ ಭಾಗಗಳು ಉತ್ಕೃಷ್ಟ 
ಗದ್ಯದ ಭಾಷೆಯಲ್ಲಿರುತ್ತವೆ. ಈ ಮಾತು ಆಧುನಿಕ ಕಾವ್ಯಗಳಲ್ಲಿ ಇಂದಿಗೂ 
ಸತ್ಯವಾಗಿದೆ ಎಂಬುದನ್ನು ನಿದರ್ಶಿಸುತ್ತ ದೆ. ಗದ್ಯದಲ್ಲೂ ಒಂದು ನಿಯತವಾಗಿ 
ನಿಲುಕುವ ಲಯವಿನ್ಯಾಸನಿಜೆ ಎಂಬುದನ್ನು -ವರ್ಸ್‌ವರ್ವ್‌ ನ ಈ ಮಾತು 
ಸರೋಕ್ತವಾಗಿ ಪ್ರತಿಪಾದಿಸುತ್ತದೆ: “ ಕಾವ್ಯ ದೇವತೆಗಳ ಕಣ್ಣೀರನ್ನೇನೂ ಸುರಿಸು 
ವುದಿಲ್ಲ. ಅದು ಸುರಿಸುವುದು ಸ್ವಾಭಾವಿಕವಾದ ಮಾನವರ ಕಣ್ಣೀರನ್ನೇ. ಅದರಲ್ಲಿ 
ಹರಿಯುವುದು ದೇವತೆಗಳ ಧಮನಿಗಳಲ್ಲಿ ಪ್ರವಹಿಸುವ ಸೂಕ್ಷ್ಮದ್ರವ್ಯವೇನೂ ಅಲ್ಲ. 
ಕಾವ್ಯುದಲ್ಲಿ ಹರಿಯುವ ಜೀವರಸ ಗದ್ಯದಲ್ಲಿ ಹರಿಯುವ ಜೀವರಸದಿಂದೇನೂ ಭಿನ್ನ 
ವಾಗಿಲ್ಲ. ಎರಡರಲ್ಲೂ ಹರಿಯುವುದು ಒಂದೇ ಮಾನವರಕ್ತ. ” 

ಕಾವ್ಯದಿಂದ ಲಭಿಸುವ ದರ್ಶನವನ್ನು ಪ್ರಸ್ತಾ ಪಿಸುತ್ತ ಕನಿ ಹೀಗೆ ಹೇಳುತ್ತಾರೆ: 
“ ಬರವಣಿಗೆಗಳಲ್ಲೆಲ್ಲ ಕಾವ್ಯ ಅತ್ಯಂತ ತಾತ್ರ್ಮಿಕವಾದುದು ಎಂದು ಅರಿಸ್ಟಾಟಲ್‌ 


ರಿ೪೨ ' ಪ್ರಬುದ್ಧ ಕರ್ಣಾಟಕ 


ಹೇಳಿರುವುದನ್ನು ನಾನು ಬಲ್ಲೆ. ಅದರ ಗುರಿ ಸತ್ಯ. ವೈಯಕ್ತಿಕವಾದ ಅಥವಾ 
ಪರಿಮಿತ ಸತ್ಯವಲ್ಲ. ಅದು ವಿಶ್ವಸಾಮಾನ್ಯ ಸತ್ಯ; ಪ್ರಾಯೋಗಿಕ ಸತ್ಯ. ಅದು 
ಬಾಹ್ಯ ಪ್ರಮಾಣಗಳ ಮೇಲೆ ನಿಂತಿರುವ ಸತ್ಯವಲ್ಲ; ಭಾವಾವೇಶದ ಮೂಲಕ 
ಹೈದಯಮಂದಿರಕ್ಕೆ ಜೀವಂತವಾಗಿ ಪ್ರವೇಶಿಸುವ ಸತ್ಯ; ಅದು ಸ್ವಯಂ ಪ್ರತ್ಯಕ್ಷ 
ಸತ್ತ. ? 

ಈ ಕೆಳಗಿನ ಮಾತುಗಳು ವರ್ಡ್ಸ್‌ವರ್ತ್‌ ಕವಿಯ ಮುನ್ನು ಡಿಯಲ್ಲಿ ಕಂಡು 
ಬರುವ ಇನ್ನು ಕೆಲವು ಸ್ವಾರಸ್ಯಾಂಶಗಳು : “ ಮಾನವ ಬುದ್ಧಿ ಪ್ರಕೃತಿಯ ಅತ್ಯಂತ 
ಸುಂದರ ಗುಣ, ಪ್ರಿಯಗುಣಗಳನ್ನು ಪ್ರತಿಬಿಂಬಿಸಬಲ್ಲ ಸ್ವಾಭಾವಿಕವಾದ ಕನ್ನಡಿ.” 
“ ಕಥಿ ಒಂದು ಕಾವ್ಯವನ್ನು ಕಟ್ಟುತ್ತಾನೆ; ಸರ್ವ ಮಾನವ ಕುಲವೂ ಆ ಕಾವ್ಯ 
ಗಾನದಲ್ಲಿ ಭಾಗಿಯಾಗುತ್ತದೆ. * ಕಾವ್ಯವಸ್ತು ಸರ್ವವ್ಯಾಪಿ; ವಸ್ತುತಃ ಕಣ್ಣು, 
ಕಿವಿ ಮುಂತಾದ ಬಾಹ್ಯೇಂದ್ರಿಯಗಳು ಕವಿಯ ಆಪ್ತ ನಿರ್ದೇಶಕರಾದರೂ ಕೂಡ, 
. ಅವನ ರೆಕ್ಕೆಗಳಿಗೆ ಬೀಸಲನುಕೂಲವಾದ ಭಾವಪರಿಸರಣ ನಿರ್ಮಿತವಾಗುವಲ್ಲೆಲ್ಲ 
ಅವನು ತನ್ನ ಒಲನಿನ ಲೋಕವನ್ನು ಕಾಣುತ್ತಾನೆ. ಕಾವ್ಯ ಸರ್ವ ಜ್ಞಾನಗಳ ಆದಿ, 
ಅಂತ್ಯ; ಮಾನವ ಹೃದಯವೆಷ್ಟು ಅಮರವೋ ಕಾವ್ಯವೂ ಅಷ್ಟೇ ಅಮರವಾದುದು. ? 
“ಕವಿ ಮಾನವರ ಇಷ್ಟಾನಿಷ್ಟ ಭಾವಾನುಭವಗಳಲ್ಲಿ ಏಕಾತ್ಮ ನಾಗಿ ಭಾವಿಸುತ್ತಾನೆ; 
ಅನುಭವಿಸುತ್ತಾನೆ. ” “ ಕವಿಗಳು ಬರೆಯುವುದು ಕವಿಗಳಿಗಾಗಿಯಲ್ಲ; ಜನಗಳಿಗಾಗಿ, 
ಜನತೆಗಾಗಿ . . . ಇದನ್ನು ಸಾಧಿಸುವಾಗ ಅವನು ಜನಜೀವನದ ನಿಜವಾದ ಭಾಷೆ 
ಯಿಂದ ತನ್ನ ಕಾವ್ಯಭಾಷೆಯನ್ನು ಕಟ್ಟ ಕೊಳ್ಳುವುದರಿಂದ, ಅವನ ಮಾರ್ಗ ಸುಗಮ 
ವಾಗುತ್ತದೆ; ಸುರಕ್ಷಿತವೆನಿಸುತ್ತದೆ. * “ ಛಂದಸ್ಸಿನ ವಿಚಾರದಲ್ಲಿ ಮಾತ್ರ ಕವಿ 
ಸಹೃದಯರಿಬ್ಬರೂ ಸ್ವೇಚ್ಛೆಯಿಂದ ವಿಧೇಯರಾಗಿ ಅದನ್ನು ಸ್ವೀಕರಿಸುತ್ತಾರೆ. 
ಭಾವಾನುಭವದ ಸಹಜತೆಯನ್ನು ಕೆಡಿಸದೆ ಇದ್ದರೆ ಆ ಛಂದಸ್ಸು ತನ್ನ ಗುಣ 
ಸಾಮರ್ಥ್ಯದಿಂದ ರಸಾನುಭವವನ್ನು ಉತ್ಕರ್ಷಿಸುವುದೆಂದು ಯುಗಯುಗಗಳ 
ಅನುಭವಕ್ಕೆ ಬಂದಿದೆ. ? 

ವರ್ಡ್ಸ್‌ವರ್ತ್‌ ಕನಿ ತಾನೇಕೆ ಗದ್ಯ ಪದ್ಯ ಪ್ರಕಾರಗಳಲ್ಲಿ ಪದ್ಯವನ್ನೇ ಆರಿಸಿ 
ಕೊಂಡನೆಂದು ತನ್ನ ಮುನ್ನುಡಿಯಲ್ಲಿ ಹೇಳುತ್ತಾನೆ: "" ಜಗತ್ತಿನ, ಜೀವನದ ವಿವಿಧ 
ಪ್ರವೃತ್ತಿಗಳು ನಾನಾರೀತಿಯ ರೂಪಚಿತ್ರಗಳನ್ನು ಒದಗಿಸುವುದರಿಂದ ಅವುಗಳನ್ನು 
ವಿಶದವಾಗಿ, ಸುಂದರವಾಗಿ ಗದ್ಯದಲ್ಲಿ ಚಿತ್ರಿಸಿದರೂ ತಪ್ಪೇನಿಲ್ಲ. ಅದಕ್ಕೆ ಛಂದಸ್ಸಿನ 
ಸೊಗಸೂ ಸಂಮಿಳಿತವಾಗುವುದಾದಕೆ ಅದನ್ನು ನಾನೇಕೆ ಬಳಸಬಾರದು? ಎಲ್ಲ 
ರಾಷ್ಟ್ರಗಗೂ ಛಂದೋಮಯ ಭಾಷೆಯಲ್ಲಿ ಆ ಸೊಬಗು ಇದೆಯೆಂದು ಒಪ್ಪಿ 
ಕೊಂಡಿರುವುದರಿಂದ ಅದನ್ನು ಬಳಸುವುದರಲ್ಲಿ ನನ್ನ ಕಾರ್ಯ ಇನ್ನೂ ಅಧಿಕ 
ಪ್ರಶಂಸಾರ್ಹವೆನಿಸಿತು. ” 

ಕಾವ್ಯಭಾಷೆಯನ್ನು ಪ್ರಸ್ತಾಪಿಸುತ್ತ ವರ್ಡ್ಸ್‌ವರ್ತ್‌ ಕನಿ ಹೀಗೆ ಬರೆಯುತ್ತಾನೆ: 


ಕಾವ್ಯಾವಲೋಕನ ತಿ 


“ ಎಲ್ಲ ರಾಷ್ಟ್ರದ ಆದಿಕವಿಗಳು ಜೀವನದ ಸಹಜ ಸನ್ನಿವೇಶಗಳಿಂದ ಪ್ರೇರಿತರಾಗಿ 
ಕಾವ್ಯಸೃಷ್ಟಿಯಲ್ಲಿ ತೊಡಗಿದರು. ಅವರು ಸ್ವಾಭಾನಿಕ ರೀತಿಯಲ್ಲಿ ಮಾನವರಾಗಿ 
ಬರೆದರು ; ಅಗಾಧ ಭಾವಸಂವೇದನೆಯಲ್ಲಿ ಮಗ್ನರಾಗಿ ಬರೆದರು. ಇದರಿಂದ ಅವರ 
ಭಾಷೆ ಗಂಭೀರವಾಯಿತು ; ಸಹೆಜವಾಯಿತು; ಸಾಂಕೇಕಿಕವಾಯಿತು. ಅನಂತರದ 
` ಕವಿಗಳು "ಕನಿ? ಎಂಬ ಕೀರ್ತಿಗೆ ಮನಸ್ಸು ಸೋತವರಾಗಿ .... ಸಹಜ 
ಅನುಭಾವವಿಲ್ಲದ ಭಾವಚಿಂತನೆಗಳಿಗೆ ವಶರಾಗಿ ಕಾವ್ಯಭಾಷೆಯನ್ನು ನಿರ್ಜೀವ 
ಗೊಳಿಸಿದರು. » 

“ ಜನರಾಡುವ ಭಾಷೆಯಿಂದ ದೂರವಾದಷ್ಟು ಕಾವ್ಯದ ಗೌರವ ಹೆಚ್ಚುತ್ತದೆ 
ಎಂಬ ಭಾವನೆಯಿಂದ ಕಾವ್ಯವಾಹಿನಿಯ ಪಕ್ಕದಲ್ಲಿಯೇ ಪಾಂಡಿತ್ಯದ ಕಗ್ಗಾಡು 
ಗಳನ್ನು ಬೆಳೆಸಿಬಿಟ್ಟರು ” ಎಂದು ವರ್ಡ್ಸ್‌ವರ್ತ್‌ ಕವಿ ತನ್ನ ಕಾವ್ಯಭಾಷೆಯ 
ವೈಶಿಷ್ಟ ಕ ಮಹೆತ್ತ್ವಗಳನ್ನು ವಿಶದವಾಗಿ ಹೇಳಿಕೊಂಡಿದ್ದಾನೆ. 

ವರ್ಡ್ಸ್‌ವರ್ತ್‌ ಕವಿಯ “Poetry and poetic diction” ow 
ಮುನ್ನುಡಿಯ ಸಾರಾಸಾರಗಳನ್ನು ವಿಮರ್ಶಿಸುವುದು ನನ್ನ ಕರ್ತವ್ಯವಲ್ಲ. ಅದರ 
“ ಭಾಷಾಂತರ ಸಂಗ್ರಹದ ವಿಮರ್ಶನ ಕಾರ್ಯ ಪ್ರಸ್ತು ತಂದುದು. ಭಾಷಾಂತರ 
ಪರಕಾಯ ಪ ಪ್ರವೇಶದನ್ಟು ಕಷ್ಟಸ ಸಾಧ್ಯ ತಡ ಹಿರಿಯರು ಹೇಳುತ್ತ ಬಂದಿದ್ದಾರೆ. 
ಆದರೂ, ನಮ್ಮ ಕನ್ನ ಡ್ಲಿ ಎ ಸಾಹಿತ್ಯ ನಿರಂತರವಾಗಿ ee ಬಂದಿದೆ. 
ಆದರೆ ಆ ಭಾಷಾಂತರ ರಾಶಿಯಲ್ಲಿ ಮೂಲಕೃತಿಯ ಸ್ವಾರಸ್ಯವನ್ನು " ಚ,ಚು' 
ತಪ್ಪಜಿ ತಂದ ಕೃತಿಗಳು ಕೇವಲ ಕೆಲವು. ಭಾ ಶಬ್ದ ಶಬ್ದಗಳನ್ನು ಕೃತಕ 
ವಾಗಿ ಇನ್ನೊಂದು ಭಾಷೆಯಲ್ಲಿ ಇಳಿಸುವ ಶಸ್ತ್ರಚಿಕಿತ್ಸೆ ಯಾಗಬಾರದು ; ಎತ 
ಮಾಡಿದಲ್ಲಿ ಮೂಲಕೃತಿಯ ಸೌಂದರ್ಯ, ಸ್ವಾರಸ್ಯ, ರಸಗಳು ಅನುವಾದ ಕ ೈತಿಯಲ್ಲಿ 
ಉಳಿಯದು. 

“ ಕಾವ್ಯ ಮತ್ತು ಕಾವ್ಯದ ಶಬ್ದರೀತಿ” ಎಂಬ “ ಭಾಷಾಂತರ ಸಂಗ್ರಹ? 
ಯಶಸ್ವಿಯಾದ ಭಾಷಾಂತರ ಕೃತಿಯಾಗಿಲ್ಲ. ಅಸಂಖ್ಯ ಲೋಪದೋಷಗಳು 
ತಲೆಹಾಕೆವೆ. ಮೌದಲನೆಯದಾಗಿ, ಇದನ್ನು "" ಭಾಷಾಂತರ ಸಂಗ್ರಹೆ''ವಾಗಿ 
ತರಬಾರದಿತ್ತು ಎನಿಸುತ್ತದೆ. ಮೂಲಕೃತಿಯನ್ನು ಸಮಗ್ರವಾಗಿ ಕನ್ನ ಡಕ್ಕೆ ಇಳಿ 
ಸಿದ್ದರೆ ಹೆಚ್ಚು ಉಪಾದೇಯವಾಗುತ್ತಿತ್ತು; ಉಪಕಾರವಾಗುತ್ತಿತ್ತು. ಈ 
ಬ ಭಾಷಾ) ಸಂಗ್ರಹ” ಬಂದರೂ ಕೂಡ, ಮೂಲಕೃತಿಯನ್ನು ನೋಡುವ ಕಾರ್ಯ 
ಇನ್ನೂ ಳಿದುಕೊಂಡಿರುಮೊವಹುತ! 

ಭಾಷಾಂತರಕಾರರ ಅಧಿಕಶ್ರಮ ಪುಟ ಪುಟದಲ್ಲೂ, ಪದ ಪದದಲ್ಲೂ ಕಂಡು 
ಬರುತ್ತದೆ. “ 806/0 610008 ಎಂಬುದನ್ನು ಕನ್ನಡಕ್ಕೆ ತರುವುದು ತುಂಬ ಕಷ್ಟ, 
ನಿಜ. ಇದಕ್ಕೆ ಸಂವಾದಿಯಾಗಿ " ಕಾವ್ಯಭಾಷೆ > ಅಥವಾ "“ಕಾವ್ಯದ ಪದಬಂಧ 
ಎಂದಿಟ್ಟು ಕೊಂಡರೆ ಹೆಚ್ಚು ಉಚಿತವೆಂದೆನಿಸುತ್ತದೆ. ಅಂತೂ, ಮೂಲಕೃತಿಯನ್ನು 





೧೪೪ ಪ್ರಬುದ್ಧ ಸರ್ಣಾಟಕ 


ಓದಿ ತಿಳಿಯಲಾರದವರಿಗೆ ಈ ಕನ್ನಡ "" ಭಾಷಾಂತರ ಸಂಗ್ರಹ'' ಉಪಕಾರ 
ವಾದೀತು. 

ಭಾಷಾಂತರದ ಭಾಷೆಯ ಬಂಧದಲ್ಲಿ ಬಿಗಿಯಿಲ್ಲ. ಅನುವಾದ ಕೇವಲ ಪದಶಃ 
ಭಾಷಾಂತರವಾದಂತಿದೆ. ಭಾಷಾಂತರ ಭಾವಗ್ರಹೆಣವಾದಾಗ ಮಾತ್ರ ಮೂಲ 
ಕೃತಿಯ ಸ್ವಾರಸ್ಯ ಅನುವಾದ ಕೃತಿಯಲ್ಲಿ ಒಡಮೂಡೀತು. ಭಾಷಾಂತರ ಎಷ್ಟು 
ಕೃತಕವಾಗಿದೆ ಎಂಬುದಕ್ಕೆ ನಿದರ್ಶನವಾಗಿ ಒಂದೆರಡು ವಾಕ್ಯಗಳನ್ನು ಕೊಡುತ್ತೇನೆ: 
“ ಪ್ರ ಕವನಗಳ ಮೊದಲ ಸಂಪುಟವು ಈಗಾಗಲೇ ಎಲ್ಲರ ತಿಳಿವಿನೋದಿಗಾಗಿ 
ನಿನೇದಿಸಲ್ಪಟ್ಟಿದೆ.” “ಈ ಸಂಪುಟಗಳಲ್ಲಿ “ 0000 61001087 (ಕಾವ್ಯದ ಶಬ್ದರೀತಿ) 
ಎಂದು ಕರೆಯಲ್ಪಡುವ ಉಕ್ತಿ ವೈಚಿತ್ರ್ಯವೆನಿಸಿಕೊಳ್ಳುವ. ವಿಶಿಷ್ಟ ಜಾತಿಯ 
ಭಾಷೆಯನ್ನು ಈ ಸಂಪುಟಗಳಲ್ಲಿ ನೀವು ಹೆಚ್ಚು ಕಾಣಲಾರಿರಿ,” "" ತಕ್ಷಣದ 
ಸಂತೋಷವನ್ನುಂಟುಮಾಡುವ ಈ ಅಗತ್ಯತೆಯಿಂದ ಕವಿಯ ಕಲೆಗೆ ಅವನತಿ 
ಯುಂಟಾಗುತ್ತದೆ ಎಂದು ಯಾರೂ ಭಾವಿಸದಿರಲಿ. '' “ ಆದರೂ ಅವುಗಳಲ್ಲಿ 
ಬಹುಭಾಗಗಳು ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ ; ಮತ್ತು ನನಗೆ ನಂಬಿಕೆ 
ಇದೆ. ಇಂಥ ಕೃತಕ ಭಾಷೆ ಭಾಷಾಂತರದ ಉದ್ದಕ್ಕೂ ಬೇಕಾದಷ್ಟು ಸಿಗುತ್ತದೆ. 

ಕನ್ನಡ ಭಾಷೆಗೆ ಸಹಜವಲ್ಲದ ಕರ್ಮಣಿ ಪ್ರಯೋಗದ ಹಾವಳಿ ಇದರ 
ಉದ್ದಕ್ಕೂ ಜಿ!ಸರ ಹಿಡಿಸುವಷ್ಟು ಬಂದಿದೆ. ಇಂಗ್ಲಿಷ್‌ ಭಾಷೆಗೆ ಕರ್ಮಣಿ 
ಪ್ರಯೋಗ ಸಹಜ. ಪದಶಃ ಅನುವಾದ ಮಾಡಿದುದರಿಂದ ಈ ದೋಷ ಉದ್ದಕ್ಕೂ 
ಉಳಿದು ಬರಬೇಕಾಯಿತು. ನಿವೇದಿಸಲ್ಪಟ್ಟಿದೆ, ಪ್ರಕಟಸಲ್ಪಟ್ಟದೆ, ಬೆಳೆಸಲ್ಪಟ್ಟಿರುವ, 
ಪರಿಷ್ಕುರಿಸಲ್ಪಟ್ಟದ್ದೇ ಆದಕೆ, ತಿದ್ದಲ್ಪಟ್ಟು, ನಾಶಮಾಡಲ್ಪಟ್ಟಿದ್ದರೂ, ಬರೆಯಲ್ಪಟ್ಟಿವೆ, 
ಧ್ಯಾನಿಸಲ್ಪಟ್ಟುದಕ್ಕೆ, ಮುಂದುವರಿಸಲ್ಪಡುತ್ತದೆ, ನಿರ್ವಹಿಸಲ್ಪಟ್ಟ ದ್ಹರೂ, ಉಪ 
ಯೋಗಿಸಲ್ಪಟ್ಟರುವ, ಪ್ರಶಂಸಿಸಲ್ಪಡುತ್ತದೆ, ಸ್ಟೀಕರಿಸಲ್ಪಡುತ್ತದೆ, ವಕ್ರಗೊಳಿಸ 
ಲ್ಪಟ್ಟ--ಇವು ಅನುವಾದಕಾರರ ಗದ್ಯದ ವೈಶಿಷ್ಟ ಕಿನೆನ್ನುವಷ್ಟರಮಟ್ಟಿಗೆ ಉದ್ದಕ್ಕೂ 
ವಿರಾಜಿಸುತ್ತಿವೆ. 

ಭಾಷೆಯ ಬಂಧದಲ್ಲಿ ಕೃತಕವಾಗಿ ಕಾಣುವ ಇನ್ನೊಂದೆ ಅಂಶ, ಪ್ರಥಮಾ 
ವಿಭಕ್ತಿ ಪ್ರಶ್ಯಯದ ಪ್ರಯೋಗ. ಒಂದೇ ವಾಕ್ಯದಲ್ಲಿ ಮೂರು ಬಾರಿ ಅವು 
ಬಂದಿರುವುದನ್ನು ಈ ವಾಕ್ಯದಲ್ಲಿ ಕಾಣಬಹುದು: “ಹೀಗೆ ಭಾವವು ಸ್ವಾಭಾವಿಕವಾಗಿ 
ಸೂಚಿಸುವ ಭಾಷೆಯೊಂದಿಗೆ ಕವಿಯು ಅನ್ಯರೀತಿಯ ಠೀವಿ, ವೈಖರಿಗಳನ್ನು 
ಸೇರಿಸಿದ್ದೇ ಆದರೆ ಅದರ ಅಸಂಬದ್ಧತೆಯು ಬುದ್ಧಿವಂತನಾದ ಓದುಗನನ್ನು 
ಅಸಮಾಧಾನದಿಂದ ಬೇಯಿಸುತ್ತಡೆ ಎಂಬುದನ್ನು ನಾನು ಹೇಳಬೇಕಾದುದಿಲ್ಲ. ” 
* ಕೋತಿಯು ನ್ಯೂಟನನಲ್ಲವೆಂದು ಹೇಳಲು ಹೆಚ್ಚಿಗೆ ಶ್ರಮವು ಬೇಕಾಗಿಲ್ಲ.” - 

ಇನ್ನು ಅನುವಾದಿತ ಕೃತಿಯ ಭಾಷೆಯಲ್ಲಿ ತುಂಬ ಅಸಾಧುರೂಪಗಳಿವೆ. 
ತತ್ವ, ಮಹತ್ವ, ನಂತರ, ತಕ್ಷಣ ಎಂಬ ರೂಪಗಳು ಹಾಗಿರಲಿ ; ಕೆಲವು ಅತ್ಯಂತ 


ಕಾವ್ಯಾನಲೋಕನ ೧೪೫ 


ಸಾಮಾನ್ಯ ಶಬ್ದಗಳೇ ತಪ್ಪು ತಪ್ಪಾಗಿ ಪ್ರಯೋಗವಾಗಿರುವುದು ಶೋಚನೀಯ. 
ಮೊದಲು ಅದರ ಅಸಾಧುರೂಪವನ್ನು ಕೊಟ್ಟು, ಅನಂತರ ಅದರ ಸಾಧುರೂಸವನ್ನು 
ನಿರೂಪಿಸಿದ್ದೇನೆ: ಉದ್ದಿಶ್ಯ ಉಡ್ಡೀಶ; ವೈವಿಧ್ಯತೆ-ವೈವಿಧ್ಯ; ಅವಶ್ಯಕ-ಆವಶ್ಯಕ; 
ಅಥವ-ಅಥವಾ; ಪಾನವಿತ್ರ್ಯತೆ-ಪಾವಿತ್ರ್ಯ; ಪ್ರಶಂಶೆ-ಪ್ರಶಂಸೆ; ಪ್ರಶಂಶಿತ- 
ಪ್ರಶಂಸಿತ; ಅವಿರ್ಗಳ-ನಿರರ್ಗಳ. ಭಾಷೆ ಬೆಳೆಯಬೇಕು, ನಿಜ; ಆದರೆ ಅದು 
ಅನಾವಶ್ಯಕವಾದ ಅಸಾಧುರೂಪಗಳಿಂದಾಗಬೇಕಿಲ್ಲ! 

ಕೆಲವು ಮಾತುಗಳು ಕೇಳಲು ಹಿತವೆನಿಸುವುದಿಲ್ಲ. ಅದನ್ನು ಹಿತವಾಗಿ ಹೇಗೆ 
ಪ್ರಯೋಗಿಸಬಹುದೆಂಬುದನ್ನು ಪಕ್ಕದಲ್ಲೇ ನಿರೂಪಿಸಿದ್ದೇನೆ : ಆಯ್ಕೆ ಗೈದ-ಆಯ್ದ ; 
ಇತರೆ-ಇತರ; ಅನುಭವಮಾಡುತ್ತಾನೆ-ಅನುಭವಿಸುತ್ತಾನೆ; ಯಾವಾಗಿನಂತೆಯೇ- 
ಎಂದಿನಂತೆಯೇ; ಒಟ್ಟಿಂಶ-ಸಾರಾಂಶೆ; ಇತರೆಡೆ-ಬೇರೆಡೆ ; ಓದುಗ-ಸಹೃದಯ ; 
ಚಾಲ್ತಿ-ರೂಢಿ, ಬಳಕೆ ಇತ್ಯಾದಿ. 

ಏನೆಂದಕ್ಕೆ ಏಕೆಂದರೆ, ಆದುದರಿಂದ--ಇವುಗಳ ಪ್ರಯೋಗ ವಿಶೇಷವಾಗಿದೆ. 
ಇವೂ ಕೂಡ ಕನ್ನಡ ಭಾಷೆಗೆ ಸಹಜವಲ್ಲ; ಸುಂದರವಲ್ಲ. 

ಮುದ್ರಣ ದೋಷಗಳು ವಿಶೇಷವಾಗಿವೆ. " ತಿದ್ದುಪಡಿ'' ಎಂಬ ಹಾಳೆಯನ್ನು 
ಹೆಚ್ಚಾಗಿ ಸೇರಿಸಿದುದರಿಂದ ನಾನು ಈ ವಿಚಾರ ಪ್ರಸ್ತಾಪಿಸಬೇಕಾಗಿದೆ. ಅದರಲ್ಲಿ 
ಕೇವಲ ಮೂರೇ, ಮೂರು ತಪ್ಪುಗಳನ್ನು ಹೇಳಿದ್ದಾರೆ. : ಅದೂ ಕೇವಲ ಪೂರ್ಣ 
ವಿರಾಮಚಿಹ್ನೆಗಳ ದೋಷಗಳನ್ನು ಹೇಳಿ, ದೊಡ್ಡ ದೊಡ್ಡ ಎಷ್ಟೋ ತಪ್ಪುಗಳನ್ನು 
ಸೂಚಿಸದಿರುವುದು ಆಶ್ಚರ್ಯಕರವಾಗಿದೆ. ಮುದ್ರಣ ದೋಷಗಳಲ್ಲಿ ಕೆಲವು ಇವು: 
ಹುಟುತ್ತನೆ ; ಧೀರ್ಫ್ಥವಾದ; “ ಅಸ್ಟೇ ಏಕೆ, ಅತ್ಯುತ್ತಮವಾದ ಕವನಗಳ ಅತ್ಯಂತ 
ಸ್ವಾರಸ್ಯ: ನೆ ಭಾಗಗಳು ಅವಶ್ಯ ವಾಗಿಯೂ, ಉತ್ತಮವಾಗಿ ಬರೆದ ಗದ್ಯದ 
ಭಾಷೆಯೇ ಆಗಿರುತ್ತದೆ.?; ; ಭಂಧಸ್ನೂ; ಜ್ಯೊ ತಿಷ್ಯ ಕಾರೆ; ಸಖಕರವೂ; ಉದ್ಭುವ 
ಗೊಳಿಸಿಕೊಳ್ಳುತ್ತಾನೆ; ಕಟ್ಟು ಕಟ್ಟಿಳೆಗಳು ; ಡು ರಿಸುವವನು; ಇಚ್ಚಿಸಿರುತ್ತಾ ನೆ; 
ಭಾಷಯಂತಿಲ್ಲದೆ ಇತ್ಯಾದಿ. 

ಅಂತೂ, ಈ ಅನುವಾದವನ್ನು, ಇಂಗ್ಲಿಷ್‌ ಸ ಸಾಹಿತ್ಯದ ಉತ್ತಮ ವಿಮರ್ಶನ 
ವೊಂದರ ಭಕ್ಷ ಜು ಭಾಷಾಂತರ ಸಂಗ್ರಹ? ಎನ್ನ ಬಹುದೇ ವಿನಾ, 
ಲೇಖಕರ ಪ್ರಯತ್ನವು ನಾವು .ನಿರೀಕ್ಷಿಸಬಹುದಾದಷ್ಟು SSSA 
ಸಾರ್ಥಕವಾಗಿಯೂ ನೆರನೇರಿಲ್ಲವೆಂದು ಹೇಳಬಯಸುತ್ತೇವೆ. ಇಂಗ್ಲಿಷ್‌ ತಿಳಿಯ 
ದವರು ಇದನ್ನು ಓದಿ ತೃಪ್ತಿಪಡಬಹುದು. 

— ಗುಂಡ್ಮಿ, ಚಂದ್ರಶೇಖರ ಐತಾಳ 

ಹೊಸಗನ್ನಡ ಪ್ರಬಂಧ ಸಂಕಲನ: ಸಂಪಾದಕರು: ಶ್ರೀ ಗೊರೂರು : ರಾಮಸ್ವಾಮಿ 
ಐಯಂಗಾರ್‌ ; 5 ಅಾಶಕರು: ಸಾಹಿತ್ಯ ಅಕಾಡೆಮಿಯ ಹ ಕನ್ನಡ ಕವಿಕಾವ್ಯ ಮಾಲಿ, 
ಶಾರದಾಮಂದಿರ, ರಾಮಯ್ಯ ರ್‌ರಸ್ತೆ; ; ಮೈಸೂರು ಕಿರೀಟ ಅಷ್ಟ ದಳ್ಳ ಪು. sively ಬೆಲೆ: 
ರೂ. ೪-೫೦. 

10 





೧೪೬ ಪ್ರಬುದ್ಧ ಕರ್ಣಾಟಕ 
ಲು 


ಆಧುನಿಕ ಕನ್ನಡ ಗದ್ಯಸಾಹಿತ್ಯದಲ್ಲಿ ಪ್ರಬಂಧಗಳಿಗೇ ಒಂದು ಪ್ರತ್ಯೇಕ 
ಸ್ಥಾನವು ಮಾಸಲಾಗಿದೆ. ಈವರೆಗೆ ಅನೇಕ ಪ್ರಬಂಧಕಾರರು ಬಿಡಿಬಿಡಿಯಾಗಿ 
ತಮ್ಮ ಸಂಕಲನ ಗ್ರಂಥಗಳನ್ನು ಪ್ರಕಟಿಸಿರುತ್ತಾರೆ. ಇವುಗಳಲ್ಲದೆ, ಈಗ್ಗೆ ಕೆಲವು 
ವರ್ಷಗಳ ಹಿಂದೆ ಮನೋಹರ ಗ್ರಂಥಮಾಲೆಯ ಆಶ್ರಯದಲ್ಲಿ, ಪ್ರೊ. ವಿ. ಕೃ. 
ಗೋಕಾಕರ ನೇತೃತ್ವದಲ್ಲಿ “ ಸುಳವು-ಹೊಳವು” ಎಂಬ ಒಂದು ಸಂಕಲನ 
ಗ್ರಂಥವೂ, ಅಲ್ಲಿಂದ ಇತ್ತೀಚಿಗೆ ಉಷಾ ಸಾಹಿತ್ಯ ಮಾಲೆಯ ಆಶ್ರಯದಲ್ಲಿ 
ಶ್ರೀ ಎಸ್‌. ಅನಂತನಾರಾಯಣ ಅವರ ಸಂಪಾದಕತ್ವ ದಕ್ಷೆ ಮುತ್ತು- ಹವಳ? ಎಂಬ 
ಮತ್ತೊಂದು ಸಂಕಲನ ಗ್ರಂಥವೂ ಪ್ರಕಟವಾದುವು. ಪ್ರಕೃತ ತದಲ್ಲಿ, ಕನ್ನಡದ 
ಸುಪ್ರಸಿದ್ಧ ಲೇಖಕರಾದ ಶ್ರೀ ಗೊರೂರು ರಾಮಸ್ವಾಮಿ ಐಯಂಗಾರ್ಯರು, 
ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ಮೂವತ್ತು ಪ್ರಬಂಧಗಳನ್ನು ಒಂದು ಕಡೆ 
ಜೋಡಿಸಿ ನೀಡಿರುವುದು ಪ್ರಶಂಸನೀಯವಾದ ಸಂಗತಿ. “ ಪ್ರಸ್ತಾವನೆ *ಯಲ್ಲಿ 
ಪ್ರಬಂಧದ ಸ್ವರೂಪ, ಕನ್ನಡ ರಚನೆಗಳ ಇತಿಹಾಸ ಮತ್ತು ಪ್ರಕೃತ ಸಂಕಲನದ 
ಸೂಕ್ಷ್ಮ ಅವಲೋಕನವನ್ನೂ ಕಡೆಯಲ್ಲಿ ಲೇಖಕರ ವ್ಯಕ್ತಿ ಸರಿಚಯವನ್ನೂ ನ ಮಾಡಿ 
ಕೊಟ್ಟಿರುತ್ತಾರೆ. ಸಂಪಾದಕರ ಈ ಕಾರ್ಯಭಾಗವಲ್ಲ ಬಹುಮಟ್ಟಿಗೆ ಯಶಸ್ವಿ 
ಯಾಗಿಯೇ ನೆರನೇರಿಡೆಯೆನ್ನ ಬಹುದು. ಇಲ್ಲಿ ಅಡಕವಾಗಿರುವ ಪ್ರಬಂಧಗಳ 
ವಿಷಯಕ್ಕೆ ಬಂದರೆ ಒಂದೆರಡು ಅಂಶಗಳನ್ನು ಕುರಿತು ಪ್ರಸ್ತಾಸನಿಸಬೇಕೆನ್ಸಿ ಸುತ್ತದೆ. 
ಮೊದಲನೆಯದಾಗಿ ಇಲ್ಲಿ ಆರಿಸಿರುವ ಕೆಲವು ಪ್ರಬಂಧಗಳು, ಈ ಮೊದಲೇ ಮೇಲೆ 
ಸೂಚಿಸಿರುವ ಸಂಕಲನ ಗ್ರಂಥಗಳಲ್ಲಿ ಬಂದಿರತಕ್ಕವು. ಈ ಪುನರಾವರ್ತನೆಯನ್ನು 
ನಿವಾರಿಸಿದ್ದಕಿ ಈ ಹೊಸ ಸಂಕಲನವು ಮತ್ತಷ್ಟು ಸಾರ್ಥಕವಾಗುತ್ತಿತ್ತು. 
ಅನಂತರ, ಇಲ್ಲಿ ಆರಿಸಲಾಗಿರುವ ಎಲ್ಲ ಕೃತಿಗಳೂ ಪ್ರಬಂಧದ ಪರಿಮಿತಿಗೆ ಒಳಪಟ್ಟಿವೆ 
ಎನ್ನಲಾಗುವುದಿಲ್ಲ. ಕೆಲವು ವ್ಯಕ್ತಿ ಚಿತ್ರಗಳೆನ್ಸಿ ಸಿದರೆ, ಉಳಿದವು ಸಣ್ಣ ಕತೆಯಂತಿ 
ರುವ ಅನುಭವಪ್ರಧಾನವಾದ ಚಿತ್ರಗಳಾಗಿವೆ. ಪ್ರಬಂಧಗಳಿಗೂ (8568)9), 
ಈ ತೆರನಾದ ಚಿತ್ರಗಳಿಗೂ (Sketches) ಇರುವ ಅಂತರವನ್ನು ನಿರ್ದೇಶಿಸುವುದು 
ಸ್ವಲ್ಪ ಕಷ್ಟವೆನ್ಸ್ಟಿಸಿದರೂ ಸಾಧ್ಯವಾದಷ್ಟು ಮಟ್ಟಗೆ ಇಂಥ ಸಂಕಲನವನ್ನು ಸಿದ್ಧ 
ಪಡಿಸುವಾಗ ಸಂಪಾದಕರು ಈ ಕೆಲಸವನ್ನು ಮಾಡಿಕೊಡುವುದು ಮೇಲು. ಈ 
ಎರಡು ಕೊರತೆಗಳನ್ನು ಬಿಟ್ಟರೆ, ಕಡೆಯದಾಗಿ ನಮ್ಮ ಮನಸ್ಸನ್ನು ಬಾಧಿಸುವ 
ಮತ್ತೊಂದು ಪ್ರಶ್ನೆ ಯೆಂದರೆ, ಹಚ ಹೇಳಿದ ಸಂಕಲನ ಗ್ರಂಥಗಳು ಪ್ರ ಕಟವಾದಂದಿ 
ನಿಂದ ಈಚೆಗೆ ಈ ಕ್ಷೇತ್ರದಲ್ಲಿ ಶ್ರಮಿಸಿರುವ ಹೊಸ ಲೇಖಕರ ಬತೆಹಗಳಾವುವೂ 
ಇಲ್ಲಿ ER "ಏಿನೋದಸ್ರ ಧಾನವಾದ ಪ್ರಬಂಧಗಳನ್ನು ಬರೆದಿರುವ 
ಶ್ರೀಯುತರುಗಳಾದ ನಾಡಿಗೇರ ಕೃಷ್ಣರಾವ್‌, ನಾಡಿಗೇರ ಗೊ!ಎಂದರಾಡ್‌, ಬಳ್ಳಾರಿ 
ಬೀಚಿ ಅವರ ರಚನೆಗಳಾಗಲಿ, ಈಬೇಜಿಗೆ ವಿಚಾರಪ್ರದವಾಗಿ. ಹಾಗೂ ಉಲ್ಲಾಸ 
ದಾಯಕವಾಗಿ ಕೆಲವು ಪ ಪ್ರಬಂಧಗಳನ್ನು ರಚಿಸಿರುವ. ಶ್ರೀ ಎಂ. ರಾಮರಾವ್‌, ಶೀ 





ಕಾವ್ಯಾವಲೋಕನ ೧೪೬ 


ಎಸ್‌. ಮಂಜುನಾಥ್‌ ಮುಂತಾದವರ ಕೃತಿಗಳಾಗಲಿ -ಕಂಡುಬಾರದಿರುವುದು 
ಒಂದು ಸೋಜಿಗವೇ ಸರಿ. ಇಂಥ ಸಂಕಲನ ಗ್ರಂಥಗಳಲ್ಲಿ ಹಿರಿಯರೊಂದಿಗೆ 
ಆದಷ್ಟು ಮಟ್ಟಿ ಗೆ ಪ್ರವರ್ಧಮಾನಕ್ಕೆ ಬರುತ್ತಿರುವ ನೂತನ ಸ ಸಾಹಿತಿಗಳನ್ನೂ ಲಕ್ಷ್ಯ 
ದಲ್ಲಿಡಬೇಕಾದದ್ದು ಆಯಾ ಪ್ರಭೇದದ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಗತ್ಯ. 

ಪ್ರಕೃತ ಸಂಕಲನದಲ್ಲಿ ನಮ್ಮ ಸಸ ಬರುವ `ಬಿ ಹೊಸ ಲೇಖಕರಲ್ಲಿ 
"ಶ್ರೀ ಎನ್ಸೆ' ಅವರ " ಮೋಡಕಾ ಬಾಜಾರ ”, », ಶ್ರೀ ರಾ. ಕು. ಅವರ " ಪಾದತ್ರಾಣ? 
ಶ್ರೀ ಎನ್‌. ಎಸ್‌. ಗದಗಕರ್‌ ಅವರ." ಗಿಳಿ. ಶ್ರೀ ದ.ಬಾ. ಕುಲಕರ್ಣಿ `ಅವರ 
ಸಾಹಿತ್ಯ ಭಂಡಾರಿ” ಎಂಬ ಬರೆಹಗಳು ಆಶಾದಾಯಕವಾಗಿವೆ. ಹಳಬರಲ್ಲಿ 
ಶ್ರೀ ಕಸ್ತೂರಿ ಅವರ ತಿಳಿಹಾಸ್ಯ, ಶ್ರೀ ಗೊರೂರು ಅವರ ವಿಡಂಬನಾತ್ಮಕ ಸರಣಿ, 
ಶ್ರೀ ಜಿ. ನಿ. ರಾಜರತ್ನಂ ಅವರ ವ್ಯಾಖ್ಯಾನ ಚಾತುರ್ಯಗಳು ಮನಸೆಳೆಯುವಂತಿವೆ. 
ಶ್ರೀ ಡಿ. ಎಲ್‌. ನರಸಿಂಹಾಚಾರ್‌ ಅವರ ವಿಚಾರ ವೈಖರಿ, ಶ್ರೀ ಪು. ತಿ. ನರಸಿಂಹಾ 
ಚಾರ್ಯರ, ಚಿಂತನಾಲಹರಿ, ಶ್ರೀ ತೀ. ನಂ. ಶ್ರೀಕಂಠಯ್ಯನವರ ಮೃದುವಿನೋದ 
ಗಳು ಗಮನಾರ್ಹವಾಗಿವೆ. ಕನ್ನಡದ ಪ್ರತಿಷ್ಠಾವಂತರಾದ ಲೇಖಕರ ಈ ಮೂವತ್ತು 
ರಚನೆಗಳೂ ರಸಿಕರಿಗೆ ಒಂದಿಲ್ಲ ಒಂದು ಬಗೆಯಲ್ಲಿ ಆನಂದವನ್ನೋ, ಆಲೋಚನೆ 
ಯನ್ನೋ ಉಂಟುಮಾಡಿ ಮನಸ್ಸಿಗೆ ತೃಪ್ತಿಯನ್ನು ನೀಡುವುದರಲ್ಲಿ ಸಂದೇಹವಿಲ್ಲ. 
ಇಂಥ ಸ್ತುತ್ಯ ಕೆಆಸವನ್ನು ಅಚ್ಚುಕಟ್ಟಾಗಿ ಅಣಿಮಾಡಿಕೊಟ್ಟಿ ರುವ ಸಂಪಾದಕರಿಗೂ, 
ಈ ಕೆಲಸಕ್ಕ ಉತ್ತೆ ತ್ರೇಜನವಿತು. ಸಹಕರಿಸಿದ ಪ್ರಕಾಶನ de ನಮ್ಮ 
ಅಭಿನಂದನೆಗಳು. 


ದೇಗುಲಗಳ ದಾರಿಯಲ್ಲಿ: ಲೇಖಕರು: ಶ್ರೀ ಕೆ. ಬಿ. ಪ್ರಭುಪ್ರಸಾದ ಎಂ.ಎ.; 
ಪ್ರಕಾಶಕರು: ಸಾರಸವಿಹಾರ, ಸರಸ್ವತೀಪುರ, ಮೈಸೂರು; *ರೀಟ' ಅಷ್ಟದಳ; ಪು. 
vii--೧೫೦ ; ಬೆಲೆ: ರೂ. ೨-೦೦. 


ಕನ್ನಡ ಸಾಹಿತ್ಯದ ಗದ್ಯ ಭಾಗವು ದಿನದಿನಕ್ಕೂ ಬಹುಮುಖವಾಗಿ ಬೆಳೆಯು 
ತ್ತಿರುವುದು ಬಹು ಹರ್ಷದಾಯಕವಾದ ಸಂಗತಿ. ಸಣ್ಣಕತೆ, ಕಾದಂಬರಿಗಳಂತೆಯೇ 
ವಾಸಕಥನಗಳೂ ಸಹ ವಿಶಿಷ್ಟವಾಗಿ ತಮ್ಮ ನೂತನ ವಿನ್ಯಾಸವನ್ನು ಇಡತೊಡಗಿವೆ. 
ಶ್ರೀ ವಿ. ಸೀ. ಅವರ “ ಪಂಪಾಯಾತ್ರೆ "ಯೇ ಈ ಬಗೆಯ ಲೇಖನಕ್ಕೆ ನಾಂದಿ ಎನ್ನ. 
ಬಹುದು. ಅಲ್ಲಿಂದೀಚೆಗೆ ಪತ್ರಗಳ ಮೂಲಕ ತಮ್ಮ ವಿದೇಶದ ಅನುಭವ ಸಾರನನ್ನೇ 
ಚಿತ್ರಿಸಿರುವ ಶ್ರೀ ನಿ. ಕೃ. ಗೋಕಾಕರ“ ಸಮುದ್ರದಾಜೆಯಿಂದ ? ಎಂಬ ಕೃತಿಯು 
ಉಲ್ಲೇಖನಾರ್ಹವಾಗಿದೆ. ಇದೇ ತೆರನಾಗಿ ಇತರ ಕೆಲವು ಲೇಖಕರು ವಿಚಾರ 
ಪೂರಿತವಾಗಿಯೋ, ವಿನೋದ ಪೂರ್ಣವಾಗಿಯೋ ಇಂಥ ಸಾಹಿತ್ಯವನ್ನು ಆಗಿಂದಾಗ್ಗೆ 
ನಿರ್ಮಿಸಿರುವುದುಂಟು. ಪ್ರಕೃತದಲ್ಲಿ, ಶ್ರೀ ಕೆ. ಬಿ. ಪ್ರಭುಪ್ರಸಾದರವರು ತಮ್ಮ 
ಮಿತ್ರರೊಂದಿಗೆ ಕೂಡಿ ದಕ್ಷಿಣಭಾರತದ ಯಾತ್ರಾಸ್ಥಳಗಳಿಗೆ ತಾವು 'ಪ್ರಯಾಣ 








೧೪೮ ಪ್ರಬುದ್ಧ ಕರ್ಣಾಟಕ 


ಮಾಡಿ ಬಂದ ಅನುಭವವನ್ನು ಆಹ್ಲಾದಬಾಯಕವಾಗುವಂತೆ ಇಲ್ಲಿ ನಿರೂಪಿಸಿರು 
ತ್ತಾರೆ. ತಮ್ಮ ಮಿತ್ರರ ನಡೆನುಡಿಗಳ ಚಿತ್ರಣದೊಂದಿಗೆ ಇಲ್ಲಿ ಮಾಡಿರುವ ಆಯಾ 
ಸ್ಥಳಗಳ ಸನ್ನಿವೇಶ ವರ್ಣನೆ, ದಾರಿಯುದ್ದಕ್ಕೂ ತಮಗಾದ ಪ್ರಕೃತಿ ಸೌಂದರ್ಯದ 
ಅನುಭವ ನಿರೂಪಣೆ, ಅನಿರೀಕ್ಷಿತವಾಗಿ ಒದಗಿ ಬಂದ ಸ್ಟಾರಸ್ಯಪೂರ್ಣವಾದ 
ಸಂದರ್ಭಗಳ ಸಮಾಕ್ಷೆಗಳು ಬಹು ಹಿತವಾಗಿ ಮೂಡಿ ಬಂದಿವೆ. ಲೇಖಕರು 
ಒಂದೊಂದು ಅಧ್ಯಾಯಕ್ಕೂ ಮಾಡಿರುವ ನಾಮಕರಣವೇ ಸಾಕು, ಎಂಥ ಮಂದ 
ಮತಿಯವನನ್ನಾದರೂ ಜಾಗೃತಗೊಳಿಸಬಲ್ಲುದು! ಪ್ರಯಾಣ ಸಿದ್ಧತೆಯ ವೈಭವ 
ಒಂದು ತೆರನಾದಕೆ, ದಾರಿಯುದ್ದಕ್ಕೂ ನಡೆದ ತಿಂಡಿ ತೀರ್ಥಗಳ ವಿತರಣೆ, ಗೆಳೆಯರ 
ಮಾತುಕತೆಗಳು, ಮನುಷ್ಯ ಸಹಜವಾದ ಸರಸ, ಸಂಭ್ರಮಗಳು, ಯಾತ್ರಾಸ್ಥಳದ 
ಅಪೂರ್ವ ದೃಶ್ಯಗಳು, ಊಹಿಸಲಾರದ ಸ್ವಾರಸ್ಯಕರವಾದ ಪ್ರಸಂಗಗಳು ಮೊದಲಾ 
ದುವುಗಳನ್ನು ಲೇಖಕರು ಚಿತ್ತಾ ಕರ್ಷಕವಾಗಿ ಚಿತ್ರಿಸಿರುತ್ತಾರೆ. ಇಲ್ಲಿನ ನಿರೂಪಣೆ 
ಯಲ್ಲಿ ಸ್ಥಳಪುರಾಣವಿದೆ; ಸ್ಥಳ ವರ್ಣನೆಯಿದೆ. ಸ್ವಭಾನ ಚಿತ್ರಣವಿದೆ; ಸನ್ನಿವೇಶ 
ಗಳನ್ನು ತಿಳಿಯಾಗಿ ಚಿತ್ರಿಸಬಲ್ಲ ಅನುಪಮ ಕೌಶಲವಿದೆ. ನಗೆಯೂ, ಗಾಂಭೀರ್ಯವೂ 
ಜೊತೆಗೂಡಿ ಸಾಗುವ ಈ ಪ್ರವಾಸಕಥನದಲ್ಲಿ, ಅಲ್ಲಲ್ಲಿಯೇ ಕ್ಷಣಕಾಲ ತಂಗಿ, 
ತಂಗಾಳಿಯನ್ನೋ, ತಣ್ಣೆಳಲನ್ನೋ ಸೇವಿಸಿ, ದೇವತೆಯ ಆರಾಧನೆಯಲ್ಲಿಯೋ 
ನೀಲಿಗಿರಿಯಂತಹ ಪ್ರಕೃತಿಮಾತೆಯ ಮಡಿಲಿನ ಸವಿಸುಖದಲ್ಲಿಯೋ ಲೇಖಕರೊಂದಿಗೆ 
ನಾವೂ ಭಾಗವಹಿಸಿ, ಹಾಯಾಗಿ ಅಡ್ಡಾಡಿಕೊಂಡು ಬಂದ ಒಂದು ದಿವ್ಯಾನುಭವವು 
ನಮಗೆ ಲಭಿಸುತ್ತದೆ. ಹಗುರವಾದ ಹಾಸ್ಯ, ತಿಳಿಯಾದ ಭಾಷೆ, ಮನೋಹರವಾದ 
ನಿರೂಪಣೆ, ನೈಜವಾದ ಅನುಭವಗಳಿಂದ ಕೂಡಿದ ಈ ಪ್ರವಾಸಕಥನವು ರುಚಿ ಶುಚಿ 
ಗಳೆರಡನ್ನೂ ಒಳಗೊಂಡು ವಾಚಕರಿಗೆ ಈ ರೀತಿಯ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚಾದ 
ಅಭಿರುಚಿಯನ್ನು ಂಟುಮಾಡುವುದರಲ್ಲಿ ಸಂದೇಹವಿಲ್ಲ. ಲೇಖಕರ ಪ್ರಯತ್ನವು 
ಇಷ್ಟುಮಟ್ಟಿಗೆ ಸಾರ್ಥಕವಾಗಿರುವುದಕ್ಕಾಗಿ ನಮ್ಮ ಹೃತ್ಸೂರ್ವಕವಾದ ಅಭಿನಂದನೆ 
ಗಳನ್ನು ಸಲ್ಲಿಸಬಯಸುತ್ತೇವೆ. 


ಕನ್ನಡ ಗಾದೆಗಳು: ಸಂಗ್ರಹಕಾರರು: ಶ್ರೀ ಹೆಚ್‌. ಎಸ್‌. ಅಚ್ಚಪ್ಪ; ಪ್ರಕಾಶಕರು: 
ಶ್ರೀ ಹೆಚ್‌. ಎಸ್‌. ಅಚ್ಚಪ್ಪ, ೨೮೪೭/೧೨, ಜಯನಗರ, ಮೈಸೂರು ; ಕಿರೀಟ ಅಷ್ಟದಳ: 
ಪು. ೪4-೧೪೨; ಬೆಲೆ; ಸಾದಾ ಪ್ರತ್ಕಿ ರೂ. ೧.೫೦ (ಕ್ಯಾಲಿಕೊ ಪ್ರತಿ ರೂ. ೩.೦೦). 

ಜನ ಪ್ರಚುರವಾದ ಜನಪದಗೀತೆಗಳನ್ನು ಸಂಗ್ರಹಿಸಿ ಪ್ರಕಟಸುವಂತೆಯೇ 
ಜನರ ನಾಲಿಗೆಯ ಮೇಲೆ ಮಾತ್ರವೇ ಬಾಳುತ್ತಿರುವ ನಾಣ್ಣುಡಿಗಳನ್ನು ಸಂಗ್ರಹಿಸಿ 
ಪ್ರಕಾಶಗೊಳಿಸುವುದೂ ಒಂದು ಕಷ್ಟಸಾಧ್ಯವಾದ ಕಲೆ. ಪ್ರಕೃತ ಸಂಗ್ರಹಕಾರ 
ರಾದ ಶ್ರೀ ಹೆಚ್‌. ಎಸ್‌. ಅಚ್ಚಪ್ಪ ನವರು ಈ ಸ್ತುತ್ಯಕಾರ್ಯವನ್ನು ಬಹಳ 
ಹಿಂದೆಯೇ ಕೈಕೊಂಡು ಬಹುಮಟ್ಟಿಗೆ ಯಶಸ್ವಿಯಾಗಿರುವುದಲ್ಲದೆ, ಪ್ರಸ್ತುತ 





ಕಾವ್ಯಾನಲೋಕನೆ ೧೪೯ 


ಕೃತಿಯು ಎರಡನೆಯ ಆವೃತ್ತಿಯೆಂದು ಮನಗಂಡರೆ, ಇಂಥ ಕೆಲಸಕ್ಕೆ ಎಷ್ಟು 
ಮನ್ನ ಣೆಯಿದೆಯೆಂಬುದು ಸ್ವ ಸ್ವನಿದಿತವಾಗುತ್ತ ಜೆ. ಈ ಗ್ರಂಥಕ್ಕೆ ಮುನ್ನು ಡಿಯನ್ನು 
ಬಕಿಯುತ್ತಾ ಶ್ರೀ. ಎ೯. ಕಸ್ತೂರಿ ಅವರು, -« ನಮ್ಮ ಸಮಾಜ ರಚನೆಯಲ್ಲಿ ಹಾಸು 
ಹೊಕ್ಕಾಗಿ “ಸೇರಿಕೊಂಡಿರುವ ಮೇಲು ಕೀಳುಗಳೂ ಬೇವು ಬೆಲ್ಲಗಳೂ, ಕಟ್ಟು ನಿಟ್ಟು 
ಗಳೂ, ನಮ್ಮ ಸಂಸಾರ ಜೀವನದಲ್ಲಿ ತುಂಬಿರುವ ರೀತಿ ನೀತಿಗಳೂ, ಪ್ರೀತಿ 
ಗೌರವಗಳೂ ಅನೇಕ ಗಾಜಿಗಳ ವಿಷಯವಾಗಿವೆ. ಇವುಗಳನ್ನು ಮನನಮಾಡಿದಕೆ 
ನಮ್ಮ ಜನರ ಧರ್ಮದೃಷ್ಟಿ ಎತ್ತಕಡೆ ಬಾಗಿದೆ, ಅವರ ನ್ಯಾಯಾನ್ಯಾಯ ವಿಮರ್ಶೆ 
ಯಾವ ಆಧಾರಗಳ ಮೇಲೆ ನೆಲೆಸಿದೆ, ಅವರನ್ನು ತಿವಿದೆಚ್ಚರಿಸುತ್ತಿರುವ ಗೊತ್ತು 
ಗುರಿಗಳು ಯಾವುವು ಎಂಬುದೆಲ್ಲ ಮನದಟ್ಟಾಗುತ್ತದೆ” ಎಂದು ಹೇಳಿರುವ ಮಾತು 
ಅಕ್ಷರಶಃ ಸತ್ಯ. 
ಜನಜೀವನದಲ್ಲಿ ಗಾಜಿಗಳ ಪಾತ್ರ ಬಹು ಹಿರಿದು. ಅವು ಅನುಭವದ 
ರಸಘಟ್ಟಿಗಳು. ಕೆಲವು ಕಲ್ಲುಸಕ್ಕರೆಯಂತೆ ಚಪ್ಪರಿಸಿದಷ್ಟೂ ಸವಿಯೆನ್ಸಿ ಸಿದರೆ 
ಮತ್ತೆ ಕೆಲವು ಬೇವಿನ ಗುಳಿಗೆಯಂತೆ ನುಂಗುವುದೇ ಪ್ರಯಾಸಕರ. ಸಮಾಜ 
ದಲ್ಲಿಯೂ ಅಂತಸ್ತಿಗನುಸಾರವಾಗಿ ಈ ಗಾದಿಯ ಬಳಕೆ ಬೇಕಿ ಬೇಕೆಯಾಗಿ ಕಂಡು 
ಬರುವುದುಂಟು. ಆಯಾ ದೇಶದ ಆಚಾರ, ವಿಚಾರ, ವ್ಯವಹಾರಗಳಿಗೆ ಈ ಗಾದೆಗಳು 
ಕೈಗನ್ನಡಿಯಂತೆ ಇರುತ್ತವೆ. “ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು” ಎಂಬ 
ಗಾಡಿಯ ಮೂಲಕವೇ ಈ ರಚನೆಯ ಮಹತ್ವವೇನು ಎನ್ನುವುದು ವಿದಿತವಾಗುತ್ತದೆ. 
ಅಜ್ಜಾ ತ ಕರ್ತ್ನೃಗಳಿಂದ ನಿರ್ಮಿತವಾದ ಈ ಆಣಿಮುತ್ತುಗಳನ್ನು ಹಾಳಾಗದಂತೆ 
ರಕ್ಷಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈ ಕಾರ್ಯವನ್ನು ಶ್ರೀ ಹೆಚ್‌. ಎಸ್‌. 
ಚ ಪ್ಪನವರು ಕೈಕೊಂಡು, ತಾವು ಸಂಗ್ರಹಿಸಿರುವ ಸರಕನ್ನು ಅಕಾರಾದಿಯಾಗಿ 
ವಿಂಗಡಿಸಿ ಕೊಟ್ಟಿರುವುದು ಪ್ರಶಂಸನೀಯವಾದುದು, 

- ಸೆಂಗ್ರಹೆಕಾರನ ಕೆಲಸ ಮುಗಿದ ಮೇಲೆ ಇಂಥ ಸಾರಸ್ವತ ಸಂಪತ್ತಿನ 
ವ್ಯಾಸಂಗ ಮತ್ತೂ ಮುಂದುವಕೆಯಬೇಕಾದುದು ಸಹಜವಪ್ಪೆ. ಆದರೆ, ಕನ್ನಡದಲ್ಲಿ 
ಈ ಬಗ್ಗೆ ಹೆಚ್ಚು ಕೆಲಸ ನಡೆದಿಲ್ಲ ಎಂದು ಹೇಳಲು ವ್ಯಥೆಯಾಗುತ್ತದೆ. ಶ್ರೀ ಎ. ಕೆ. 
ರಾಮಾನುರ್ಜ ಅವರು “ ಕನ್ನಡ ಗಾದೆಗಳು” ಎಂಬ ತಮ್ಮ ಪುಸ್ತಿಕೆಯೊಂದರಲ್ಲಿ 
ಸ್ವಲ್ಪಮಟ್ಟಿಗೆ ಈ ಕೆಲಸವನ್ನು ಮಾಡಿಕೊಟ್ಟಿರುತ್ತಾರೆ. ನಮ್ಮ ನೆಕೆಹೊಕೆಯ 
ಭಾಷೆಗಳಲ್ಲಿ ಕಂಡುಬರುವ ಏಕರೀತಿಯಾದ ಗಾದೆಗಳ ತೋಲನಾತ್ಮಕ ವಿವೇಚನೆ, 
ದೇಶವಿದೇಶಗಳಲ್ಲಿ ಪ್ರಚುರವಾಗಿರುವ ನಾಣ್ಣುಡಿಗಳ ಸಾರ್ವತ್ರಿಕ ಲಕ್ಷಣಗಳು, 
ಒಂದೇ ಅಭಿಪ್ರಾಯ ನಿರೂಪಣೆಯಲ್ಲಿ ವ್ಯಕ್ತವಾಗುವ ಭಿನ್ನ ಭಿನ್ನ ರೀತಿಗಳು, ಒಂದೇ 
ಭಾಷೆಯಲ್ಲಿಯೇ ಸ್ಥಳದಿಂದ ಸ್ಥಳಕ್ಕೆ ಕಂಡುಬರುವ ಪಾಠಾಂತರಗಳು, ಇವೇ 
ಮೊದಲಾದುವು ಗಾಡಿಗಳನ್ನು ವ್ಯಾಸಂಗಮಾಡುವಾಗ ಉಂಟಾಗುವ ಕುತೂಹಲ 
ಗಳು, ಇಂಥ ಶಾಸ್ತ್ರೀಯವಾದ ವ್ಯಾಸಂಗವನ್ನು ಕೈಕೊಳ್ಳುವನರಿಗೆ ಶ್ರೀ. ಹೆಚ್‌. 





೧೫೦ ಎ ಪ್ರಬುದ್ಧ ಕರ್ಣಾಟಕ 


ಎಸ್‌. ಅಚ್ಚಪ್ಪನವರು ತುಂಬ ಉಪಕಾರಮಾಡಿರುತ್ತಾರೆ. ' ಶ್ರೀಯುತರ: ಈ 
ಸೆಂಗ್ರಹಕಾರ್ಯವು ಹೆಚ್ಚು ಹೆಚ್ಚು ಮುಂದುವರಿಯುವಂತೆ. ಅವರಿಗೆ ತಕ್ಕ ಉತ್ತೇ 
ಜನವು ದೊರೆಯಲೆಂದು "ಹಾರೈಸುತ್ತೇವೆ. ಇದೇ ಲೇಖಕರು “ The Way to ' 
Success and Happiness” ಎಂಬ ತಮ್ಮ ಇಂಗ್ಲಿಷ್‌ ಕೃತಿಯೊಂದರಲ್ಲಿ ಸುಪ್ರಸಿದ್ಧ 
ವಾದ ಸೂಕ್ತಿಗಳನ್ನು ಸಂಗ್ರಹಿಸಿಕೊಟ್ಟ ಸತಗ ತಿಳಿದುಬರುತ್ತ. ಜಿ. ಅಂಥ 
ಪ್ರಯತ್ನವು ಕನ್ನ ಡದಲ್ಲಿಯೂ iin ಗಾದೆಗಳ ಮಹತ್ವ ಶ್ರವನ್ನು ಮನ 
He ಈ ಸಂಗ್ರಾ ) ಹಕಕೇ ನಮ್ಮ ಪ್ರಾಚೀನ ಕನಿವಾಣಿಯಲ್ಲಿ ಕೇಳಿಬರುವ 
ಸಾಮತಿಗಳನ್ನೂ, ರಸವತ್ತಾದ ಸೂಕ್ತಿಗಳನ್ನೂ. ಸಂಗ್ರಹಿಸಿ ಕೊಡಲೆಂದು 
ಆಶಿಸುತ್ತೇವೆ. 

ಎಜಿ. ನಿ. ಆರ್‌. 








ಕಮ್ಮಟದ ಕಿಡಿಗಳು 


6 ಚಕ್ಕಣಂ' 
ಪಂಪಭಾರತದ ೪-೮೭ರ ಮುಂದಿನ ವಚನಭಾಗದ ಈ ಕೊನೆಯ ಸಾಲು 
ಗಳನ್ನು ನೋಡಿ: 
4..._ಧರ್ಮಗಳ್ಳು ಡಿವರ್ಗೆಲ್ಲಂ ಮಾಸಲ್ಗಳ್ಳನೆಅಕಿದು, ಪೊನ್ನ ಬೆಳ್ಳಿಯ ಸಿಪ್ಪುಗಳೊಳ್‌ 


ಕಿಲುಕಿಆಾಂದನೆಅಕದು ಕುಡಿಬಿದಿರ ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ 
ಪುಡಿಯೊಳಡಸಿದಲ್ಲನಲ್ಲಣಿಗೆಯ ಚಕ್ಕ ಇಂಗಳಂ ಸನಿಸವಿದು- 3 


ಈ ವಾಕ್ಯದ ಸರಣಿ ಮುಂದಿನ ವೃತ್ತದಲ್ಲಿ ಮುಂದುವರಿದು "....ಕಳ್ಳಪ್ಪುದು 
ತಪ್ಪದೆಂದು ಕುಡಿದರ್‌ ಕಾಮಾಂಗಮಂ ಕಾಂತೆಯರ್‌' ಎಂಬ ಮಾತಿನಿಂದ 
ಕೊನೆಗೊಳ್ಳುತ್ತದೆ. 

ಸೂಳೆಗೇರಿಯ ಒಂದೆಡೆಯಲ್ಲಿ ನಡೆದ ಮಧುಪಾನ ವೈಖರಿಯ ವರ್ಣ ನಾಂಶ 
ವನ್ನು ಮೇಲೆ ಉದ್ಭರಿಸಿದೆ. ಕಳ್ಳುಡಿಯಲೆಂದು ವಿಧಿವತ್ತಾಗಿ ಪಾತ್ರೆಗಳಿಗೆ ಕಳ್ಳೆರೆವ 
ಪರುಶವಣೆಯಾದ ಮೇಲೆ, ಕೆಲ ಸಾಮಗ್ರಿಗಳ ಪಾಕವಾದ ಚಕ್ಕಣಗಳನ್ನು ಸನಿದು, 
ಕಳ್ಳಿನ ರುಚಿಯನ್ನು ಬಣ್ಣಿಸುತ್ತ ಕಾಂತೆಯರು ಕಳ್ಗುಡಿದರೆಂಬುದು ಒಟ್ಟು ವಚನ 
ಮತ್ತು ವೃತ್ತದ ತಾತ್ಸರ್ಯ. 

ಮೇಲಣ ವಚನಭಾಗದಲ್ಲಿ, ಅರ್ಥಕ್ಲೇಶವಿರುವ ಶಬ್ದಗಳಲ್ಲಿ, " ಚಕ್ಕಣಂ' 
ಎಂಬುದು ಸದ್ಯದ ನಿಚಾರಕ್ಕೆ ವಿಷಯ. ಪಂಪಭಾರತದ ಎರಡನೆಯ (ಹೊಸ) 
ಮುದ್ರಣದಲ್ಲಿ ಮಾತ್ರ ಈ ಶಬ್ದವು ಕಾಣುತ್ತದೆ. ಹಿಂದಿನ ಎಲ್ಲ ಮುದ್ರಣಗಳಲ್ಲಿಯೂ 
ಈಯೆಡೆಯಲ್ಲಿ "ಚಿಕ್ಕಣಂ' ಎಂಬ ಶಬ್ದವಿದೆ. ಈ ಶಬ್ದಗಳು ಒಂದಕ್ಕೊಂದು 
ಪಾಠಾಂತರ. ಆರ್ಥ ಸಮಂಜಸತೆಯ ದೃಷ್ಟಿಯಿಂದ ಈಚಿನ ಪ್ರತಿಯಲ್ಲಿ "ಚಕ್ಕಣಂ' 
ಎಂಬುದೇ ಸಂಪಾದಕರಿಗೆ ಗ್ರಾಹ್ಯಪಾಠವಾಗಿ ಕಂಡಿರಬಹುದು. "ಚಿಕ್ಕಣಂ' ಶಬ್ದಕ್ಕೆ 
ಪಂಪಭಾರತದ ನಿಘಂಡನಲ್ಲಿ ಪ್ರಶ್ನ ಚಿಹ್ನೆಯಿದೆ. ಕಿಟಿಲ್‌ ನಿಘಂಟಿನಲ್ಲಿಯೂ, ಸಂಸ್ಕೃತ 
ಮತ್ತು ಇತರ ಭಾಷೆಯ ಕೋಶಗಳಲ್ಲಿಯೂ ಈ ಶಬ್ದಕ್ಕೆ " ಸ್ನಿಗ್ಗವಾದ್ದು, ಜಿಗು 
ಟಾದ್ದು ' ಎಂಬರ್ಥದ ಮಾತುಗಳಿವೆ. ಈ ಅರ್ಥವನ್ನಿಟ್ಟುಕೊಂಡು ಕೆಲವು ಪದಾರ್ಥ 
ಗಳ ಮಿಶ್ರಣದ ಲೇಹೈಪಾಕವನ್ನೋ ಸ್ನಿಗ್ಫಪಾಕವನ್ನೋ ಸವಿದರೆಂದು ಹೇಳ 
ಲಾಗದೇ? ಇದು ಸಂಪಾದಕರಿಗೆ ಸಮ್ಮತವಾಗಿದ್ದರೆ ಪ್ರಶ್ನಚಿಹ್ನೆಯನ್ನು ಹಾಕುತ್ತಿರ 
ಲಿಲ್ಲ. ಹೋಗಲಿ, ಪಾಠಾಂತರದ ಸವರಣೆಯಿಂದ ಅರ್ಥದ ತೊಡಕು ಪರಿಹಾರ 
ವಾಯಿತೆ? 


ಈಗ ಪಂಪಭಾರತದ ೭೯೦ನೆಯ ಈ ಪದ್ಯವನ್ನು ನೋಡಿ : 








೧೫೨ ಪ್ರಬುದ್ಧ ಕರ್ಣಾಟಕ 


ಒದನಿದ ಕೆತ್ತ ಕಂಕಣದ ಪ್ರರ್ನಿನ ಜರ್ವು ಲಯಕ್ಕೆ ಲಕ ಲೆ 

ಕ್ಕದ ಗತಿ ನಾಟಕಾಭಿನಯಮಾಯ್ತಿನೆ ಗೇಯದೊಳೀಕೆ ಸೊರ್ಕನಿ 
ಕಿದಳೆನೆ ಕಳ್ಳೆ ಚಕ್ಕ ಇಮೆನಿಪ್ಪುದು ಸಾಗೆನಿಸಲ್ಕೆ ಸಾಲ್ವ ಸ 

ಗ್ಗದ ಪೊಸದೇಸಿಯೋಳಿಗಳನೊರ್ವಳೊಟಿಲ್ಲು ನೆಜಿಲ್ಲು ಪಾಡಿದಳ್‌ 


ಇಂದ್ರಕೀಲ ನಗೇಂದ್ರದಲ್ಲಿ ತತೋನಿಯಮನಿಯಮಿತನಾಗಿ ನಿಂತ ನರೇಂದ್ರ ತಾಪಸ 
ನಾದ ಅರ್ಜುನನ ತಪೋವಿಘಾತವನ್ನು ಮಾಡಲೆಂದು ಇಂದ್ರನಪ್ಪಣೆಯಂತೆ ಬಂದ 
ಜೇವಾಪ್ಸರೆಯರ ವೃಂದದಲ್ಲಿ ಒಬ್ಬಳು ಅವನೆದುರಿನಲ್ಲಿ. ಕಾಣಿಸಿಕೊಂಡ ಪರಿಯನ್ನು 
ಇಲ್ಲಿ ಹೇಳಿದೆ. “ ಕೈಬಳೆಗಳ ಮತ್ತು ಹುಬ್ಬುಗಳ ಮಿಡುಕಾಟ, ಲಯಾನುಸಾರಿಯಾದ 
ತ್ವರಿತ ಪದಗತಿ, ನೃತ್ಯಾಭಿನಯವಾಯಿತೆಂಬಂತೆ ಇತ್ತು; ಹಾಡಿದ ಹಾಡಿನಲ್ಲಿ 
ಮಾದಕತೆಯನ್ನು ತುಂಬಿದಂತೆ ಇತ್ತು; ಅವಳ ಸಾಗು* ಎಂದರೆ ಮುಂಬರಿವು (?) 
ಕಳ್ಳಿಗೆ ಚಕ್ಕಣವೆನಿಸುವುದು-ಎಂದು ಹೇಳಬಹುದಾದ ಸ್ವರ್ಗದ ಹಲವು ಸೊಗಸು 
ಗಳನ್ನು ಒಬ್ಬಳು ಪ್ರೀತಿಯಿಂದಲೂ ತನ್ಮಯತೆಯಿಂದಲೂ ಹಾಡಿದಳು?- ಎಂಬುದು 
ಈ ಪದ್ಯದ ಸಾರಾಂಶ. A 

ಪಂಪಭಾರತದ ಎರಡನೆಯ (ಹೊಸ) ಮುದ್ರಣದಲ್ಲಿ ಮಾತ್ರ "ಕಳ್ಳೆ ಚಕ್ಕಣ 
ಮೆನಿಪ್ಪುದು-' ಎಂದಿದೆ. ಹಿಂದಿನ ಎಲ್ಲ ಮುದ್ರಣಗಳಲ್ಲಿಯೂ "ಕಳ್ಳೆ' ಎಂಬೆಡೆಯಲ್ಲಿ 
"ಕಣ್ಣೆ? ಎಂದಿಥೆ. ಈ ಮಾರ್ಪಾಟನಿಂದ ಅರ್ಥ ಸುಕರವಾಯಿತೆ ? ಕಣ್ಣೆ ಅಥವಾ 
ಕಳ್ಗೆ "ಚಕ್ಕಣಮೆನಿಪ್ಪ್ಟುದು ಸಾಗು' ಎಂದರೇನು? . " ಪಂಪಭಾ. ನಿಘಂಟ' ನಲ್ಲಿ 
"ಚಕ್ಕಣಂ' ಶಬ್ದಕ್ಕೆ ಪ್ರಶ್ನ ಚಿಹ್ನೆಯಿದೆ. ಕಿಟಿಲ್‌ಕೋಶದಲ್ಲಿ ಈ ಶಬ್ದವಿಲ್ಲ. ಸನ್ನಿವೇಶ 
ಬಲದಿಂದ ಇಲ್ಲಿ ಶಬ್ದಾರ್ಥವನ್ನು ಊಹಿಸುವುದು ಕಷ್ಟ. ಅರ್ಥಾನುಕೂಲ್ಯದ ದೃಷ್ಟಿ 
ಯಿಂದ ಸಂಪಾದಕರು ಯೋಚಿಸಿರಬಹುದಾದ ಈ ಪಾಠಾಂತರ(?)ದ ಔಚಿತ್ಯವನ್ನು 
ಮನಗಾಣಬೇಕಾಗಿದೆ. 

೪-೮೭ವೆ.ದ ಮಧುಪಾನ ಸಂದರ್ಭದಲ್ಲಿ" ಚಿಕ್ಕಣ'ವು"ಚಕ್ಕಣ'ವಾದುದನ್ನು, 
೭-೯೦ರಲ್ಲಿ " ಕಣ್ಣೆ'ಯು "ಕಳ್ಳ? ಆದುದನ್ನೂ, ಸನ್ಸಿವೇಶಬಲದಿಂದ. ನೋಡಿದರೆ 
ಕಳ್ಳಿಗೂ ಚಕ್ಕಣಕ್ಕೂ ಜಾತಿಸಂಬಂಧವಿರಬಹುದೆಂದು ತೋರುತ್ತದೆ. ೨ನೇ 
ನಾಗವರ್ಮನ “ ಅಭಿಧಾನ ವಸ್ತುಕೋಶ'ದ ಈ ತ್ರಿಪದಿಯಲ್ಲಿ ಈ ಸಂಬಂಧವನ್ನು 
ಕಾಣಬಹುದು : ಕ 


* * ಪಂಪಭಾ. ನಿಘಂಟ'?ನಲ್ಲಿ ಈ ಶಬ್ದಕ್ಕೂ ಪ್ರಶ್ನ ಚಿಹ್ನೆಯಿದೆ. ಇದು "ಮುಂದುವರಿ' 
ಎಂಬ ರೂಢಿಯ ಅರ್ಥದ ಶಬ್ದವಿರಲಾರದೇನೋ? "ನೇಷ' ಎಂಬರ್ಥದ "ಸೋಗು? ಎಂದೋ, 
ಮಡಿಲು ಅರ್ಥದ "ಸೋಗೆ? ಎಂದೋ, "ಪೋಗು' "ಬಾಗು? ಎಂಬಂತೆ ಸಹಜ ಭಾವನಾಮ 
ವಾಗಿ "ಮುಂದುವರಿ ಎಂಬರ್ಥದಲ್ಲಿಯೇ "ಸಾಗು ಎಂದೋ, ವಿಶೇಷವಾದ ಬೇಕಿ ಅರ್ಥವುಳ್ಳ 
ಶಬ್ದವೋ, ಏನಿರಬಹುದೆಂದು ಇಲ್ಲಿ ಹೇಳುವುದು ಕಷ್ಟ. *ಚಕ್ಕಣಂ' ಶಬ್ದದ ಅರ್ಥನಿರ್ಜಯಕ್ಕೆ 
ಹೇಗೂ ಬಾಧಕವಿಲ್ಲ. #1, 





ಕಮ್ಮಟದ ಕಿಡಿಗಳು ೧೫೩೩ 


ಪಾನಂ ಗೋಷ್ಠ್ಮಿಕೆಯದಾಪಾನಂ ಶುಂಡಾ ಪ್ರೆ 


ಪಾನಂ ಕಳ್ಳುಡಿಹ ಕಡುಸೊರ್ಕು ಚರ್ಕ್ಕಣಂ 
ತಾನದು ಸೆಸರೊಳಿದುಂ (೯೩-೬) 


ಇಲ್ಲಿ ಬಂದಿರುವ "ಚರ್ಕ್ಕಣಂ' "ಚಕ್ಕಣಂ' ಎಂಬುದರ ಮೊದಲ ರೂಪವಿರಲು 
ಸಾಧ್ಯ. ಬಹುಶಃ ಪಂಸನಲ್ಲಿ ರೂಢಿಯ ಶಬ್ದವಾಗಿದ್ದ ತರುವಾಯದ ರೂಪ, 
ಬಳಕೆಯಾಗಿರಬಹುದು. ಈ ಪದ್ಯದಿಂದ ಚಕ್ಕಣವು ಕಳ್ಳಿನ ಅನುಬಂಧಿ ಶಬ್ದವೆಂದು 
ತಿಳಿಯಬಹುದಲ್ಲದೆ ಈ ಪದಾರ್ಥವಿಶೇಷದ ಪಾತ್ರವೇನೆಂದು ಸ್ಪಷ್ಟಪಡುವುದಿಲ್ಲ. 
ಹಳಗನ್ನಡ ಕಾವ್ಯಗಳಲ್ಲಿ ಸಾದೃಶ್ಯಕ್ಕಾಗಿ ಎತ್ತಿಕೊಳ್ಳಲು ಈ ಶಬ್ದಗಳ ಅನ್ಯ 
ಪ್ರಯೋಗಗಳು ದೊರೆಯುಂತೆ ಕಾಣುವುದಿಲ್ಲ.' ಕನ್ನಡ, ತೆಲುಗು ಮತ್ತು ತುಳು 
ನುಡಿಗಳ ಪ್ರಮಾಣಿತ ನಿಘಂಟುಗಳಲ್ಲಿ " ಚಕ್ಕಣಂ' ಶಬ್ದದ ಯಥಾರೂಪವಾಗಲಿ, 
ವಿಕೃತರೂಪವಾಗಲಿ ಕಾಣುವಂತೆ ತೋರಲಿಲ್ಲ. ತಮಿಳು ಕೋಶದಲ್ಲಿ (Tamil 
Lexicon) ಇದರ ವಿಕೃತರೂಸವನ್ನು ಕಾಣಬಹುದು. " ಚಾಕ್ಕಣಾಕ್ಕಜಾ' ಎಂಬ 
ಒಂದು ಮಾತನ್ನು ಇಲ್ಲಿ ಕೊಟ್ಟು, ಅದಕ್ಕೆ ‘Meat prepared and sold at 
taverns to be taken by drunkards along with the drink’ ಎಂದು 
"ಅರ್ಥವನ್ನು ಬರೆದಿದೆ. ಕೋಶಕಾರರು ರೂಢಿಯಿಂದ ಈ ಮಾತನ್ನು ಸಂಗ್ರಹಿಸಿ 
ದಂತಿದೆ. ಇದು “%ಚಾಖನಾ' ಎಂಬ ಉರ್ದುಧಾತುವಿನಿಂದ ಜನ್ಯವಾದುದೆಂದು 
ಸೂಚಿಸಿ, "ಜಕ್ಷಣ' ಎಂಬ ಸಂಸ್ಕೃತ ಶಬ್ದವನ್ನು ಹೋಲಿಕೆಗೆ ಕೊಟ್ಟಿದೆ. 
ಗ್ರಂಥಾಧಾರಗಳು ಮತ್ತು ನಿಘಂಟುವಿನ ಉಲ್ಲೇಖ ದುರ್ಲಭವಾಗಿರುವ ಈ 
ಶಬ್ದ ಕಳ್ಳಂಗಡಿಯಲ್ಲಿ ಕಳ್ಳಿ ನಸ್ಟೇ ಸುಪರಿಚಿತ. ಪಡಖಾನೆಯಿರುವಲ್ಲಿ ಕಳ್ಳಿ ರುವಂತೆ, 
ಕಳ್ಳಿರುವೆಡೆ ಚಕ್ಕಣವಿರುತ್ತದೆ. ರೂಢಿಯಲ್ಲಿ ಇದನ್ನು " ಚಾಕಣ' ಎನ್ನುತ್ತಾರೆ. 
ಕನ್ನಡಿಗರೂ, ತಮಿಳರೂ, ತೆಲುಗರೂ ತುಳುವರೂ ಸಮಾನವಾಗಿ ಈ ಶಬ್ದವನ್ನು 
ಬಳಸುತ್ತಾರೆ. ಉರ್ದು ತಾಯಿನುಡಿಯ ಜನರೂ ಹೇಳುತ್ತಾರೆ. ಕಳ್ಳಂಗಡಿಯ 
ವಿತರಣೆಗಾರರಾದ ನನ್ನ ಪರಿಚಯದ ಮಹನೀಯರೊಬ್ಬರು ಇದರ ಬಗೆಗೆ ಹೀಗೆ 
ಹೇಳುತ್ತಾರೆ. " ಕಳ್ಳು ವ್ಯಾಪಾರದಲ್ಲಿ ಚಾಕಣದ ಪಾತ್ರ ಹಿರಿದು, ಆ ವ್ಯಾಪಾರ 
ಸುಸೂತ್ರವಾಗಿ ನಡೆದುಕೊಂಡು ಹೋಗಲು ಇದು ಇರಲೇಬೇಕು. ಇದನ್ನು 
ಸಾಮಾನ್ಯವಾಗಿ ಮಾಂಸವ್ಯಾಪಾರಿಗಳು ಒದಗಿಸುತ್ತಾರೆ. ಕಳ್ಳಿನ ರುಚಿಯನ್ನು 
ಹೆಚ್ಚಿಸಲು ಚಾಕಣವು ಇಷ್ಟವಾದೊಂದು ವ್ಯಂಜಕದ್ರವ್ಯ. ಬಿರಿಯಾನಿಯಂತಹ 
ಉತ್ತಮದರ್ಜೆಯ ಮಾಂಸ ವ್ಯಂಜನಗಳಿಗಿಂತ ಚಾಕಣವನ್ನೇ ಕಳ್ಳಿನೊಡನೆ 
ಹೆಚ್ಚಾಗಿ ಕುಡುಕರು ಅಪೇಕ್ಷಿಸುತ್ತಾರೆ. ಚಾಕಣವು ಮೂರನೆಯ ದರ್ಜೆ ವ್ಯಂಜನ 
ವಾದರೂ ಬಳಸುವ ಸಾಮಗ್ರಿಗಳೇನೋ ಒಳ್ಳೆಯವೆ! ಪ್ರಾಣಿಗಳ ಕಣ್ಣು, ನಾಲಿಗೆ, 
ಕರುಳು, ಕಾಲು ಮುಂತಾದ ಸೂಕ್ಷ್ಮಾಂಗಗಳನ್ನು ಕೆಲವು ಸಂಬಾರ ಸದಾರ್ಥಗ 
ಳೊಡನೆ ಬೇಯಿಸಿ ಮಾಡಲಾಗುತ್ತದೆ. ವಿಶೇಷವಾಗಿ ಖಾರದ ರುಚಿಗಾಗಿ ಮೆಣಸು, 


೧೫೪ ಪ್ರಬುದ್ಧ ಕರ್ಣಾಟಕ 
ಛ 


ಕಡಲೆಗಳನ್ನು ಇದರೊಂದಿಗೆ ಸೇರಿಸಲಾಗುತ್ತದೆ (ನೋಡಿ: " ಮೆಣಸುಗಡಲೆಯ 
ಪುಡಿಯೊಳಡಸಿದ....'). ಇದನ್ನು ಕಳ್ಳಿ ನೊಡನೆ ಯಾವಾಗ ಬೇಕೆನಿಸಿದರೂ ಸ್ವೇಚ್ಛೆ 
ಯಿಂದ ಕುಡುಕರು ಉಪಯೋಗಿಸುತ್ತಾ ಕೆ. ಆಗಾಗ ಇತರ ಸಂದರ್ಭಗಳಲ್ಲಿಯೂ 
ಚಾಕಣವನ್ನು ಮನೆಯಲ್ಲಿಯೂ ತಯಾರಿಸಿ ಬಳಸುವುದುಂಟು.* 

ಈ ಹೇಳಿಕೆಗಳಿಂದ ನಾವು " ಚಕ್ಕಣ' ಎಂದರೆ " ಕಳ್ಳಿ ನೊಡನೆ ರುಚಿಗಾಗಿ 
ನೆಂಜಿಕೊಳ್ಳುವ ಮಾಂಸದ ಒಂದು ವ್ಯಂಜಕದ್ರ ವ್ಯ? ಖು ತಿಳಿಯಬಹುದು. 
ಮೇಲೆ ಉದ್ಭ ರಿಸಿದ ಕಾವ ಭಾಗಗಳಲ್ಲಿ ಈ ಶಬ್ದವು ಈ ಅರ್ಥದಲ್ಲಿಯೇ ಬಂದಿರುವು 
ದೆಂದು ಹೇಳಬಹುದು. ರ ಒಂಡಿಡೆಯಲ್ಲಿ ಕಾಂತೆಯರು ಮೊದಲು 
ಬಾಯಿಯ ರುಚಿ ಸಟ್ಟು ಗೊಳ್ಳಲು " ಚಕ್ಕಣ ವನ್ನು "ಸವಿದು, ಆಮೇಲೆ ಕಳ್ಳನ್ನು 
ಕುಡಿದರು ಎಂಬುದು ಕೆ ತಿ ಮುಂದೆ ಹಲವು ಹೊಸ ಸೊಗಸುಗಳನ್ನು 
ಹಾಡಿ ತೋರಿದ ಒಬ್ಬಳು ಮೋಹಕವಾಗಿ ಗೀತೆಯನ್ನು ಹಾಡಿದ ಪರಿ ಕಳ್ಳಿನ 
ಸೊಕ್ಕು ಹಿಡಿಯುವಂತೆ, ಸಾರಿ ಬಂದ ಪರಿ (?) ಗೀತೆಯ ನೋಹೆಕತೆಗೂ ಮಿಗಿಲಾಗಿ 
ಕಳ್ಳಿ ನೊಡನೆ ಚಕ್ಕಣವನ್ನು ಸವಿದಂತೆ ಇದ್ದಿತೆಂಬುದು ಬಣ್ಣ ನೆಗೆ ಸೆಹೆಜ. 

ಎರಡನೆಯ ನಿದರ್ಶನದಲ್ಲಿ ಪರಿಹಾರವಾಗಬೇಕಾದ ಒಂದು ಸಣ್ಣ 
ತೊಡಕುಂಟು. ಅಕ್ರರೆಂ೨ ಅಕ್ಕರಂ, ಲಕ್ಷಣಂ” ಲಕ್ಕಣಂ ಎಂಬ ತದ್ಭವಶಬ್ದ 
ಗಳಂತೆ ಚಕ್ಷಣಂ> ಚಕ್ಕಣಂ ಆಗಬಹುದು. "ಚಕ್ಷಣಂ' ಶಬ್ದಕ್ಕೆ ಸಂಸ್ಕೃತ 
ನಿಘಂಟಿನಲ್ಲಿ ತೋರುವಿಕೆ, ಕಾಣುವಿಕೆ ಎಂಬರ್ಥವೂ ಉಂಟು. "ಕಣ್ಗೆ? ಎಂಬ 
ಪಾಠವನ್ನು ಈಯರ್ಥದ ಚಕ್ಕಣದೊಂದಿಗೆ ಹೊಂದಿಸಿದರೆ ಸರಿಹೊಂದದೆ? ಆದಕಿ 
ಇಲ್ಲಿ ಪುನರುಕ್ತಿಯ ಆಕ್ಷೇಪವಿರಲಿ, " ಗೇಯದೊಳೀಕೆ ಸೊರ್ಕನಿಕೈದಳೆನೆ' ಎಂಬ 
ಮಾತಿನ ಸ್ವಾರಸ್ಯವು ಅರ್ಥದಲ್ಲಿಯೇ ಕಡಿದಂತಾಗುತ್ತದೆ. " ಚಕ್ಷಣಂ' ಶಬ್ದಕ್ಕೆ 
ಸಂಸ್ಕೃತ ನಿಘಂಟಿನಲ್ಲಿ “Eating a relish to promote appetite’ ಎಂದೂ 
(Apte’s), ‘Eating a relish to promote drinking’ ಎಂದೂ (Monier 
Williams’) ಅರ್ಥಗಳನ್ನು ಹೇಳಿರುವುದು ನಮ್ಮ ಪೂರ್ವ ನಿರ್ಧಾರಕ್ಕೆ ಪೋಷಕ 
ವಾಗುತ್ತದೆ. ಅಲ್ಲದೆ ೪-೮೭ವ. ದಲ್ಲಿ ಈ ಶಬ್ದದ ಔಚಿತ್ಯವನ್ನು ನಾವು 


* ತೋರ್ಕೆ, ಕಾಣೆ ಯೆಂಬರ್ಥದಲ್ಲಿ (?) ಸಮಯ ಪರೀಕ್ಷೆಯ ೧೨-೨೪ರಲ್ಲಿ ಈ 
ಶಬ್ದವಿರುವುದು ಕಾಣುತ್ತಡೆ. ಆದರೆ ಈ ಪದ್ಯಪಾಠ ಅಶುದ್ಧವೂ, ಅರ್ಥವು ಅಸ್ಪಷ್ಟವೂ ಆಗಿದೆ. 

ಪಂಪಭಾರತದ ೪೮೭ ವ. ದಲ್ಲಿ ಬಂದಿರುವ "ಚಕ್ಕಣ' ವ್ಯಂಜನದ ಬಣ್ಣನೆಯಲ್ಲಿ ಸಂಬಾರ 
ಪದಾರ್ಥಗಳೆನ್ನಬಹುದಾದ ಪದಾರ್ಥಗಳನ್ನು ಮಾತ್ರ ಹೇಳಿರುವಂತಿದೆ. ಮಾಂಸೇತರ 
ಸಾಮಗ್ರಿಗಳಿಂದಲೂ ಈ ವ್ಯಂಜನವನ್ನು ತಯಾರಿಸುತ್ತಿದ್ದಿರಬಹುದು. ಈ ನಚನಭಾಗದಲ್ಲಿ 
ಬರುವ "ಅಲ್ಲವಲ್ಲಣಿಗೆ' ಎಂಬ ಶಬ್ದಕ್ಕೆ ಸಂಪಭಾ. ನಿಘಂಟನಲ್ಲಿ ಪ್ರಶ್ನ ಚಿಹ್ನೆ ಯಿದೆ. 

ಕಳ್ಳು ಕುಡಿವ ತುಳುವರಲ್ಲಿ " ಚಾಕಣ ವು ರೂಢಿಯ ಮಾತು. ಪಡಖಾನೆಯ ಬಳಿ 
ಇದನ್ನು ಮಾರುವಾತನನ್ನು "ಚಾಕಣದ ಪೊರ್ಬು' ಎಂದು ಕರೆಯುವರೆಂದು ನನ್ನ ಮಿತ್ರ 
ಕೊಬ್ಬರು ಹೇಳುತ್ತಾರೆ. 


ಕಮ್ಮಟದ ಕಿಡಿಗಳು ೧೫೫ 


ಮನಗಂಡಿದ್ದೇವೆ. ಆದುದರಿಂದ ಇಲ್ಲಿ ಈ ಶಬ್ದವನ್ನು ಕವಿಯು ಕಳ್ಳಿನ ಸಲುವಾಗಿ 
ಬಳಸಿರುವನಲ್ಲದೆ ಕಾಣ್ಯೆಯ ಸಲುವಾಗಿ ಬಳಸಿಲ್ಲವೆಂದು ಒಪ್ಪಬೇಕಾಗುತ್ತದೆ. 
" ಕಳ್ಳೆ ಚಕ್ಕಣಮೆನಿಪ್ಸುದು ಎಂಬುದು ಉಚಿತ ಪಾಠವೆಂದು ಗ್ರಹಿಸಬೇಕು. 

ಈ ಮಾರ್ಪು ೧೯೩೫ರ ಎರಡನೆಯ (ಹೊಸ) ಮುದ್ರಣದ ವೇಳೆಗೆ ಸಂಪಾದ 
` ಕರಿಗೆ ಮನವರಿಕೆಯಾಗಿ ಹಿಂದಿನ ಪಾಠಗಳು ತಿದ್ದುಪಡಿಯಾಗಿನೆ. ಮತ್ತೆ ನಿಘಂಟಿನ ` 
ಪುನರ್ವಿಮರ್ಶೆಯಾಗಿ ಪೂರ್ಣಗ್ರಂಥದ ಹೊಸ ಮುದ್ರಣ ಹೊರಬೀಳದೆ, ೧೯೩೧ರ 
"ಪಂಪಭಾ. ನಿಘಂಟಿನಲ್ಲಿ "ಚಕ್ಕಣ'ವು ಪ್ರಶ್ನಚಿಹ್ನೆಯ ಶಬ್ದವಾಗಿಯೇ ಉಳಿದು 
ಕೊಂಡಿತು. ಈ ಟಪ್ಪಣಿಕಾರನಿಗೆ ಸತ್ತಹುಲಿಯ ಬಾಲವನ್ನೆಳೆದು ಶೂರನಾಗುವ 
ಪ್ರಸಂಗವೊಂದು ಹುಟ್ಟಿಕೊಂಡಿತು! 

ಇನ್ನು ಈ ಶಬ್ದದ ವ್ಯುತ್ಪತ್ತಿಯನ್ನು ಕುರಿತು ತೋರಬಹುದಾದ ಒಂದೆರಡು 
ಸಂದೇಹಗಳು. 

ಸಂಸ್ಕೃತ ನಿಘಂಟಿನಲ್ಲಿ “ಚಕ್ಷಣಂ” ಶಬ್ದಕ್ಕೆ ಧಾತುಮೂಲದ ಸೂಚನೆಯಾಗಲಿ 
ಪ್ರಯೋಗವಾಗಲಿ ಕಾಣುವುದಿಲ್ಲ. ಬೇಕೆ ನಿಘಂಟುವಿನ ಆಧಾರದಿಂದ ಈ ಶಬ್ದಾರ್ಥ 
ವನ್ನು ಸೂಚಿಸಿರುವುದು ಕಾಣುತ್ತದೆ.* ಚರ್‌, ಚಷ್‌. ಜಕ್ಷ್‌ (ಎ ಜಕ್ಷಣಂ) 
ಧಾತುಗಳಿಗೆ "ತಿನ್ನು' ಎಂಬರ್ಥವಿದೆಯಾದರೂ ಈ ಶಬ್ದವು ಇವುಗಳಿಂದಾದ ಜನ್ಯ 
ಶಬ್ದವಾಗಿ ಕಾಣುವುದಿಲ್ಲ. ಉರ್ದು ಹಿಂದಿಗಳಲ್ಲಿ ಚಖ (ನ), ಚೌಖ (ನ) ಎಂಬ 
ಧಾತುಗಳು "ರುಚಿ ನೋಡು' ಎಂಬರ್ಥದಲ್ಲಿದ್ದು ಇವುಗಳ ನಾಮರೂಪ ಚಿಖೌನಾ, 
ಚಿಖೌನೀ ಎಂದಾಗುತ್ತನೆ. ಸ್ವಾದಕ್ರಿಯೆ, ಸ್ವಾದವಸ್ತು ಎರಡರಲ್ಲಿಯೂ ಇವು 
ಪ್ರಯುಕ್ತ. ಸುರಾ ಸಹಚರಿಯಾದ ಈ ವ್ಯಂಜನಕ್ಕೆ "ಚಾಕಣ' ಎಂಬ ಹೆಸರನ್ನು 
ದಾಕ್ಷಿಣಾತ್ಯರಾದ ಮುಸ್ಲಿಮರು ಹೇಳುವರಲ್ಲಜಿ ಔತ್ತರೇಯರಾದವರು ಹೇಳುವುದಿಲ್ಲ 
ವೆಂದು ತಿಳಿದುಬರುತ್ತದೆ. ಉರ್ದು, ಪರ್ಶಿಯನ್‌, ಹಿಂದಿ ನಿಘಂಟುಗಳಲ್ಲಿ ಈ ಶಬ್ದ 


೫ ಹಲಾಯುಧನ * ಅಭಿಧಾನ ರತ್ನಮಾಲೆ'ಯ ಈ ಪದ್ಯವನ್ನು ಬೀಕೆಯೊಡನೆ ನೆನೆದು 
ಕೊಳ್ಳಬಹುದು ; 


ಆಪಾನಂ ಪಾನಗೋಷ್ಮೀಸ್ಕಾತ್‌ ಸಪೀತಿಃ ಸಹಪಾನಕಂ 


ಉಪದಂಶಾನದಂಶೌಚ ಭ (ಚ) ಕ್ಷಣಂ ಸಂಪ್ರಚಕ್ಷತೇ (೫೪-೧೭೩) 
ಬೀಕೆ॥ ಇದರಲ್ಲಿ ಆಪಾನಂ, ಪಾನಗೋಷ್ಠ್ಮೀಈ ೨ ಕಳ್ಳುಡಿವುದು ; ಸಹೀತಿಃ, ಸಹ 
ಪಾನಕಂ- ಈ ೨ ಗೊಟ್ಟ ಗಳ್ಳುಡಿವುದು; ಉಪದಂಶಃ, ಅವದಂಶಃ ಭಕ್ಷಣಂ-ಈ ೩ ಕುಡಿವುತ್ತೆ 
ಬಾಡಿಸುವುದು. 


ಇಲ್ಲಿ "ಉಪದಂಶಳಿ, "ಅವದಂಶಳಿ-ಎಂಬ ಶಬ್ದಗಳ ಅರ್ಥಕ್ಕೆ ಅನುಗುಣವಾಗಿ ಇರ 
ಬೇಕಾದರೆ ಪದ್ಯದಲ್ಲಿಯೂ ಟೀಕೆಯಲ್ಲಿಯೂ * ಚಕ್ಷಣಂ? ಎಂದಿರಬೇಕು. ಪದ್ಯಪಾಠದಲ್ಲಿ 
ಚಕಾರವು ಆವರಣ ಚಿಹ್ನೆಯಲ್ಲಿದೆ. ಚಕಾರವು ಭಕಾರವಾಗಿ ಟೀಕೆಯಲ್ಲಿ ತಪ್ಪಾಗಿ ಲಿಖಿತ . 


ಣೆ] 
ಗೊಂಡಿದೆಯೆನ್ನಬಹುದು. 





ಜಿಕ ಪ್ರಬುದ್ಧ ಕರ್ಣಾಟಕ 

ವಿದ್ದಂತಿಲ್ಲ. ಸಂ. "ಚಕ್ಷಣ' ಶಬ್ದದ: ತದ್ಭವರೂಪವೆಂದು "ಚಕ್ಕಣ' ಶಬ್ದವನ್ನು 
ಒಪ್ಪಿ ಕೊಳ್ಳುವಲ್ಲಿ ನಾಗವರ್ಮನ ಪ್ರಯೋಗವಾದ " ಚರ್ಕ್ಕಣ' ಶಬ್ದರೂಪ ಮಧ್ಯೆ 
ತೊಡಕಾಗಿ ನಿಲ್ಲುತ್ತದೆ. ಆದುದರಿಂದ ಇದು ದೇಶ್ಯವೇ, ತದ್ಭವರೂಪವೇ, 
ಅನ್ಯದೇಶ್ಯವೇ ಎಂಬುದು ತಿಳಿದವರು ನಿರ್ಧರಿಸಬೇಕಾದ ಅಂಶ. 


—ಟ. ವಿ. ನೆಂಕಟಾಚಲ ಶಾಸಿ 


ವಸ್ತುಕೋಶ 


ಭಾರತ ಮತ್ತು ಕರ್ಣಾಟಕಗಳ ಇತಿಹಾಸ ರಚನೆ 


ಕ ಧಾರವಾಡದ ಕರ್ಣಾಟಕ ಇತಿಹಾಸ ಸಂಶೋಧನ ಮಂಡಲದವರು, ಶ್ರೀ 
ಆರ್‌. ಎಸ್‌. ಪಂಚಮುಖಿಯವರ ಸಂಪಾದಕತ್ವದಲ್ಲಿ ಭರತಖಂಡದ ಚರಿತ್ರೆಯನ್ನು 
ಐದು ಸಂಪುಟಗಳಲ್ಲಿಯೂ, ಕರ್ಣಾಟಕದ ಚರಿತ್ರೆಯನ್ನು ಮೂರು ಸಂಪುಟ 
ಗಳಲ್ಲಿಯೂ ಪ್ರಕಟಸುವರೆಂದು ತಿಳಿದುಬರುತ್ತದೆ. ಈ ಪ್ರಯತ್ನವು ತುಂಬ 
ಶ್ಲಾಘನೀಯವಾದುದು. ಕರ್ಣಾಟಕವನ್ನು ಕುರಿತ ಮೊದಲನೆಯ ಸಂಪುಟವು 
ರಾಯಲ್‌ ಅಷ್ಟದಳದ ಆಕಾರದಲ್ಲಿ ೬೦೦ ಪುಟಗಳಷ್ಟುಳ್ಳದ್ದಾಗಿರುವುದೆಂದೂ, 
ಚಾರಿತ್ರಿಕಪೂರ್ನ ಕಾಲದಿಂದ ೧೦ನೆಯ ಶತಮಾನದವರೆಗೂ ವಿಷಯಗಳು ಅಡಕ 
ವಾಗಿರುವುದೆಂದೂ, ೧೯೬೧ನೆಯ ನವೆಂಬರ್‌ ೧ನೆಯ ತಾರೀಖಿನ ವೇಳೆಗೆ ಬೆಳಕಿಗೆ 
ಬರುವುದೆಂದೂ ನಿರೀಕ್ಷಿಸಲಾಗಿದೆ. ವಾಸ್ತವವಾಗಿ ಇಂಥ ಮಹತ್ಕಾರ್ಯವು ಬಹಳ 
ಹಿಂದೆಯೇ ಕನ್ನಡದಲ್ಲಿ ಆಗಬೇಕಾಗಿತ್ತು. ಕರ್ಣಾಟಕವನ್ನು ಕುರಿತ ಸಮಗ್ರವೂ 
ಸಮರ್ಪಕವೂ ಆದ ಕೃತಿಯೊಂದು ಈಗ ಯಾವುದೂ ಇಲ್ಲ. ಮೇಲ್ಕಂಡ 
ಸಂಸ್ಥೆಯವರ ಸ್ತುತೃಪ್ರಯತ್ನ ದಿಂದ ಈ ಕೊರತೆಯು ನಿವಾರಣೆಯಾಗಲೆಂದು 
ಹಾಕೈಸುತ್ತೆ | 
— ಪಿ. ಇ. ಎನ್‌.” ಪತ್ರಿಕೆಯಿಂದ 
(ಸೆಪ್ಟೆಂಬರ್‌ ೧೯೬೧) | 


ದಿನಂಗತ ಜಾನ್‌ ರೂಪರ್ಟ್‌ ಫರ್ಡ್‌ 


ಈ ಶತಮಾನದ ಸುಪ್ರಸಿದ್ಧ ಭಾಷಾವಿಜ್ಞಾ ನಿಗಳಲ್ಲಿ ಒಬ್ಬರಾದ ಜಾನ್‌ 
ರೂಪರ್ಟ್‌ ಫರ್‌ ಅವರ ಮರಣವಾರ್ತೆಯು “ಹುಂಬ ದುಃ RIN 
ಶ್ರೀಯುತರು ೧೮೯೦ನೆಯ ರೂ ೧೭ರಂದು ಜನಿಸಿದರು. ಲೀಡ್ಸ್‌ ವಿಶ್ವವಿದ್ಯಾ 
ನಿಲಯದಲ್ಲಿ ತಮ್ಮ ವ್ಯಾಸಂಗವನ್ನು ನಡೆಸಿ, ಅನೇಕ ರೀತಿಗಳಲ್ಲಿ ಇಂದಿನ ಭಾಷಾ 
ವಿಜ್ಞಾ ನದ ಅಭಿವೃದ್ಧಿಗೆ ಶ್ರಮಿಸಿದರು. ಶ್ರೀಯುತರು ೧೯೬೦ನೆಯ ಡಿಸೆಂಬರ್‌ 
೧೪ರಂದು ದೈವಾಧೀನರಾದರೆಂದು ತಿಳಿದುಬರುತ್ತದೆ. ಶಿ ಶ್ರೀಯುತರನ್ನು ಕುರಿತು, 
ಶ್ರೀರ೯. ಸಿ. ಸ್ಕಾ ಟ್‌ ಎಂಬುವರು ಬರೆದಿರುವ ಜ ಜೀವನ ಪರಿಚಯದಿಂದ ಈ ಸಲ 
ಸಂಗತಿಗಳನ್ನು ಸಂಗ್ರಹಿಸಿ ಕೊಟ್ಟರುತ್ತೇನೆ :- 

ಭೂತ ಫರ್‌ ಎ ೧೯೧೩ರಲ್ಲಿ ಎಂ.ಎ. ಪದವಿಯನ್ನು ನಡೆದ 
ಬಳಿಕ, ಸ್ವಲ್ಪ ಕಾಲ ಲಿ ಡ್ಸ್‌ ಪಟ್ಟ ಣದ ಟ್ರೈನಿಂಗ್‌ ಕಾಲೇಜಿನಲ್ಲಿ ಇಂನಿಫ್ಯಾಸನ 
ರಾಗಿದ್ದ fs ಆ ಹಯ 63 ಭಾರತದಲ್ಲಿ ವಿದ್ಯಾ ಇಲಾಖೆಯನ್ನು ಸೇರಿ, 
೧೯೨೦ರಿಂದ ೧೯೨೮ರವರೆಗೆ ಲಾಹೋರಿನಲ್ಲಿರುವ ಪಂಜಾಬು ನಿಶ್ಚನಿದ್ಯಾನಿಲಯದಲ್ಲಿ 


೧೫೮ ಪ್ರಬುದ್ಧ ಕರ್ಣಾಟಕ 
ಛು 


ಇಂಗ್ಲಿಷಿನ ಪ್ರೊಫೆಸರಾಗಿದ್ದರು. ಶ್ರೀಯುತರು ಸ್ವದೇಶಕ್ಕೆ ಹಿಂತಿರುಗಲು ಅತ್ಯಂತ 
ಉತ್ಸುಕರಾಗಿದ್ದರು... ಈ ವೇಳೆಗೆ, ಮತ್ತೊಬ್ಬ ಪ್ರಸಿದ್ಧ ಭಾಷಾವಿಜ್ಞಾನಿಗಳಾದ 
ಡೇನಿಯಲ್‌ ಜೋನ್ಸ್‌ ಅವರ ಕೃಪೆಯಿಂದ. ಲಂಡನ್ನಿನಲ್ಲಿ ಕಾಲೇಜಿನ ಭಾಷಾ 
ವಿಜ್ಞಾನದ ಇಲಾಖೆಯಲ್ಲಿ ಶ್ರೇಷ್ಠ ದರ್ಜೆಯ ಅಧ್ಯಾಪಕರಾಗಿ ನೇಮಿತರಾದರು. ಈ 
ಹುಜ್ಜಿಯಲ್ಲಿ ಶ್ರೀಯುತರು ೧೯೩೮ರವರೆಗೆ ಇದ್ದುದಲ್ಲಡೆ, ಇತರ ಅನೇಕ ಉಪವೃತ್ತಿ 
ಗಳನ್ನೂ ಒಪ್ಪಿಕೊಂಡು ನಿರ್ವಹಿಸುತ್ತಿದ್ದರು. ಶ್ರೀಯುತರಿಗೆ ೧೯೩೭ರಲ್ಲಿ ವ್ಯಾಸಂಗ 
ವೇತನವೊಂದು ದೊರೆಯಲು ಸುಮಾರು ೧೫ ತಿಂಗಳುಗಳ ಕಾಲ ಭಾರತದಲ್ಲಿ 
ಕೆಲೆಸಿ, ಗುಜರಾತಿ ಮತ್ತು ತೆಲುಗು ಭಾಷೆಗಳನ್ನು ಅಧ್ಯಯನ ಮಾಡಿದರು. ೧೯೪೦ರ 
ಹೊತ್ತಿಗೆ ಇವರು ಭಾಷಾವಿಜ್ಞಾನ ಮತ್ತು ಭಾರತೀಯ ಧ್ವೈನಿವಿಜ್ಞಾ ನದಲ್ಲಿ 
ರೀಡರ್‌ ಪದವಿಯನ್ನು ಗಳಿಸಿದರು. ಶ್ರೀ ಲಲಾಯ್ಡ್‌ ಜೇಮ್ಸಿನ ತರುವಾಯ 
ಭಾಷಾವಿಜ್ಞಾನದ ಇಲಾಖೆಯ ಮೇಲ್ವಿಚಾರಕರಾದರು. ಶ್ರೀಯುತರು ಅಧಿಕಾರಕ್ಕೆ 
ಬಂದಾಗ ಅವರ ಇಲಾಖೆಯಲ್ಲಿ ಕೇವಲ ಇಬ್ಬರು ಅಧ್ಯಾಪಕರಿದ್ದರು. ೧೯೫೬ರಲ್ಲಿ 
ಅವರು ನಿವೃತ್ತಿಯಾಗುವ ವೇಳೆಗೆ ಅದೇ ಇಲಾಖೆಯಲ್ಲಿ ಹನ್ನೆರಡು ಜನರಿದ್ದರು. 
ಎರಡನೆಯ ಮಹಾಯುದ್ಧ ಕಾಲದಲ್ಲಿ ಶ್ರೀಯುತರ ನೇತೃತ್ವದಲ್ಲಿ ಅನೇಕ ತರುಣ 
ಯೋಧರು ತರಬೇತಿಯನ್ನು ಪಡೆದರು. ಈ ಸ್ತು ತ್ಯಕಾರ್ಯಕ್ಕಾಗಿಯೇ ಇವರಿಗೆ 
೧೯೪೬ರಲ್ಲಿ ಓ. ಬಿ. ಇ. ಎಂಬ ಪ್ರಶಸ್ತಿಯು ಲಭಿಸಿತು. 

ಜಾನ್‌ ರೂಪರ್ಟ್‌ ಫರ್ತ್‌ ಅವರು ಬಹುಮಟ್ಟಿಗೆ ಹಳೆಯ ಸಂಪ್ರದಾಯಕ್ಕೆ 
ಸೇರಿದವರು. ಆದರೂ ಆಧುನಿಕ ಭಾಷಾವಿಜ್ಞಾನವು ತಮ್ಮ ದೇಶದಲ್ಲಿಯೂ ಮಾನ್ಯತೆ 
ಪಡೆಯಬೇಕೆಂಬುದಾಗಿ ಪ್ರಯತ್ನಿಸಿ ಯಶಸ್ವಿಯಾದರು. ಪಾಣಿನಿ, ಎಲ್‌ಫ್ರಿಕ್‌, 
ಬೆಲ್‌ ಮತ್ತು ಸ್ವೀಟ್‌ , ಮೊದಲಾದವರಲ್ಲಿ ಅವರಿಗೆ ಅಪಾರವಾದ ಪ್ರೀತಿ. 
ಶ್ರೀಯುತರು ಸ್ವಭಾವತಃ ಸ್ವತಂತ್ರವಾದ ದೃಷ್ಟಿಯನ್ನು ಬೆಳೆಸಿದ್ದರೂ, ಭಾಷೆಯ 
ವ್ಯಾಸಂಗವನ್ನು ಕೈ ಕೊಂಡವರ ಪಂಕ್ತಿಯಲ್ಲಿ ತಾವೂ ಒಬ್ಬರೆಂಬುದನ್ನು ಮರೆತಿರಲಿಲ್ಲ. 
ಆ ಭಾವನೆಯನ್ನೇ ತಮ್ಮ ಶಿಷ್ಯರಲ್ಲಿಯೂ ಉಂಟುಮಾಡುತ್ತಿದ್ದರು. ಅವರು ತಮ್ಮ 
ಅಭಿಪ್ರಾಯವನ್ನು “ ಭಾಷಾವಿಜ್ಞಾ ನದ ನಿಯಮಗಳು” (Principles of 
Linguistics) ಎಂಬ ತಮ್ಮ ಗ್ರಂಥವೊಂದರಲ್ಲಿ ಸವಿಸ್ತಾರವಾಗಿ ಕೊಡಬೇಕೆಂದು 
ಯೋಚಿಸಿದ್ದರು. ಆದರೆ ಇದು ಕೈಗೂಡಲಿಲ್ಲ. ೧೯೫೭ರಲ್ಲಿ ಪ್ರಕಟವಾದ ಅವರ 
ಪುಸ್ತಕದಲ್ಲಿ (Papers in Linguistics), ೧೯೩೪ ರಿಂದ ೧೯೫೧ರವರೆಗೆ ಅವರು 
ಬರೆದ ಲೇಖನಗಳನ್ನ ಲ್ಲ ಸಂಗ್ರಹಿಸಲಾಗಿದೆ. ಇದಲ್ಲದೆ, ೧೯೫೭ರಲ್ಲಿ “ ಫಿರೊಲಾಜಿ 
ಕಲ್‌ ಸೊಸೈಟಿ” (Philological Society) ಅವರು ಪ್ರಕಟಿಸಿದ “ ಸ್ಟಡೀಸ್‌ ೧೯ 
ಲಿಂಗ್ರಿಸ್ಟಿಕ್‌ ಅನಾಲಿಸಿಸ್‌” (Studies in Linguistic Analysis) ಎಂಬ 
ಗ್ರಂಥಕ್ಕೆ ಅವರು ಬರೆದುಕೊಟ್ಟಿರುವ ತಮ್ಮ ಲೇಖನವೊಂದರಲ್ಲಿ (೩ Synopsis of 
Linguistic Theory, 1930-1955) ತಮ್ಮ ಸ್ಥಾನಮಾನವೇನೆಂಬುದನ್ನೂನಿರ್ದೆಶಿ 


ವಸ್ತುಕೋಶ ೧೫೯ 


ಸಿರುತ್ತಾರೆ. ಅವರ ಲೇಖನಗಳು ಅರ್ಥವತ್ತಾಗಿಯೂ ಪ್ರಚೋದನಾತ್ಮಕವಾಗಿಯೂ 
ಇವೆ. ಆದರೆ, ಅವರದೇ ಆದ ಆಲಂಕಾರಿಕ ಭಾಷೆಯ ಮೂಲಕ, ಅವರ ನಿಕಟಿವಾದ 
ಸಂಪರ್ಕವನ್ನು ಪಡೆದವರನ್ನು ಳಿದು ಇತರರಿಗೆ ಅವು ಅರ್ಥವಾಗುವುದು ಸ್ವಲ್ಪ 
ಕಷ್ಟವಾದೀತು. ಅವರು ಸವಿಸ್ತಾರವಾಗಿ ಪ್ರತಿಪಾದಿಸಿರುವ ಅನೇಕ ಪರಿಪಕ್ಚವಾದ 
" ಅಭಿಪ್ರಾಯಗಳು ಈ ಬರೆಹಗಳಲ್ಲಿ ಸಾಕಷ್ಟು ವ್ಯಕ್ತ ವಾಗದಿರುವುದೂ ಉಂಟು. 
ತಮ್ಮ ಶಿಷ್ಯರು ಮತ್ತು ಮಿತ್ರರ ಮೇಲೆ ಅವರ ಪ್ರಭಾವವು ನೇರವಾಗಿ ಆಗಿರುವುದೇ 
ಹೆಚ್ಚು. ಪ್ರತಿ ಬುಧವಾರವೂ ಬೆಳಗ್ಗೆ ಅವರು ಮಾಡುತ್ತಿದ್ದ ಉಪನ್ಯಾಸಗಳು ತುಂಬ 
ಉಪಯುಕ್ತವಾಗಿದ್ದು ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ಅತ್ಯಂತ ಪ್ರಿಯವೆನ್ಸ್ಟಿ 
ಸಿದ್ದವು. ಫರ್ತ್‌ ಅವರೊಂದಿಗೆ ಭಾಷಾವಿಜ್ಞಾ ನವನ್ನು ಕುರಿತ ಯಾವ ಚರ್ಚೆಯೇ 
ಆಗಲಿ ತುಂಬ ಫಲಪ್ರದವಾಗಿರುತ್ತಿತ್ತು. ಅರ್ಥದ ಸ್ವರೂಪವನ್ನು ಕುರಿತು ಅವರು 
ನಡೆಸಿರುವ ವ್ಯಾಸಂಗವೂ, ಧ್ವನಿಶಾಸ್ತ್ರದಲ್ಲಿ ಅವರು ಮಂಡಿಸಿರುವ ಕೆಲವು 
ಅಭಿಪ್ರಾಯಗಳೂ ತುಂಬ ಪ್ರಶಸ್ತವಾಗಿವೆ. ಸರ್ತ್‌ ಅವರಿಗೆ ಭಾಷೆಯ ವ್ಯಾಸಂಗದಲ್ಲಿ 
ಕಾಲ್ಪನಿಕವಾದ ಉದಾಹರಣೆಗಳನ್ನು ಕಂಡರೆ ಸಹಿಸುತ್ತಿರಲಿಲ್ಲ. ಅಂತೆಯೇ 
ನಿರ್ದಷ್ಟವಾದ ಉಚ್ಛಾರಣೆಯೇ ಎಲ್ಲಕ್ಕಿಂತಲೂ ಮುಖ್ಯವಾದ ತಳಹದಿ ಎಂದು 
ಭಾವಿಸಿದ್ದರು. 
ಫರ್ತ್‌ ಅವರು, ಅಲೆಕ್ಸಾಂಡ್ರಿಯಾ, ಅಮೆರಿಕಾ ಮತ್ತು ಯೂರೋಪಿನ 
ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸಮಾಡಿರುತ್ತಾರೆ. 
ಸ್ಯಾರಿಸ್ಸಿನಲ್ಲಿ ಭಾಷಾವಿಜ್ಞಾನಕ್ಕೆ ಸಂಬಂಧಿಸಿದ ವ್ಯಾಸಂಗಗೋಷ್ಠಿಯಲ್ಲಿಯೂ, 
" ಯುನೆಸ್ಕೊ ” ಸಂಸ್ಥೆಯಲ್ಲಿಯೂ ಭಾಗವಹಿಸಿದ್ದರು. ಸ್ವದೇಶದಲ್ಲಿ, ಅವರು 
ಭಾಷೆಯ ವಿಚಾರಕ್ಕೆ ಸಂಬಂಧಿಸಿದ ಅನೇಕ ಸಮಿತಿಗಳಲ್ಲಿ ಸದಸ್ಯರಾಗಿದ್ದರು. 
ಫರ್ಟ್‌ ಅವರಿಗೆ ಭಾರತೀಯ ಭಾಷೆಗಳನ್ನು ರೋಮನ್‌ ಲಿಪಿಗೆ ಅಳವಡಿಸಬೇಕೆಂಬ 
ಆಸಕ್ತಿ ನಿಶೇಷವಾಗಿತ್ತು. ಭಾರತವನ್ನು ಕಂಡರೆ ಅವರಿಗೆ ವಿಶೇಷವಾದ ಅಭಿಮಾನ. 
ಬ್ರಿಟಿಷ್‌ ರ್ಕೌಸಿಲ್‌ ಅವರ ಆಹ್ವಾನದ ಮೇರೆಗೆ, ೧೯೫೭ರಲ್ಲಿ ಅವರು ಪಾಕಿಸ್ತಾನಕ್ಕೆ 
ಭೇಟಿಯಿತ್ತು, ಅಲ್ಲಿನ ಭಾಷಾಸಮಸ್ಯೆಯನ್ನು ಕುರಿತು ತಮ್ಮ ಸಲಹೆಗಳನ್ನಿತ್ತು 
ದಲ್ಲದೆ, ಆ ಕಾಲದಲ್ಲಿ ಅವರು ಅನೇಕ ವಿದ್ಯಾಸಂಸ್ಥೆಗಳನ್ನು ಸಂದರ್ಶಿಸಿ, 
ಇಂಗ್ಲಿಸಿನ ವ್ಯಾಸಂಗದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸರ್ಕಾರದವರಿಗೆ ವರದಿ 
ಮಾಡಿದರು. oo, 
ಶ್ರೀಯುತರು ತಮ್ಮ ಹುದ್ದೆಯಿಂದ ನಿವೃತ್ತರಾದಮೇಲೂ ದೇಶವಿದೇಶಗಳಲ್ಲಿ 
ಸಂಚರಿಸಿ ತಮ್ಮ ಅಧ್ಯಯನದ ಫಲಿತಾಂಶಗಳನ್ನು ತಿಳಿಯಹೇಳುತ್ತಿದ್ದರು. ಭಾಷಾ 
ವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಭಾಗಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅವರ 
ಅಭಿಮಾನ ಹೇಳತೀರದು. ಅವರು ೧೯೩೩ರಿಂದ “ ಫಿಲೊಲಾಜಿಕಲ್‌ ಸೊಸೈಟಿ”ಯ 
ಸದಸ್ಯರಾಗಿದ್ದುಕೊಂಡು, ಅದರ ಕಾರ್ಯಕಲಾಪಗಳಲ್ಲಿ ತುಂಬ "ಆಸಕ್ತಿಯನ್ನು 





ದ೬ಲಿ ಪ್ರಬುದ್ಧ ಕರ್ಣಾಟಕ 
€ 


ವಹಿಸಿದ್ದರು. ಆ: , ಸಂಸ್ಥೆಯ ಅಧೆ ೈಕರೂ, ಉಪಾಧ್ಯಕ್ಷರೂ ಆಗಿ ಅಸಾರವಾಗಿ 
ಸೇವೆ ಸಲ್ಲಿ ಸಿರುತ್ತಾರೆ. ಫರ್ತ್‌ Fr ವ್ಯಕ್ತಿ ಗಿಂತಲೂ ವಿಷಯ ಹಿರಿದೆಂಬ 
ಪರಿಜ್ಲಾ ನವು ಮಿಗಿಲಾಗಿತ್ತು. ಈ ದೃಷ್ಟಿ ಯಿಂದ ಅವರು ಅನೇಕ ಸತ್ಯಾರ್ಯಗಳನ್ನು 
ತುಂಬ ಶ್ರಮವಹಿಸಿ ಮಾಡಿರುತ್ತಾರೆ. ಸ್ವಭಾವತಃ ತುಂಬ ಆವೇಶಯುತರೂ, 
ಪ್ರಸನ್ನಚಿತ್ತರೂ ಆಗಿದ್ದರು. ಬಹಳ ಸೂಕ್ಷ್ಮಮತಿಗಳಾಗಿದ್ದುದರಿಂದ ಯಾರಾದರೂ 
ವಿಮರ್ಶಿಸಿದರೆ ಬಹುಬೇಗ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತ ಪಡಿಸದೆ ಇರುತ್ತಿರಲಿಲ್ಲ. 
ಆದರೆ ಅವರೊಂದಿಗೆ ಉಂಟಾದ ಇಂಥ ಪ್ರಸಂಗಗಳು ತುಂಬ ಫಲಪ್ರ ಪ್ರದವಾಗಿಯೇ 
ಇರುತ್ತಿದ್ದವು. ಅವರು ಒಳ್ಳೆಯ ಮಾತುಗಾರಕೆನಿಸಿದ್ದರು. ಎಲ್ಲರೂ ಸೇರಿರುವಾಗ, 
ಅನೇಕವೇಳೆ ಅವರೇ ಹೆಚ್ಚು ಮಾತನಾಡುತ್ತಿ ದ್ಹುದೂ ಉಂಟು. ಅತ್ಯಂತ 
ಪ್ರಶಸ್ತವಾದ ಸಂದರ್ಭಗಳು hp ತಾವು "ಹೇಳಬೇಕೆಂದಿದ್ದ ವ್ಯಕ್ತಿಗಳು, 
ಸ್ಥಳಗಳು ಮತ್ತು ತನ್ಮು ಜೀವನದ ಘಟನೆಗಳನ್ನು ಕಣ್ಣಿಗೆ ಕಟ್ಟುವಂತೆಯೇ 
ಚಿತ್ರಿಸಬಲ್ಲವರಾಗಿದ್ದರು. ಅವುಗಳನ್ನು ಕೇಳುತ್ತಿದ್ದ ಅವರ ಮಿತ್ರರಿಗೂ ಶ್ರೀಯುತ 
ರಿಗಾದಸ್ಟು ಆನಂದವೇ ಆಗುತ್ತಿತ್ತು. 

’ — From "850/5, xxiv, 2, 1961.” 


| 








ಸಂಪಾದಕೀಯ 


ದಿವಂಗತ ಆಸ್ಥಾನ ವಿದ್ವಾನ್‌ ನೋಟಿಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು 


| ಸಂಸ್ಕೃತ ಪಾಂಡಿತ್ಯ, ಕನ್ನಡ ಅಭಿಮಾನ, ಅಭಿನಯ ಕೌಶಲ ಮತ್ತು 
ಅಪಾರವಾದ ' ಮೈತ್ರಿಗಳಿಗೆ ತವರುಮನೆಯಂತಿದ್ದ ಶ್ರೀ ಮೋಟಗಾನಹಳ್ಳಿ 
ಸುಬ್ರಹ್ಮಣ್ಯ ಶಾಸ್ತ್ರಿಗಳು ೩೦-೭-೧೯೬೧ರಂದು ದೈವಾಧೀನರಾದರೆಂಬ ಸುದ್ದಿಯನ್ನು 
ಕೇಳಿದ ಯಾರಿಗಾದರೂ ಸಂಕಟವಾಗದೆ ಇರದು. ಶ್ರೀ ಶಾಸ್ತ್ರಿಗಳಂಥ ವಿದ್ವನ್ಮಣಿ 
ಗಳು ಈಗಿನ ಕಾಲದಲ್ಲಿ ಬಹು ವಿರಳ. ಶ್ರೀಯುತರು ಒಳ್ಳೆಯ ವಿದ್ಯಾವಂತ 
ಮನೆತನದಲ್ಲಿ ಬೆಳೆದುಬಂದವರು. ಮೊದಲಿನಿಂದಲೂ ನಮ್ಮ ಹಳೆಯ ಸಂಪ್ರ 
ದಾಯದಂತೆ ಸಂಸ್ಕೃತ. ಭಾಷೆಯನ್ನು ಅಧ್ಯಯನಮಾಡಿ ಅದರಲ್ಲಿ ಆಳವಾದ 
ಪಾಂಡಿತ್ಯವನ್ನು ಸಂಪಾದಿಸಿದ್ದರು. ವಾಲ್ಮೀಕಿ ರಾಮಾಯಣಕ್ಕೆ ಅವರು ಬರೆದಿರುವ 
ಕನ್ನಡ ಓಪ್ಸಣಿ, ಕಾಳಿದಾಸನ “ ಚಕ ಇರ। *ದ ಕನ್ನಡ ಭಾಷಾಂತರ, 
ಚಿಕ್ಕದಾದರೂ ಬಹು ರಸವತ್ತಾಗಿ ಬರೆದಿರುವ ಸಂಸ್ಕೃತ ನಾಟಕಗಳ ಕಥಾಸಾರ, 
ಸ್ಕಾಂದ ಪುರಾಣದ ಕನ್ನಡ ಅನುವಾದ ಮೊದಲಾದವು ಅವರ ವಿದ್ವತ್ತನ್ನು ನಮಗೆ 
ತೇರ ಗಾಡ ತು ಪದ್ಯವೇ ಆಗಲಿ, ಗದ್ಯವೇ ಆಗಲಿ ಅದು ಸಾಕಷ್ಟು 
ಬಿಗಿಯಾಗಿಯೂ, ನಿರ್ದಷ್ಟ ವಾಗಿಯೂ, ಅರ್ಥವತ್ತಾಗಿಯೂ ಇರಬೇಕೆಂಬುದೇ 
ಅವರ ಆಶಯ. ಯಾವ ಬರಹವನ್ನೇ ಆಗಲಿ ಪುನಃ ಪುನಃ ಪರಿಶೀಲಿಸಿ, ತಮ್ಮ 
ಮನಸ್ಸಿಗೆ ತೃಪ್ತಿಯಾಗುವತನಕ ಅದನ್ನು ಪ್ರಕಟಸುತ್ತಿರಲಿಲ್ಲ. ಅವರು ಅಚ್ಚಿನ 
ಹುಚ್ಚಿಗೆ ಸಾ ಗುರಿಯಾದವರಲ್ಲ, ಅವರು ಬರೆದ ಕಂದ, ವೃತ್ತ ಮತ್ತು 
ಗದ್ಯ "ಳಿ ಸೆ ಸವಿಯನ್ನು ಎಷ್ಟು ಹೇಳಿದರೂ ಸಾಲದು. ಹಿತಮಿತವಾದ ಸಂಸ್ಕೃತದ 
PR Ce NE ಕನ್ನಡ ಶಬ್ದಗಳ ಪ್ರಯೋಗ ಪ್ರಾಚೀನ ಮತ್ತು 
ನವೀನ ದೃಷ್ಟಿಗಳ ಸಮನ್ವಯ ನ್‌ ಲಕ್ಷಣಗಳು, ಪ್ರಶಂಸನೀಯವಾದುವು. 
ಶ್ರೀ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿಗರ್ವಿಗಳು ಮತ್ತು 
ನಿರಾಡಂಬರ ಸ್ವಭಾವದವರು. ಹಿರಿಯರು ಮತ್ತು ಕಿರಿಯರೊಡನೆ ಒಂದೇ 
ಬಗೆಯಾದ ಸೌಜನ್ಯದಿಂದ ವರ್ತಿಸುತ್ತಿದ್ದವರು. “ ಕೆಂಗಭೂಮಿ »ಯ ಸಂಪಾದಕ 
ರಾಗಿ ಅನೇಕ ವರ್ಷಗಳ ಕಾಲ ಶ್ರಮಿಸಿದ ಶ್ರೀಯುತರು ಬಹು ಮಂದಿ ತರುಣ 
ಲೇಖಕರಿಗೆ ನೀಡಿದ ಉತ್ತಿ (ಜನವನ್ನೂ, ಮಾರ್ಗದರ್ಶನವನ್ನೂ ಮರೆಯುವಂತಿಲ್ಲ. 
ಅನಂತರ, “ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ? “ ಕನ್ನಡ ನುಡಿಗಳ ಸಂಪಾದಕ 
ರಾಗಿ ಕನ್ನಡ ನಾಡು ಮತ್ತು ನುಡಿಗಳಿಗೆ ಅವರು ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. 
ಶ್ರೀ ಶಾಸ್ತ್ರಿಗಳು ಬೆಂಗಳೂರಿನ ಅಮೆಚೂರು ನಾಟಿಕ ಮಂಡಲಿಯ ಗಣ್ಯ ಸದಸ್ಯರಲ್ಲಿ 
ಒಬ್ಬರಾಗಿದ್ದರು. ಸಂಸ್ಕೃತ ಮತ್ತು ಕನ್ನಡ ಪದ್ಧ ಕೈಗಳನ್ನು ಬಹು ಶ್ರಾವ್ಯವಾಗಿ 
11 


೧೬೨ ಪ್ರಬುದ್ಧ ಕರ್ಣಾಟಕ 
ಲ 


ಹಾಡಲು ಶಕ್ತರಾಗಿದ್ದವರು. ಶಾಸ್ತ್ರಿಗಳ ನಿಕಟವಾದ ಪರಿಚಯವುಳ್ಳ ವರು, ಅವರ 
ರಸಿಕತೆ, ಸರಸ ಸಂಭಾಷಣೆ, ಆದರ ವಿಶ್ವಾಸಗಳನ್ನು ಎಂದಿಗೂ ಮರೆಯುವಂತಿಲ್ಲ. 
ಇತರರ ಮೇಲ್ಮೆಯನ್ನು ಕಂಡು ಮನವಾರೆ ಮೆಚ್ಚಬಲ್ಲ ಅವರ ಔದಾರ್ಯ, ಎಷ್ಟೇ 
ಕಷ್ಟ ನಷ್ಟಗಳಿದ್ದರೂ ಅವುಗಳನ್ನು ನುಂಗಿಕೊಂಡು ಇತರರೊಂದಿಗೆ ಅವರು 
ವ್ಯಕ್ತಪಡಿಸುತ್ತಿದ್ದ ಪ್ರಸನ್ನತೆ, ಇತರ ಲೇಖಕರಲ್ಲಿ. ಅವರು ತೋರಿಸುತ್ತಿದ್ದ 
ಗುಣಪಕ್ಷಪಾತ ಮೊದಲಾದವು ಶಾಸ್ತ್ರಿಗಳವರ ವ್ಯಕ್ತಿತ್ವದ ಕೆಲವು ಮುಖ್ಯಾಂಶಗಳು. 
ಇಂಥ ವಿದ್ವಾಂಸರೂ, ಕವಿಗಳೂ, ಸಹೃದಯರೂ, ನುರಿತ ಸಂಪಾದಕರೂ ಆಗಿದ್ದ 
ಶ್ರೀ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮನ್ನು ಅಗಲಿದ್ದು ನಮ್ಮೆಲ್ಲರ 
ದುರ್ಡೈವವೇ ಸರಿ. ' ಶ್ರೀಯುತರ ಬಾಳು ಸಂಸ್ಕೃತಿ ಸಂಪನ್ಮವಾಗಿ ಸಾರ್ಥಕ 
ವೆನ್ಸಿಸಿತು. ಅನರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನುಂಟುಮಾಡಲಿ. ಅವರ 
ನಿಯೋಗದಿಂದ ನೊಂದಿರುವ ಬಂಧುಬಳಗದವರಿಗೂ, ಮಿತ್ರರಿಗೂ ನಮ್ಮ ಅನುತಾಪ 
ವನ್ನು ಈ ಮೂಲಕ ವ್ಯಕ್ತಪಡಿಸಲು ಬಯಸುತ್ತೇವೆ. 


ಸಾದರ ೩ ಕಾರ 


ದೇಗುಲಗಳ ದಾರಿಯಲ್ಲಿ (ಪ್ರವಾಸ ಸಾಹಿತ್ಯ) : ಲೇಖಕರು ; ಶ್ರೀ ಪ್ರಭುಪ್ರಸಾದ ; 
ಪ್ರಕಾಶಕರು: ಸಾರಸ ನಿಹಾರ, ಸರಸ್ವ ತೀಪುರ, ಮೈಸೂರು ; ಕಿರೀಟ ವ ದಳ; ಪು. vi 
ಮುಕ್ಯ ಬೆಲೆ : ಸಾಧಾರಣ ಪ್ರತಿ ರೂ. ೨.೦೦ (ಕ್ಯಾಲಿಕೊ ಪ್ರತಿ ರೂ. ೪.೦೦). 


ಪಾಪಾ (ಶಿಶುಗೀತಗಳು) : ಲೇಖಕರು : ಶ್ರೀ ಈಶ್ವರ ಹಿರೇನಂದಿಹಳ್ಳಿ ; ಪ್ರಕಾಶಕರು ; 
ಶ್ರೀ ಯೋಗೀಶ ಯಡ್ರಾವಿ, ಬಿ.ಎ. (ಆನರ್ಸ್‌), ಧಾ; ಕಿರೀಟ ಅಷ್ಟದಳ ; 
ಪು. ೪-೩೦ ; ಬೆಲೆ. ನೈ." ೪೦. 

ತೊಗುದೀನಿಗೆ (ಕನನ ಸಂಕಲನ) : ಲೇಖಕರು : ಶ್ರೀ ಓ. ಕೇಶನ ಭಟ್‌, ಎಂ.ಎ. ; 
ಪ್ರಕಾಶಕರು : ಅಭ್ಯುದಯ ಪ್ರಕಾಶನ, ತಾಳಿತ್ತಜೆ ಪೋಸ್ಟ್‌, ಚಿಪ್ಪಾರು, ಕಾಸರಗೋಡು 
ತಾಲ್ಲೂಕು ; ಕಿರೀಟ ಅಸದಳ ; ಪು. ೩೫ ; ಬೆಲೆ: ಸಾಮಾನ್ಯ ಪ್ರತಿ ರೂ. ೧.೦೦ (ಕ್ಯಾಲಿಕೊ 
ಪ್ರತಿ ರೂ. ೨:೦೦). 

ಹೊಸಗನ್ನ ಡ ಪ್ರಬಂಧ ಸಂಕಲನ : ಸಂಪಾದಕರು : ಶ್ರೀ ಗೋರೂರು ರಾಮಸ್ವಾಮಿ 
ಐಯಂಗಾರ್‌ ; py ಕಾತಕರು: ಸಾಹಿತ್ಯ ಅಕಾಡೆಮಿ, ಹೊಸಗಲ್ಲಿ; ಕನ್ನಡ ಕನಿ ಕಾವ್ಯಮಾಲೆ, 
ಮೈಸೂರು ೪; pre ಅಷ್ಟ ದಳ; ; ಪು. ೫1೪*೨೭೧; ಬೆಲೆ ರೂ. ೪.೫೦. 


ಇಬ್ಬೆನ್‌ ನಾಟಕಗಳು SNE ಅನು : ಶ್ರೀ ಆದ್ಯ ರಂಗಾಚಾರ್ಯ ; ಪ್ರಕಾಶಕರು : 
ಉಷಾ ಸಾಹಿತ್ಯಮಾಲೆ ಮೈಸೂರು; ಕ ರ್ರ್ರಾ ಅಸ್ಪಪಳ; ಆ ಜಾಂ) ಬೆಲೆ ರೂ. ೩.೦೦ 


ರವೀಂದ್ರನಾಥ ಠಾಕೂರರು (ಜೀವನ ಚರಿತ್ರೆ) : ಲೇಖಕರು : ಶ್ರೀ ಮಾಸ್ತಿ ನೆಂಕಟೀಶ 
ಅಯ್ಯಂಗಾರ್‌ ; ಪ್ರಕಾಶಕರು ; ಉಷಾ ಸಾಹಿತ್ಯಮಾಲೆ, ಮೈಸೂರು; ಕಿರೀಟ ಅಷ್ಟದಳ ; 
ಪು. ಸಸ್ಯ ೫5: ರೊ. ೨.೧೦. 


ಹಾಳು ದೇಗುಲ (ಆತ್ಮಕಥೆ) : ಅನು: ಶ್ರೀ ಆದ್ಯ ರಂಗಾಚಾರ್ಯ; ಪ್ರಕಾಶಕರು ; 
ಉಷಾ ಸಾಹಿತ್ಯಮಾಲೆ, ಮೈ ಸೂರು ; ಕಿರೀಟ ಲಸ್ಯ ದಳ; ಭ್‌ ೧೨೯; ಬೆಲೆ : ರೂ. ೧.೧೦. 


ಚಿತ್ರಲೇಖಾ (ಕಾದಂಬರಿ) : ಲೇಖಕರು : ಶ್ರೀ ವಿ. ಎಂ. ಇನಾಂದಾರ್‌ ; ಪ್ರಕಾಶ 
ಕರು: ಉಷಾಸಾಹಿತ್ಯ ಮಾಲ್ಕೆ ಮೈಸೂರು ; ರೀಟ ಅಷ್ಟದಳ ; ಪು. ೪1115-೩೭೧; ಬೆಲೆ: 
ರೂ. ೪.೫೦ (ಕ್ಯಾಲಿಕೊ, ರೂ. ೬,೦೦). 


ನಾಗಕನ್ನಿ ಕೆ ಮತ್ತು ಇತರ ಕತೆಗಳು (ಮಕ್ಕ ಳ ಕತೆಗಳು) : ಲೇಖಕರು : 
ಎಂ. ರಾನುರಾನ್‌, ಎಂ.ಎ., ಬಿ.ಟಿ; ಪ್ರಕಾಶಕರು: ಉಷಾ ಸಾಹಿತ್ಯ ಮಾಲೆ, ಮೈ ಸೂರು; ದ 
೧೪೩; ಬೆಲೆ : ರೂ. ೧.೫೦. 

ಸಂಧ್ಯಾಕಾಲ (ನಾಟಕ): ಲೇಖಕರು : ಶ್ರೀ ಶ್ರೀರಂಗ; ಪ್ರಕಾಶಕರು : ಉಷಾ ಸಾಹಿತ್ಯ 
ಮಾಲೆ, ಮೈಸೂರು ;ಕಿರೀಟ ಅಷ್ಟದಳ ; ಪು. ೮೪; ಬೆಲೆ : ರೂ, ೧.೫೦. 

ಬಾಲಗಂಗಾಧರ ತಿಲಕ್‌ (ಜೀವನ ಚರಿತ್ರೆ) : ಲೇಖಕರು : ಶ್ರೀ ಕೆ. ಓ. ರಾಮಸ್ವಾಮಿ 
ಅಯ್ಯಂಗಾರ್‌ ; ಪ್ರಕಾಶಕರು ; ಉಷಾ ಸಾಹಿತ್ಯಮಾಲೆ, ಮೈಸೂರು ; ಕಿರೀಟ ಅಷ್ಟದಳ ; 
ಪು. ೬೩ ; ಬೆಲೆ: ರೂ. ೦.೭೫. 


೧೬೪ ಪ್ರಬುದ್ಧ ಕರ್ಣಾಟಕ 
ಛು 


ಶೋಕಚಕ್ರ (ನಾಟಕ): ಲೇಖಕರು : ಶ್ರೀ ಶ್ರೀರಂಗ; ಪ್ರಕಾಶಕರು : ಉಷಾ ಸಾಹಿತ್ಯ 
ಮಾಲೆ, ಮ್ಳ ಸೂರು; ಕಿರೀಟ ಅಷ್ಟ ದಳ; ಪು. 1೪3೯೮; ಬೆಲೆ: ರೂ, ೧.೫೦, 


ಯದುಪತಿ (ಕಥೆ) : ಲೇಖಕರು: ಶ್ರೀ ಸಾಲಿ ರಾಮಚಂದ್ರರಾಯರು; : ಪ್ರಕಾಶಕರು; 
ಉಷಾ ಸಾಹಿತ್ಯಮಾಲೆ, ಮೈ ಸೂರು; ಕರಟ ಅಷ್ಟದಳ ; ಪು. ಸಸ ಬೆಲೆ : ರೂ. ೧.೨೫, 


ಶ್ರೀಹರಿಕಥಾಮೃತಸಾರ (ಕವಿತೆ) : ಸಂಪಾದಕರು : ಡಾ|| ಕೆ. ಎಂ. - ಕೃಷ್ಣರಾವ್‌, 
ಎಂ.ಬಿ. ಪಿಎಚ್‌.ಡಿ; ಪ್ರಕಾಶಕರು: ಉಷಾ ಸಾಹಿತ್ಯಮಾಲೆ, ಮೈಸೂರು, ಸಿರೀಟ 
ಅಷ್ಟ ದಳ; ಪು. 7173೫೧೪ ಬೆಲೆ: ರೂ, ೩೫೦. 


ಭಾವಾಂಜಲಿ (ಕನನ ಸಂಗ ಗ್ರಹ) : ವಿವಿಧ ಲೇಖಕರು : ಸಂಪಾದಕರು ಮತ್ತು ಪ್ರ ಕಾಶ 
ಕರು: ಲೋಕಸೇವಾವೃ ೦ದ, ಅಳಿಕೆ, ದುಕ; ಕಿರೀಟ ಅಷ್ಟದಳ; ಪು. 1೪೭೬ ಜಿತ; ಲೂ 
೧.೨೫. 


ಮಂಜು ಮಣಿ (ಕನನ ಸಂಗ್ರಹ) : ಲೇಖಕರು : ಶ್ರೀ' ನಿಂಬ, ಪಟ್ಟಕಟ್ಟಿ; ಪ್ರಕಾಶ 
ಕರು; ಸ್ನೇಹ ಪ್ರಕಾಶನ ಶಮನೇವಾಡಿ ; ಕಿರೀಟ ಅಷ್ಟದಳ: ಪು. 11*೩೮; ಬೆಲೆ: ರೂ, ೦.೫೦. 


ಅಶ್ರು (ಕಾನ್ಯ) : ಅನು: ಶ್ರೀ ನಾಣಿ; ಪ್ರಕಾಶಕರು ಮತ್ತು ಮುದ್ರಕರು: ಶ್ರೀ 
ರಾಘವೇಂದ್ರ ಪ್ರೆಸ್‌, ತುಮಕೂರು; ೧/೮ ಪೂಲ್ಡ್‌ ಡ್ಯಾನ್‌ ಪು ೧೪4೪೦; ಬೆಳೆ; 
ರೂ. ೦.೫೦, 


ಮಹಾಕವಿ. ರಾಘವಾಂಕ ವಿರಚಿತ ಸೋಮನಾಥ ಚಾರಿತ್ರ (ಕಾನ್ಯ) : ಸಂ, ಡಾ|| 
ಆರ್‌, ಸಿ, ಹಿರೇಹುಠ್ಕ ಎಂ.ಎ., ಪಿಎಚ್‌.ಡಿ. ಮತ್ತು ಡಾ| ಎವ. ಎಸ್‌. ಸುಂಕಾಪುರ; 
ಎಂ.ಎ. ಪಿಎಚ್‌, ಡಿ; ಪ್ರಕಾಶಕರು : ಕರ್ನಾಟಕ ವಿಶ ರ ವಿದ್ಯಾಲಯ ಸ್ರಕಾಕನ, ಧಾರವಾಡ, 
ಡೆಮಿ ಆಕ್ಸ್‌ ; ಪು. ei: ೨೩೬ ; ಬೆಲೆ: ರೂ. ೫.೦೦ 


ಗ ರಸಾಯನಶಾಸ್ತ್ರ (ವಿಜ್ಞಾನ): ಲೇಖಕರು : ಶ್ರೀ ಆರ್‌.ಬಿ, ಕಂಠಿ 
ಎಂ.ಎಸ್‌ಸಿ, ಬಿ.ಓ.; ಪ್ರಕಾಶಕರು : ಕರ್ನಾಟಕ ವಿಶ್ವನಿದ್ಯಾಲಯ್ಕ ಕವನ: ಕಿರೀಟ 
ಅಷ್ಟ ದಳ; ಪು. ಲ ಬೆಲೆ: ರೂ. ೩.೦೦. 


ಆ ನ. ಕೃಷ ರಾಯರು (ಜೀನನ ಪರಿಚಯ) : ಲೇಖಕರು : ಶ್ರೀ ಸೇವ ನಮಿರಾಜ 
ಮಲ್ಲ; ; ಪ್ರಕಾಶಕರು : le ಸತ್ತಾ ಮೆಮೋರಿಯಲ್‌ ಕಾಲೇಜು, NR ಫಾಲ್ಸ್‌ 
ಕ್ಯಾಪ್‌ ೧೮; ಪು. ೭೨೪೨೧; ಬೆಲೆ: ನಸ್ಕ 


ಭಾವಪ್ರಕಾಶ (ಕಥಾಸಂಕಲನ) : ರೇಖಕರು : ಶ್ರೀ ಬಿ. ಜಿ. ಸತ್ಯಮೂರ್ತಿ ಮತ್ತು ಶ್ರೀ 
ಎನ್‌. ನಾರಾಯಣ ಬಲ್ಲಾಳ್‌ ; ಪ್ರಕಾಶಕರು : ಶ್ರೀ 'ಸಾಘಕೇಂದ್ರ ಪ್ರಕಾಶನ, ದಕ 
ಕಿರೀಟ ಅಷ್ಟದಳ ; ಪು. ಭಯಾ | 


ಶ್ರೀಮಧ್ವಾಚಾರ್ಯರು (ಜೀವನ ಚರಿತ್ರೆ) : ಲೇಖಕರು: ಶ್ರೀ ಎಸ್‌. ಕೆ. ರಾಮಚಂದ್ರ 
ರಾವ್‌, ಎಂಎ.; ಪ್ರ ಕಾಶಕರು : EE ಇ ಕೂ) ಕಿರೀಟ ಅಷ್ಟ ದಳ ; ಪು. We 
ಬೆಲೆ: ರೂ. ೦.೫೦, 


ಈಸೋಪನ ನೀತಿಕಥೆಗಳು (ಮಕ್ಕಳ ಕಥೆಗಳು) : ಲೇಖಕರು: ಶ್ರೀ ಕೂಡಲಿ 
ಚಿದೆಂಬರಂ ;. ಪ್ರಕಾಶಕರು : ಕಾವ್ಯಾ ಕಹ ಮೈಸೂರು; ಕಿರೀಟ ಅಸ್ಪ; ಪು. ೩೨; 
ಬೆಳೆ: ರೂ. ಸ್ಯ ೫೦, 





ಸಾದರ ಸ್ವೀಕಾರ ೧೬೫ 


ಪರಮಾಣು ವಿವರಣೆ (ನಿಜ್ಞಾನ).: ಅನು: ಶ್ರೀ ಡಿ. ನಿ. ರಾಘವೇಂದ್ರ ; ಪ್ರಕಾಶಕರು; 
ಕಾವ್ಯಾಲಯ, 'ಮೈಸೂರು ; ಕಿರೀಟ ಅಷ್ಟ ದಳ; ಪು. ೫೩೪೨೮೪ ; ಬೆಲೆ: ಸೂ, 4.೦೦, ...” 


ಭಾರತಿಯವರ ಕವಿತೆಗಳು (ಕನನ ಸಂಗ್ರಹ) :. ಅನು: ಶ್ರೀ ಎಲ್‌. ಗುಂಡಪ್ಪ ; 
ಪ್ರಕಾಶಕರು: ಕಾವ್ಯಾಲಯ, .ಮೈಸೂರು (ಸಾಹಿತ್ಯ ಅಕಾಡೆಮಿಯ ಪರವಾಗಿ); ಕಿರೀಟ 
ಅಷ್ಟದಳ ; ಪು. ೫೫೪ii+೨೨೭ ; ಬೆಲೆ: ರೂ. ೫.೦೦, 


ಕನ್ನಡ ಮಿತಾಶ್ಷರಾ: ಅನು: ಶ್ರೀ ಕೆ. ಕೃಷ್ಣಭಟ್ಟಿ ; ಪ್ರಕಾಶಕರು: ವಿಶ್ವರೂಪ ಸಾಹಿತ್ಯ 
ವಿಸ್ತರಣ, ಪುಂಡೂರು, ನೆಕ್ರಾಜೆ, ಕಾಸರಗೋಡು ದ. ಭಾ.; ಕಿರೀಟ ಅಷ್ಟದಳ; 
ಪು. 111*೫೦ ; ಬೆಲೆ: ರೂ. ೦.೭೫. '` 


ಕಪಿಲೆ (ಕಾದಂಬರಿ) : ಲೇಖಕರು : ಶ್ರೀ ಶೇಷನಾರಾಯಣ ; ಪ್ರಕಾಶಕರು : ಮೋಹನ 
ಪ್ರಕಾಶನ ; ಕೃಷ್ಣಮೂರ್ತಿಪುರಂ, ಮೈಸೂರು; ಕಿರೀಟ ಅಷ್ಟದಳ; ಪು. ೧೫೪; ಬೆಲೆ 
ರೂ. ೨.೦೦. 


ಮಹರ್ಷಿಗಳ ಜೀವನ ಚರಿತ್ರೆ (ಜೀವನ ' ಚಿತ್ರಗಳು): ಮೂಲ ಲೇಖಕರು: 
ಕೆ. ಎಸ್‌ ರಾಮಸ್ವಾಮಿ ಶಾಸ್ತ್ರಿ ; ಅನು: ಶ್ರೀ ರಾ, ವೆಂ. ಶ್ರೀನಿವಾಸ ; ತಳದ 
ನೋಹನ ಪ್ರಕಾಶನ, ಕೃಷ್ಣಮೂರ್ತಿಪುರಂ, ಮೈಸೂರು ; ಕಿರೀಟ "ಅಷ್ಟದಳ; ಹ 111೧೯೭; 
ಬೆಲೆ: ರೂ. ೦.೯೦. 


ಎಂಬತ್ತು ದಿನಗಳಲ್ಲಿ ಭೂಪ್ರದಕ್ಷಿಣೆ (ಪ್ರವಾಸ ಸಾಹಿತ್ಯ): ಮೂಲ ಲೇಖಕರು: 
ಜಾಲ್ಸ್‌ ವರ್ನ್‌ ; ಪ್ರಕಾಶಕರು : ನೋಹನ `ಪ್ರಕಾಶನ ; ಕೃಷ್ಣಮೂರ್ತಿಪುರಂ, ಮೈಸೂರು ; 
ರೀಟ ಅಷ್ಟದಳ ; ಪು. ೪೬೧೨೦ ; ಬೆಲೆ : ರೂ. ೧.೫೦. 


ಅಭೀಪ್ಸೆ (ಕನನ ಸಂಗ್ರಹ) : ಲೇಖಕರು: ಶ್ರೀ ಹೆಚ್‌. ಜಿ. ಸಣ್ಣಗುಡ್ಡಯ್ಯ ; 
ಪ್ರಕಾಶಕರು ; ಸಿರಿಗನ್ನಡ ಪ್ರಕಾಶನ, ತುಮಕೂರು; ಕಿರೀಟ ಅಷ್ಟದಳ; ಪು. v4 ೫೮ ; 
ಬೆಲೆ: ರೂ. ೧.೨೫. 


ಒಂದು ಕತ್ತೆಯ ಆತ್ಮಕಥೆ (ನಿಡಂಬನಾತ್ಮಕ ಕಾದಂಬರಿ) : ಮೂಲಲೇಖಕರು : 
ಶ್ರೀಶ್ರಿ (ಕ್ಸ ಷ್ಟ ಚಂದ್ರ ; ; ಅನುವಾದಕರು: ಶ್ರೀ ಜಿ. ಜಿ. ಹೆಗಡೆ; ಪ್ರಕಾಶಕರು : ಸಾಹಿತ್ಯ 
ಭಂಡಾರ ಹುಬ್ಬಳ್ಳಿ ; ಕಿರೀಟ ಅಷ್ಟ ದಳ; ಹೆ ೧೩೫ ; ಬೆಲೆ: ರೂ. ೨.೦೦. 


Fold ಶಬ್ದಾಲಂಕಾರ ವೈಭವ (ಪದ್ಯ ಸಂಚಯ) : ಲೇಖಕರು: ಶ್ರೀ, ರಾ. ನ. 
ಮಳಗಿ ; ಪ್ರಕಾಶಕರು: ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ ಃ ಕಿರೀಟ ಅಷ್ಟ ದಳ; ಪು. ರ್ಟ 
ಬೆಲೆ : ರೊ. ೧.೨೫. 


ಧರ್ಮ ಶ್ರೀ (ಕಾದಂಬರಿ) : ಲೇಖಕರು : ಶ್ರೀ ಎಸ್‌. ಎಲ್‌. ಭೈರಪ್ಪ ; ಪ್ರಕಾಶಕರು: 


ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ ; *ರೀಟ ಅಷ್ಟ ದಳ ಪು. ೪-೩೪೦ ; ಜಿಲೆ : ಹಾ ೪.೨೫. 


The Structure of Kannada (Linguistics): By Dr. ೩. ಲೈ 


Hiremath, M.A., Ph.D.; Pub: Karnatak University, Dharwar: 
Double foolscap ; PP. IV+135 ; Price: Rs, 5.00, 


೧೬೬ ಪ್ರಬುದ್ಧ ಕರ್ಣಾಟಕ 


೨. The Literary Half-yearly (Magazine) ; Vol IL, No. 2 (July 1961); 
Ed. Sri H.H.‘Anniah Gowda, M.A. M. Litt. (Durham); Depart- 
ment of Post-Graduate Studies in English, University of Mysore, 
Mysore; PP. 90; Annual Subscription Rs. 3. 50. 


wo 502—MUPM-—1,000£25--30-11-61 











ಪ್ರಬುದ್ಧ ಕರ್ಣಾಟಕಕ್ಕೆ ವಿನಿಮಯವಾಗಿ ಬರುವ ಪತ್ರಿಕೆಗಳು 
ಇಂಗ್ಲಿಷ್‌ ಪತ್ರಿಕೆಗಳು 


Annals of Oriental Research University of Madras ; Bramhavidya, 
Adyar, Madras ; Bulletin of the School of Oriental and African 
Studies, London ; Journal of the Andhra Historical Research Society, 
Rajahmundry ; Journal of the Karnataka Historical Research Society, 
Dharwar ; Quarterly Journal of the Mythic Society, Bangalore ; The 
Indian P.E.N. Bombay; Annals of the Venkateswara Oriental Institute, 
Tirupati ; The Jaina Siddhanta Bhaskara and the Jaina Gazette, 
Arrah ; Bulletin of the Deccan College Research Institute, Poona; 
Publication of the Kannada Research Office, Dharwar ; Annals of the 
Bhandarkar Oriental Research Institute, Poona. 


ವಾರಪತ್ರಿಕೆಗಳು 


"ಕಂಠೀರವ, ಮಂಗಳೂರು; " ಚೇತನಾ, ಬೆಂಗಳೂರು; "ಪ್ರಭಾತ?, ಮಂಗಳೂರು; 
"ಪ್ರಪಂಚ, ಹುಬ್ಬಳ್ಳಿ ; " ಕರ್ಮವೀರ, ಹುಬ್ಬಳಿ. 


ಮಾಸಪತ್ರಿಕೆಗಳು 

« ಆಂಧ್ರ ಸಾಹಿತ್ಯ ಪರಿಷತ್ಪತ್ರಿಕೆ (ತೆಲುಗು), ಕಾಕಿನಾಡ; «ಕತೆಗಾರ, ಬೆಂಗಳೂರು ; 
"ಕನ್ನಡ ಸಹಕಾರಿ, ಮಂಗಳೂರು; "ಜಯಕರ್ನಾಟಕ, ಧಾರವಾಡ; " ಜಯಂತಿ', ಧಾರ 
ವಾಡ; " ಮಕ್ಕಳ ಪುಸ್ತಕ', ಬೆಂಗಳೂರು, * ಮೈಸೂರು ಸಹಕಾರ ಪತ್ರಿಕೆ, ಬೆಂಗಳೂರು; 
€ ವಿದ್ಯಾದಾಯಿನಿ ತೆ ಮೈಸೂರು oe ವಿವೇಕಾಭ್ಯುದಯ ೫ ಮೈಸೂರು; " ಶರಣಸಾಹಿತ್ಥ”, 
ಬೆಂಗಳೂರು; " ಶಿನಾನುಭನ'?, ಬಿಜಾಪುರ; * ಸರಸ್ವತಿ? ಬೆಂಗಳೂರು; " ಸುಬೋಧ, 
ಬೆಂಗಳೂರು; " ಜೀವನ”, ಬೆಂಗಳೂರು; * ಕಥಾವಳಿ ಬೆಂಗಳೂರು; " ಪುಸ್ತಕ ಪ್ರಪಂಚ] 
ಮೈಸೂರು ; " ಕನ್ನಡ ನುಡಿ? ಬೆಂಗಳೂರು. 


ತ್ರೈಮಾಸಿಕ ಪತ್ರಿಕೆಗಳು 
$ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಜೆಂಗಳೂರು. 


ಗ್ರಂಥಮಾಲೆ 
" ಮನೋಹರ ಗ್ರಂಥಮಾಲೆ, ಧಾರವಾಡ; "ಮಿಂಚಿನಬಳ್ಳಿ > ಧಾರವಾಡ, 


ಮೈಸೂರು ಮಹಾರಾಜರವರ ಕಾಲೇಜಿನ 


ಕರ್ಣಾಟಕ ಸಂಘದ ಪ್ರಕಟಣೆಗಳು 


೧. ನಾಗಾನಂದ ನಾಟಕ ಅನಂತನಾರಾಯಣ ಶಾಶ್ರ್ರಿ; ಜಿಲೆ: ರೂ. ೧-೦-೦. 
೨. ಕರ್ಣಾಟಕ ಮೃಚ್ಛಕಟಕ ಪ್ರಕರಣಂ--ಆಸ್ಥಾನ ಕನಿ ನಂಜನಗೂಡು 


ಸುಬ್ಬಾಶಾಸ್ರ್ರಿಗಳವರಿಂದ ; ರೂ. ೧-೧೨-೦. 


ಸೆಂಟ್ರಲ್‌ ಕಾಲೇಜಿನ ಕರ್ಣಾಟಕ ಸಂಘದ ಕೆಲವು ಪ್ರಕಟಣೆಗಳು 


೧. 


೨. 


೭. ಬಿದನೂರಿನ ರಾಣಿ ವೀರಮ್ಮಾಜಿ -(ಜ್ಞಾಸಕರೂಪ) .... 


ಲಿಯೊನಾರ್ನಾ ಎಸ್‌. ಜಿ. ಶಾಶ್ರ್ರೀ 
(ಬಯೋರನ್‌ಸನ್‌ ಬರೆದ ನಾಲ್ಕಂಕದ ನಾಟಕ) 
ಸಂಸಕವಿ- ಹಲವು ಲೇಖಕರು 
(" ವಿಗಡವಿಕ್ರಮರಾಯ ಬರೆದ ಕವಿಯ ಕಾವ್ಯಜೀವನ) 


ಧರ್ನುಪದ ಪ್ರನೇಶಿಕಾ- ಜಿ. ನಿ. ರಾಜರತ್ನಂ 
(ಬುದ್ಧನಚನ, ಬಸವನಚನಗಳ ಹೋಲಿಕೆಗಳು) 

ನಮ್ಮ ಜೇಂದ್ರೆಯವರು--ನಿದ್ಯಾರ್ಥಿಗಳಿಂದ 
(ಬೇಂದ್ರೆಯವರ ಕನನಗಳ ವಿಮರ್ಶೆ) 

ಹೂನಿನ ಪೂಜೆ. ನಿದ್ಯಾರ್ಥಿಗಳಿಂದ 
(ಬುದ್ಧನಿಗೆ ಆರ್ಸಿಸಿದ ಬರಹಗಳು) 

ಶ್ರೀ ರಾಮಚಂದ್ರ ಪ್ರಭು (ಜ್ಞಾನಕರೂಸ) 
(ಡಿ.ವಿ.ಜಿ, ಅವರ * ಶ್ರೀರಾಮಪರೀಕ್ಷಣ 'ದ ಸುಲಭರೂಪ) 


೮. ಹೆಚ್ಚೆಸಾಡು (ಕವನಗಳು) ನಿ. ಸೀ. 
೯. ದೀಪಗಳು (ಕವನಗಳು) ನಿ. ಸೀ. 


೧೦. 


೩1೬18 


ಅಭಿಜ್ಞಾನ ಶಾಕುಂತಲ ನಾಟಕ. ನಿ. ಸೀ. 
(ನಿಮರ್ಶಾತ್ಮಕ ಪರಿಚಯ) 


ಅಚ್ಚಿನಲ್ಲಿ 


- ಗಿಳಿವಿಂಡು (ಕವನಗಳು)--ಎಂ. ಗೋವಿಂದ ಪೈ 


ಸೊಹ್ರಾಜ್‌-ರುಸ್ತುಂ (ನಾಟಕ)--ನಿ. ಸೀ. 





ರೂ. 


ದ 


g 


. ಹೆಂಚಕಲಶ ಗೋಪುರ (ಚಿತ್ರಗಳು) ಬಿ. ಜಿ. ಎಲ್‌. ಸ್ವಾಮಿ 


AN 


೧-೫೦ 


- ೩-೭೫ 


೧-೦೦ 


° ೧-೨೫% 


ಸಂಪಾದಕರು; ಎಸ್‌. ನಾರಾಯಣಶೆಟ್ಟಿ, ಎಂ.ಎ. ; ಜಿ. ವರೆದರಾಜರಾನ್‌, ಎಂ.ಎ. 


p 


ಪ್ರಕಾಶಕರು: ಸಿ. ಮಲ್ಲಿ ಕಾರ್ಜುನಪ್ಪ, ಎಂ.ವಿಸ್‌ಸಿ. 


ಡೈರೆಕ್ಟರ್‌, * ಪ್ರಸಾರಾಂಗ, ಮೈಸೂರು ನಿಶ್ವನಿದ್ಯಾನಿಲಯ, ಮೈಸೂರು 


